KA/ BG-GPO/2515WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಆಗಸ್ಟ್‌ ೧೧, ೨೦೧೧ (ಶ್ರಾವಣ ೨೦ ಶಕ ವರ್ಷ ೧೯೩೩) ಸಂಚಿಕೆ ೩೨ 


ಭಾಗ-೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 


ಸಂಬಂಧಿಸಿದ ಅಧಿಸೂಚನೆಗಳು 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ತುಮಕೂರು ಜಿಲ್ಲೆ ತುಮಕೂರು, 2ನೇ ಮಹಡಿ, ಮಿನಿವಿಧಾನಸೌಧ, ತುಮಕೂರು ಇವರ 
ಕಾರ್ಯಾಲಯದ ನಡವಳಿಕೆಗಳು 
ವಿಷಯ: ಸ್ಥಗಿತ ಗೊಂಡಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ, ಹರಳೂರು, 
ತುಮಕೂರು ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ ಆದೇಶ ನೀಡುವ ವಿಚಾರ. 


ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಉಪವಿಭಾಗ ತುಮಕೂರು ಇವರ 
ಪತ್ರದ ಸಂಖ್ಯೆ ಸನಿ-32/ ಸಮಾಪನೆ/ಸಿಆರ್‌-15/2010-11, ದಿನಾಂಕ: 26-11-2010. 
2. ವಿಜಯ ಕರ್ನಾಟಕ / ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾ೦ಕ:14-9-2010. 

ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ಸಣ್ಣನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಹರಳೂರು ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ ಈ 
ಸಹಕಾರ ಸಂಘವು ಕ್ರಮ ಸಂಖ್ಯೆ ಸನಿ-32/ನೋಂದಣೆ/28663/2000-01. ದಿನಾ೦ಕ:02-09-2001 ರಲ್ಲಿ ಸಹಾಯಕ ನಿಬಂಧಕರು ತುಮಕೂರು 
ಉಪ-ವಿಭಾಗ ತುಮಕೂರು ಇವರಿಂದ ನೊಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ 
ಸಂಘದ ಕಾರ್ಯಚಟುವಟಿಕೆಗಳು 10 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72 (2) 
(ಬಿ)ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಉಪವಿಭಾಗ 
ತುಮಕೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಅಸ್ತಿತ್ವದಲ್ಲಿಲ್ಲದ ಕಾರಣ ಉಲ್ಲೇಖ (2)ರ ರೀತ್ಯಾ ಪತ್ರಿಕಾ 
ಪ್ರಕಟಣೆ ನೀಡಿ, ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು ಆದರೆ ಈ ಸಂಬಂಧ ಸಂಘದ 
ಸದಸ್ಯರುಗಳಿಂದಾಗಲೀ, ಸಾರ್ವಜನಿಕರುಗಳಿಂದಾಗಲೀ, ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ನೀಡಿದೆ. 


ಆದೇಶ ನಂ. ಡಿಆರ್‌ಟಿ/ಎಲ್‌ಕ್ಯೂಡಿ/ಸಿಆರ್‌-04/2010-11, ದಿನಾಂಕ: 10-12-2010. 


ಆರ್‌.ಲೋಕೇಶ್‌. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಜಿಲ್ಲೆ ತುಮಕೂರು, ಆದ ನಾನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72(2)(ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಓ/201/ಸಿಎಲ್‌ಎಂ/2008. 
ದಿನಾಂಕ:27-05-2010ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ, ಸಣ್ಣನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ, ಹರಳೂರು, 
ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು ತುಮಕೂರು, ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಕಛೇರಿ ತುಮಕೂರು ಇವರನ್ನು ಯಣಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 
(೨೪೩೩) 


೨೪೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ತೆಯ ರೀತ್ಯಾ ಆಸ್ತಿ- 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು 
ಆದ್ಯತೆಮೇರೆಗೆ ವಿಲೇವಾರಿಮಾಡಿ, ಸಂಘದ ನೊಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 10-12-2010ರಂದು ನೀಡಿರುತ್ತೇನೆ. 


ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 07 ತುಮಕೂರು ಜಿಲ್ಲೆ ತುಮಕೂರು. 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ತುಮಕೂರು ಜಿಲ್ಲೆ ತುಮಕೂರು, 
2ನೇ ಮಹಡಿ, ಮಿನಿವಿಧಾನಸೌಧ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ: ಸ್ಥಗಿತ ಗೊಂಡಿರುವ ಶ್ರೀ ಬಸವೇಶ್ವರ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಮೇಲನಹಳ್ಳಿ, 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ ಆದೇಶ ನೀಡುವ ವಿಚಾರ. 


ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತಿಪಟೂರು ಉಪವಿಭಾಗ ತಿಪಟೂರು ಇವರ ಪತ್ರದ 
ಸಂಖ್ಯೆಸನಿ-34/ ಸಮಾಪನೆ/ಸಿಆರ್‌-09/2010-11, ದಿನಾಂಕ: 12-07-2010. 
2. ಸಂಯುಕ್ತ ಕರ್ನಾಟಕ / ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣ ದಿನಾಂಕ : 20-02-2010, ಮತ್ತು 
ದಿನಾಂಕ : 19-02-2010 
ಪ್ರಸ್ತಾವನೆ : 
ಸ್ಥಗಿತಗೊಂಡಿರುವ ಶ್ರೀ ಬಸವೇಶ್ವರ ಸಣ್ಣನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ, ಮೇಲನಹಳ್ಳಿ, ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, 
ತುಮಕೂರು ಜಿಲ್ಲೆ, ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ ಸನಿ-34/ನೋಂದಣೆ/26803/2000-01. ದಿನಾಂಕ:21-08-2000 ರಲ್ಲಿ ಸಹಾಯಕ 
ನಿಬಂಧಕರು ತಿಪಟೂರು ಉಪ-ವಿಭಾಗ ತಿಪಟೂರು ಇವರಿಂದ ನೊಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ 
ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 08 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ 
ಕಾಯಿದೆ 1959 ರ ಕಲಂ 72 (2) (ಬಿ)ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು ತಿಪಟೂರು ಉಪವಿಭಾಗ ತಿಪಟೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಅಸ್ತಿತ್ವದಲ್ಲಿಲ್ಲದ ಕಾರಣ ಉಲ್ಲೇಖ (2)ರ ರೀತ್ಯಾ ಪತ್ರಿಕಾ 
ಪ್ರಕಟಣೆ ನೀಡಿ, ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು ಆದರೆ ಈ ಸಂಬಂಧ ಸಂಘದ 
ಸದಸ್ಯರುಗಳಿಂದಾಗಲೀ, ಸಾರ್ವಜನಿಕರುಗಳಿಂದಾಗಲೀ, ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ನೀಡಿದೆ. 


ಆದೇಶ ನಂ. ಡಿಆರ್‌ಟಿ/ಎಲ್‌ಕ್ಯೂಡಿ/ಸಿಆರ್‌-06/2010-11, ದಿನಾಂಕ: 10-12-2010. 


ಆರ್‌.ಲೋಕೇಶ್‌. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಜಿಲ್ಲೆ ತುಮಕೂರು, ಆದ ನಾನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72(2)(ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಓ/201/ಸಿಎಲ್‌ಎಂ/2008. 
ದಿನಾಂಕ:27-05-2010ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ, ಶ್ರೀ ಬಸವೇಶ್ವರ ಸಣ್ಣನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ, 
ಮೇಲನಹಳ್ಳಿ, ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಚಿಕ್ಕನಾಯಕನಹಳ್ಳಿ 
ಇವರನ್ನು ಯಣಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 


ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ತೆಯ ರೀತ್ಯಾ ಆಸ್ತಿ- 


ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು 
ಆದ್ಯತೆಮೇರೆಗೆ ವಿಲೇವಾರಿಮಾಡಿ, ಸಂಘದ ನೊಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 10-12-2010ರಂದು ನೀಡಿರುತ್ತೇನೆ. 
ಸಹಕಾರ ಸಂಘಗಳ ಉಪನಿಬಂಧಕರು, 


ಪಿ.ಆರ್‌. 08 ತುಮಕೂರು ಜಿಲ್ಲೆ ತುಮಕೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೩೫ 





ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ತುಮಕೂರು ಜಿಲ್ಲೆ ತುಮಕೂರು, 2ನೇ ಮಹಡಿ, ಮಿನಿವಿಧಾನಸೌಧ, ತುಮಕೂರು ಇವರ 
ಕಾರ್ಯಾಲಯದ ನಡವಳಿಕೆಗಳು 
ವಿಷಯ: ಸ್ಥಗಿತ ಗೊಂಡಿರುವ ವೀರ್ಲಗೊಂದಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ವೀರ್ಲಗೊಂದಿ, 
ಪಾವಗಡ ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ ಆದೇಶ ನೀಡುವ ವಿಚಾರ. 


ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಧುಗಿರಿ ಉಪವಿಭಾಗ ಮಧುಗಿರಿ ಇವರ ಪತ್ರ 
ಸಂಖ್ಯೆಸನಿ-33/ ಸಮಾಪನೆ/ಸಿಆರ್‌-89/2010-11, ದಿನಾಂಕ: 29-09-2010. 
2. ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 03-06-2010. 

ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ವೀಠ್ಲಗೊಂದಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ವೀರ್ಲಗೊಂದಿ, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ ಈ 
ಸಹಕಾರ ಸಂಘವು ಕಮ ಸಂಖ್ಯೆ ಸನಿ-33/ಎಂಕೆಟಿ/ಆರ್‌ಜಿಎನ್‌/34/ಆರ್‌ಸಿಎಸ್‌/9338/1981-82. ದಿನಾಂಕ: 16-10-1982 ರಲ್ಲಿ ಸಹಾಯಕ 
ನಿಬಂಧಕರು ಮಧುಗಿರಿ ಉಪ-ವಿಭಾಗ ಮಧುಗಿರಿ ಇವರಿಂದ ನೊಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ 
ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 2003-04ನೇ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ 
ಸಂಘಗಳ ಕಾಯಿದೆ 1959 ರ ಕಲಂ 72 (2) (ಬಿ)ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು ಮಧುಗಿರಿ ಉಪವಿಭಾಗ ಮಧುಗಿರಿ ರವರು ಉಲ್ಲೇಖ (1 ರ ರೀತ್ಯಾ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಅಸ್ತಿತ್ವದಲ್ಲಿಲ್ಲದ ಕಾರಣ ಉಲ್ಲೇಖ (2)ರ ರೀತ್ಯಾ ಪತ್ರಿಕಾ 
ಪ್ರಕಟಣೆ ನೀಡಿ, ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು ಆದರೆ ಈ ಸಂಬಂಧ ಸಂಘದ 
ಸದಸ್ಯರುಗಳಿಂದಾಗಲೀ, ಸಾರ್ವಜನಿಕರುಗಳಿಂದಾಗಲೀ, ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ನೀಡಿದೆ. 


ಆದೇಶ ನಂ. ಡಿಆರ್‌ಟಿ/ಎಲ್‌ಕ್ಯೂಡಿ/ಸಿಆರ್‌-06/2010-11, ದಿನಾಂಕ: 10-12-2010. 


ಆರ್‌.ಲೋಕೇಶ್‌. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಜಿಲ್ಲೆ ತುಮಕೂರು, ಆದ ನಾನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72(2)(ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಓ/201ಸಿಎಲ್‌ಎಂ/2008. 
ದಿನಾಂಕ:27-05-2010ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ, ವೀಠ್ಲಗೊಂದಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ವೀಧ್ಲಗೊಂದಿ, 
ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ ಇದನ್ನು ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು ಅಭಿವೃದ್ಧಿ ಅಧಿಕಾರಿಗಳು ಪಾವಗಡ ಇವರನ್ನು 
ಯಣಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ತೆಯ ರೀತ್ಯಾ ಆಸ್ತಿ- 


ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು 
ಆದ್ಯತೆಮೇರೆಗೆ ವಿಲೇವಾರಿಮಾಡಿ, ಸಂಘದ ನೊಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 10-12-2010ರಂದು ನೀಡಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 


ಪಿ.ಆರ್‌. 09 ತುಮಕೂರು ಜಿಲ್ಲೆ ತುಮಕೂರು. 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ತುಮಕೂರು ಜಿಲ್ಲೆ ತುಮಕೂರು, 2ನೇ ಮಹಡಿ, ಮಿನಿವಿಧಾನಸೌಧ, ತುಮಕೂರು ಇವರ 
ಕಾರ್ಯಾಲಯದ ನಡವಳಿಕೆಗಳು 
ವಿಷಯ: ಸ್ಥಗಿತ ಗೊಂಡಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನ್ನ. ಹಿರೇಗುಂಡಗಲ್‌, 
ತುಮಕೂರು ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ ಆದೇಶ ನೀಡುವ ವಿಚಾರ. 


ಉಲ್ಲೇಖ: 1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಉಪವಿಭಾಗ ತುಮಕೂರು ಇವರ 
ಪತ್ರದ ಸಂಖ್ಯೆ ಸನಿ-32/ ಸಮಾಪನೆ/ಸಿಆರ್‌-17/2010-11, ದಿನಾ೦ಕ: 26-11-2010. 
2. ವಿಜಯ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 14-9-2010. 
ಪ್ರಸ್ತಾವನೆ : 
ಸ್ಥಗಿತಗೊಂಡಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಹಿರೇಗುಂಡಗಲ್‌, ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ 
ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ: ಸನಿ-32/ನೊಂದಣಿ/28643/2001-02. ದಿನಾಂಕ: 30-03-2001 ರಲ್ಲಿ ಸಹಾಯಕ ನಿಬಂಧಕರು ತುಮಕೂರು 
ಉಪ-ವಿಭಾಗ ತುಮಕೂರು ಇವರಿಂದ ನೊಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ 


೨೪೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಸಂಘದ ಕಾರ್ಯಚಟುವಟಕೆಗಳು 10 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72 (2) 
(ಬಿ)ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಉಪವಿಭಾಗ 
ತುಮಕೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಅಸ್ತಿತ್ವದಲ್ಲಿಲ್ಲದ ಕಾರಣ ಉಲ್ಲೇಖ (2)ರ ರೀತ್ಯಾ ಪತ್ರಿಕಾ 
ಪ್ರಕಟಣೆ ನೀಡಿ, ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ ಈ ಸಂಬಂಧ ಸಂಘದ 
ಸದಸ್ಯರುಗಳಿಂದಾಗಲೀ, ಸಾರ್ವಜನಿಕರುಗಳಿಂದಾಗಲೀ, ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ನೀಡಿದೆ. 


ಆದೇಶ ನಂ. ಡಿಆರ್‌ಟಿ/ಎಲ್‌ಕ್ಯೂಡಿ/ಸಿಆರ್‌-05/2010-11, ದಿನಾಂಕ: 10-12-2010. 


ಆರ್‌.ಲೋಕೇಶ್‌. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಜಿಲ್ಲೆ ತುಮಕೂರು, ಆದ ನಾನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72(2)(ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ.ಸಿಓ/201/ಸಿಎಲ್‌ಎಂ/2008. 
ದಿನಾಂಕ:27-05-2010ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ, ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ, 
ಹಿರೇಗುಂಡಗಲ್‌, ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು ತುಮಕೂರು, ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು ಕಛೇರಿ ತುಮಕೂರು ಇವರನ್ನು ಯಣಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ತೆಯ ರೀತ್ಯಾ ಆಸ್ತಿ- 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು 
ಆದ್ಯತೆಮೇರೆಗೆ ವಿಲೇವಾರಿಮಾಡಿ, ಸಂಘದ ನೊಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 10-12-2010ರಂದು ನೀಡಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 10 ತುಮಕೂರು ಜಿಲ್ಲೆ ತುಮಕೂರು. 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ತುಮಕೂರು ಜಿಲ್ಲೆ ತುಮಕೂರು, 2ನೇ ಮಹಡಿ, ಮಿನಿವಿಧಾನಸೌಧ, ತುಮಕೂರು 
ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ: ಸ್ಥಗಿತ ಗೊಂಡಿರುವ ರಾಜವಂತಿ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ. ರಾಜವಂತಿ, 
ಪಾವಗಡ ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ ಆದೇಶ ನೀಡುವ ವಿಚಾರ. 


ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಧುಗಿರಿ ಉಪವಿಭಾಗ ಮಧುಗಿರಿ ಇವರ 
ಪತಿದ್ರ ಸಂಖ್ಯೆ ಸನಿ-33/ ಸಮಾಪನೆ /ಸಿಆರ್‌-90/2010-11, ದಿನಾಂಕ: 29-09-2010. 
2. ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 03-06-2010. 
ಪ್ರಸ್ತಾವನೆ : 
ಸ್ಥಗಿತಗೊಂಡಿರುವ ರಾಜವಂತಿ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ. ರಾಜವಂತಿ, ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ ಈ 
ಸಹಕಾರ ಸಂಘವು ಕ್ರಮ ಸಂಖ್ಯೆ: ಸನಿ-33/ಎಓಜಿ/ಆರ್‌ಜಿಎನ್‌/17829/1991-92. ದಿನಾ೦ಕ: 22-10-1991 ರಲ್ಲಿ ಸಹಾಯಕ ನಿಬ೦ಧಕರು ಮಧುಗಿರಿ 
ಉಪ-ವಿಭಾಗ ಮಧುಗಿರಿ ಇವರಿಂದ ನೊಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ 
ಸಂಘದ ಕಾರ್ಯಚಟುವಟಿಕೆಗಳು 08 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72 (2) 
(ಬಿ)ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಧುಗಿರಿ ಉಪವಿಭಾಗ 
ಮಧುಗಿರಿ ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಅಸ್ತಿತ್ವದಲ್ಲಿಲ್ಲದ ಕಾರಣ ಉಲ್ಲೇಖ (2)ರ ರೀತ್ಯಾ ಪತ್ರಿಕಾ 
ಪ್ರಕಟಣೆ ನೀಡಿ, ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು ಆದರೆ ಈ ಸಂಬಂಧ ಸಂಘದ 
ಸದಸ್ಯರುಗಳಿಂದಾಗಲೀ, ಸಾರ್ವಜನಿಕರುಗಳಿಂದಾಗಲೀ, ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ನೀಡಿದೆ. 


ಆದೇಶ ನಂ. ಡಿಆರ್‌ಟಿ/ಎಲ್‌ಕ್ಯೂಡಿ/ಸಿಆರ್‌-07/2010-11, ದಿನಾಂಕ: 10-12-2010. 


ಆರ್‌.ಲೋಕೇಶ್‌. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಜಿಲ್ಲೆ ತುಮಕೂರು, ಆದ ನಾನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72(2)(ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಓ/201/ಸಿಎಲ್‌ಎಂ/2008. 
ದಿನಾಂಕ:27-05-2010ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ, ರಾಜವಂತಿ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ ನಿ, ರಾಜವಂತಿ, 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೩೭ 





ಪಾವಗಡ ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು ಪಾವಗಡ, ಸಹಕಾರ ಅಭಿವೃದ್ಧಿ ಅಧಿಕಾರಿಗಳ 
ಕಛೇರಿ ಪಾವಗಡ ಇವರನ್ನು ಯುಣಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 
ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ತೆಯ ರೀತ್ಯಾ ಆಸ್ತಿ- 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು 
ಆದ್ಯತೆಮೇರೆಗೆ ವಿಲೇವಾರಿಮಾಡಿ, ಸಂಘದ ನೊಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 10-12-2010ರಂದು ನೀಡಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 11 ತುಮಕೂರು ಜಿಲ್ಲೆ ತುಮಕೂರು. 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ತುಮಕೂರು ಜಿಲ್ಲೆ ತುಮಕೂರು, 2ನೇ ಮಹಡಿ, ಮಿನಿವಿಧಾನಸೌಧ, 
ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ: ಸ್ಥಗಿತ ಗೊಂಡಿರುವ ಚನ್ನಗಿರಿಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಚನ್ನಗಿರಿಪಾಳ್ಯ, 
ಮಧುಗಿರಿ ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ ಆದೇಶ ನೀಡುವ ವಿಚಾರ. 


ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಧುಗಿರಿ ಉಪವಿಭಾಗ ಮಧುಗಿರಿ ಇವರ 
ಪತ್ರದ ಸಂಖ್ಯೆಸನಿ-33/ ಸಮಾಪನೆ /ಸಿಆರ್‌-87/2010-11, ದಿನಾ೦ಕ: 29-09-2010. 
2. ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 03-06-2010. 
ಪ್ರಸ್ತಾವನೆ : 
ಸ್ಥಗಿತಗೊಂಡಿರುವ ಚನ್ನಗಿರಿಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಚನ್ನಗಿರಿಪಾಳ್ಯ, ಮಧುಗಿರಿ ತಾಲ್ಲೂಕು, ತುಮಕೂರು ಜಿಲ್ಲೆ ಈ 
ಸಹಕಾರ ಸಂಘವು ಕ್ರಮ ಸಂಖ್ಯೆ: ಸನಿ-33/ಆರ್‌ಜಿಎನ್‌/35020/2004-05. ದಿನಾಂಕ: 09-02-2005 ರಲ್ಲಿ ಸಹಾಯಕ ನಿಬಂಧಕರು ಮಧುಗಿರಿ 
ಉಪ-ವಿಭಾಗ ಮಧುಗಿರಿ ಇವರಿಂದ ನೊಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ 
ಸಂಘದ ಕಾರ್ಯಚಟುವಟಿಕೆಗಳು 06 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72 (2) 
(ಬಿ)ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಧುಗಿರಿ ಉಪವಿಭಾಗ 
ಮಧುಗಿರಿ ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಅಸ್ತಿತ್ವದಲ್ಲಿಲ್ಲದ ಕಾರಣ ಉಲ್ಲೇಖ (2)ರ ರೀತ್ಯಾ ಪತ್ರಿಕಾ 
ಪ್ರಕಟಣೆ ನೀಡಿ, ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು ಆದರೆ ಈ ಸಂಬಂಧ ಸಂಘದ 
ಸದಸ್ಯರುಗಳಿಂದಾಗಲೀ, ಸಾರ್ವಜನಿಕರುಗಳಿಂದಾಗಲೀ, ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ನೀಡಿದೆ. 


ಆದೇಶ ನಂ. ಡಿಆರ್‌ಟಿ/ಎಲ್‌ಕ್ಯೂಡಿ/ಸಿಆರ್‌-07/2010-11, ದಿನಾಂಕ: 10-12-2010. 


ಆರ್‌.ಲೋಕೇಶ್‌. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಜಿಲ್ಲೆ ತುಮಕೂರು, ಆದ ನಾನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72(2)(ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಓ/201/ಸಿಎಲ್‌ಎಂ/2008. 
ದಿನಾಂಕ:27-05-2010ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ, ಚನ್ನಗಿರಿಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಚನ್ನಗಿರಿಪಾಳ್ಯ, 
ಮಧುಗಿರಿ ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು ಸಹಾಯಕ ನಿಬಂಧಕರ ಕಛೇರಿ ಮಧುಗಿರಿ 
ಇವರನ್ನು ಯಣಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 
ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ತೆಯ ರೀತ್ಯಾ ಆಸ್ತಿ- 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು 
ಆದ್ಯತೆಮೇರೆಗೆ ವಿಲೇವಾರಿಮಾಡಿ, ಸಂಘದ ನೊಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 10-12-2010ರಂದು ನೀಡಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 


ಪಿ.ಆರ್‌. 12 ತುಮಕೂರು ಜಿಲ್ಲೆ ತುಮಕೂರು. 


೨೪೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ತುಮಕೂರು ಜಿಲ್ಲೆ ತುಮಕೂರು, 2ನೇ ಮಹಡಿ, ಮಿನಿವಿಧಾನಸೌಧ, ತುಮಕೂರು 
ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ: ಸ್ಥಗಿತ ಗೊಂಡಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಗೂಳೂರು, 
ತುಮಕೂರು ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ ಆದೇಶ ನೀಡುವ ವಿಚಾರ. 





ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಉಪವಿಭಾಗ ತುಮಕೂರು ಇವರ 
ಪತಿದ್ರ ಸಂಖ್ಯೆ ಸನಿ-32/ ಸಮಾಪನೆ/ಸಿಆರ್‌-14/2010-11, ದಿನಾಂಕ: 26-11-2010. 
2. ವಿಜಯ ಕರ್ನಾಟಕ/ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 14-09-2010. 

ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಗೂಳೂರು, ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ ಈ 
ಸಹಕಾರ ಸಂಘವು ಕ್ರಮ ಸಂಖ್ಯೆ: ಸನಿ-32/ನೊಂದಣಿ/28635/2000-01. ದಿನಾಂಕ: 21-10-2000 ರಲ್ಲಿ ಸಹಾಯಕ ನಿಬಂಧಕರು ತುಮಕೂರು 
ಉಪ-ವಿಭಾಗ ತುಮಕೂರು ಇವರಿಂದ ನೊಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ 
ಸಂಘದ ಕಾರ್ಯಚಟುವಟಿಕೆಗಳು 10 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72 (2) 
(ಬಿಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಉಪವಿಭಾಗ 
ತುಮಕೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಅಸ್ತಿತ್ವದಲ್ಲಿಲ್ಲದ ಕಾರಣ ಉಲ್ಲೇಖ (2)ರ ರೀತ್ಯಾ ಪತ್ರಿಕಾ 
ಪ್ರಕಟಣೆ ನೀಡಿ, ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು ಆದರೆ ಈ ಸಂಬಂಧ ಸಂಘದ 
ಸದಸ್ಯರುಗಳಿಂದಾಗಲೀ, ಸಾರ್ವಜನಿಕರುಗಳಿಂದಾಗಲೀ, ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ನೀಡಿದೆ. 


ಆದೇಶ ನಂ. ಡಿಆರ್‌ಟಿ/ಎಲ್‌ಕ್ಯೂಡಿ/ಸಿಆರ್‌-02/2010-11, ದಿನಾಂಕ: 10-12-2010. 


ಆರ್‌.ಲೋಕೇಶ್‌. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಜಿಲ್ಲೆ ತುಮಕೂರು, ಆದ ನಾನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72(2)(ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ.ಸಿಓ/201/ಸಿಎಲ್‌ಎಂ/2008. 
ದಿನಾಂಕ:27-05-2010ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ, ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಗೂಳೂರು, 
ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು ತುಮಕೂರು, ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಕಛೇರಿ ತುಮಕೂರು ಇವರನ್ನು ಯಣಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ತೆಯ ರೀತ್ಯಾ ಆಸ್ತಿ- 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು 
ಆದ್ಯತೆಮೇರೆಗೆ ವಿಲೇವಾರಿಮಾಡಿ, ಸಂಘದ ನೊಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 10-12-2010ರಂದು ನೀಡಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 13 ತುಮಕೂರು ಜಿಲ್ಲೆ ತುಮಕೂರು. 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ತುಮಕೂರು ಜಿಲ್ಲೆ ತುಮಕೂರು, 2ನೇ ಮಹಡಿ, 
ಮಿನಿವಿಧಾನಸೌಧ, ತುಮಕೂರು ಅವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ: ಸ್ಥಗಿತ ಗೊಂಡಿರುವ ಶ್ರೀ ಯೋಗಿನಾರಾಯಣ ಯತೀಂದ್ರ ಪತ್ತಿನ ಸಹಕಾರ ಸಂಘ ನಿ. ತಿಪಟೂರು, 
ತಿಪಟೂರು ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ ಆದೇಶ ನೀಡುವ ವಿಚಾರ. 


ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತಿಪಟೂರು ಉಪವಿಭಾಗ ತಿಪಟೂರು ಇವರ ಪತ್ರದ 
ಸಂಖ್ಯೆಸನಿ-34/ ಸಮಾಪನೆ /ಸಿಆರ್‌-14/2010-11, ದಿನಾಂಕ: 23-07-2010. 
2. ಸಂಯುಕ್ತ ಕರ್ನಾಟಕ/ಪ್ರಜಾಪ್ರಗತಿ ದಿನಪತ್ರಿಕೆ ಪಕಟಣೆ ದಿನಾಂಕ : 20-02-2010 ಮತ್ತು 
ದಿನಾಂಕ : 19-02-2010. 
ಪ್ರಸ್ತಾವನೆ : 
ಸ್ಥಗಿತಗೊಂಡಿರುವ ಶ್ರೀ ಯೋಗಿನಾರಾಯಣ ಯತೀಂದ್ರ ಪತ್ತಿನ ಸಹಕಾರ ಸಂಘ ನಿ. ತಿಪಟೂರು, ತಿಪಟೂರು ತಾಲ್ಲೂಕು, ತುಮಕೂರು ಜಿಲ್ಲೆ 
ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ ಸನಿ-34/ನೊಂದಣಿ/30868/2003-04. ದಿನಾಂಕ: 17-12-2003 ರಲ್ಲಿ ಸಹಾಯಕ ನಿಬಂಧಕರು ತಿಪಟೂರು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೩೯ 





ಉಪ-ವಿಭಾಗ ತಿಪಟೂರು ಇವರಿಂದ ನೊಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ 
ಸಂಘದ ಕಾರ್ಯಚಟುವಟಿಕೆಗಳು 04 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72 (2) 
(ಬಿ)ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತಿಪಟೂರು ಉಪವಿಭಾಗ 
ತಿಪಟೂರುರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಅಸ್ತಿತ್ವದಲ್ಲಿಲ್ಲದ ಕಾರಣ ಉಲ್ಲೇಖ (2)ರ ರೀತ್ಯಾ ಪತ್ರಿಕಾ 
ಪ್ರಕಟಣೆ ನೀಡಿ, ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು ಆದರೆ ಈ ಸಂಬಂಧ ಸಂಘದ 
ಸದಸ್ಯರುಗಳಿಂದಾಗಲೀ, ಸಾರ್ವಜನಿಕರುಗಳಿಂದಾಗಲೀ, ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ನೀಡಿದೆ. 


ಆದೇಶ ನಂ. ಡಿಆರ್‌ಟಿ/ಎಲ್‌ಕ್ಯೂಡಿ/ಸಿಆರ್‌-07/2010-11, ದಿನಾಂಕ: 10-12-2010. 


ಆರ್‌.ಲೋಕೇಶ್‌. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಜಿಲ್ಲೆ ತುಮಕೂರು, ಆದ ನಾನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72(2)(ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಓ/201/ಸಿಎಲ್‌ಎಂ/2008. 
ದಿನಾಂಕ:27-05-2010ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಶ್ರೀ ಯೋಗಿನಾರಾಯಣ ಯತೀಂದ್ರ ಪತ್ತಿನ ಸಹಕಾರ ಸಂಘ ನಿ 
ತಿಪಟೂರು ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು ತಿಪಟೂರು, ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಕಛೇರಿ ತಿಪಟೂರು ಇವರನ್ನು ಯಣಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ತೆಯ ರೀತ್ಯಾ ಆಸ್ತಿ- 


ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು 
ಆದ್ಯತೆಮೇರೆಗೆ ವಿಲೇವಾರಿಮಾಡಿ, ಸಂಘದ ನೊಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 10-12-2010ರಂದು ನೀಡಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 14 ತುಮಕೂರು ಜಿಲ್ಲೆ ತುಮಕೂರು. 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ತುಮಕೂರು ಜಿಲ್ಲೆ ತುಮಕೂರು, 2ನೇ ಮಹಡಿ, ಮಿನಿವಿಧಾನಸೌಧ, 
ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ: ಸ್ಥಗಿತ ಗೊಂಡಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಬಿಳಿಗೆರೆ, ತಿಪಟೂರು 
ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ ಆದೇಶ ನೀಡುವ ವಿಚಾರ. 


ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಪಟೂರು ಉಪವಿಭಾಗ ತಿಪಟೂರು ಇವರ 
ಪತ್ರದ ಸಂಖ್ಯೆ ಸನಿ-34/ ಸಮಾಪನೆ/ಸಿಆರ್‌-11/2010-11, ದಿನಾ೦ಕ: 15-09-2010. 
2. ಸಂಯುಕ್ತ ಕರ್ನಾಟಕ/ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 20-02-2010 ಮತ್ತು 
ದಿನಾಂಕ : 19-02-2010. 
ಪ್ರಸ್ತಾವನೆ : 
ಸ್ಥಗಿತಗೊಂಡಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಬಿಳಿಗೆರೆ, ತಿಪಟೂರು ತಾಲ್ಲೂಕು, ತುಮಕೂರು ಜಿಲ್ಲೆ ಈ 
ಸಹಕಾರ ಸಂಘವು ಕ್ರಮ ಸಂಖ್ಯೆ ಸನಿ-34/ನೊಂದಣಿ/26812/2000-01. ದಿನಾಂಕ: 25-09-2000 ರಲ್ಲಿ ಸಹಾಯಕ ನಿಬಂಧಕರು ತಿಪಟೂರು 
ಉಪ-ವಿಭಾಗ ತಿಪಟೂರು ಇವರಿಂದ ನೊಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ 
ಸಂಘದ ಕಾರ್ಯಚಟುವಟಿಕೆಗಳು 10 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72 (2) 
(ಬಿಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತಿಪಟೂರು ಉಪವಿಭಾಗ 
ತಿಪಟೂರುರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಅಸ್ತಿತ್ವದಲ್ಲಿಲ್ಲದ ಕಾರಣ ಉಲ್ಲೇಖ (2)ರ ರೀತ್ಯಾ ಪತ್ರಿಕಾ 
ಪ್ರಕಟಣೆ ನೀಡಿ, ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ ಈ ಸಂಬಂಧ ಸಂಘದ 
ಸದಸ್ಯರುಗಳಿಂದಾಗಲೀ, ಸಾರ್ವಜನಿಕರುಗಳಿಂದಾಗಲೀ, ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು 


ಲ 


ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ನೀಡಿದೆ. 


೨೪೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಆದೇಶ ನಂ. ಡಿಆರ್‌ಟಿ/ಎಲ್‌ಕ್ಯೂಡಿ/ಸಿಆರ್‌-03/2010-11, ದಿನಾಂಕ: 10-12-2010. 
ಆರ್‌.ಲೋಕೇಶ್‌. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಜಿಲ್ಲೆ ತುಮಕೂರು, ಆದ ನಾನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72(2)(ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಓ/201/ಸಿಎಲ್‌ಎಂ/2008. 
ದಿನಾಂಕ:27-05-2010ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ, ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ, ಬಿಳಿಗೆರೆ, 
ತಿಪಟೂರು ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು ತಿಪಟೂರು, ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಕಛೇರಿ ತಿಪಟೂರು ಇವರನ್ನು ಯಣಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 
ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ತೆಯ ರೀತ್ಯಾ ಆಸ್ತಿ- 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು 
ಆದ್ಯತೆಮೇರೆಗೆ ವಿಲೇವಾರಿಮಾಡಿ, ಸಂಘದ ನೊಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 10-12-2010ರಂದು ನೀಡಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 15 ತುಮಕೂರು ಜಿಲ್ಲೆ ತುಮಕೂರು. 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ನಂ. ಎಲ್‌ ಎನ್‌ ಡಿ.ಸಿ.ಆರ್‌. 223/07-08, ದಿನಾಂಕ: 30-12-2010 
ವಿಷಯ: ಮಾಲೂರು ತಾಲ್ಲೂಕು ಕಸಬಾ ಹೋಬಳಿ ಗರಿಗದೇನಹಳ್ಳಿ ಗ್ರಾಮದ ಸ.ನಂ. 26 ರಲ್ಲಿ 0-30 ಗುಂಟೆ 
ಜಮೀನನ್ನು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಮ೦ಜೂರು ಮಾಡುವ ಬಗ್ಗೆ ಮ೦ಜೂರು ಮಾಡುವ ಕುರಿತು. 
ಉಲ್ಲೇಖ: 1. ಸರ್ಕಾರದ ಪತ್ರ ಸಂಖ್ಯೆ ಆರ್‌ಡಿ 161 ಎಲ್‌ಜಿಕೆ 2010 ದಿನಾಂಕ: 14-9-2010. 
2. ಪ್ರಾದೇಶಿಕ ಆಯುಕ್ತರು, ಬೆಂಗಳೂರುರವರ ಪತ್ರ ನಂ. ಎಲ್‌ಎನ್‌ಡಿ.ಸಿಆರ್‌. 25/10-11, 
ದಿನಾಂಕ: 4-11-2010. 
3. ಸಹಾಯಕ ಕಮೀಷನರ್‌ ಕೋಲಾರರವರ ಪತ್ರ ಸಂಖ್ಯೆ ಎಲ್‌ಎನ್‌ಡಿ.ಸಿಆರ್‌. 77/07-08 
ದಿನಾಂಕ 31/2/2007. 


4. ತಹಶೀಲ್ದಾರ್‌ ಮಾಲೂರು ತಾಲ್ಲೂಕುರವರ ಪತ್ರ ಸಂಖ್ಯೆ ಎಲ್‌ಎನ್‌ಡಿ.ಸಿಆರ್‌. 79/07-08 
ದಿ: 17/7/2007 


ಅಧಿಸೂಚನೆ 
94ನೇ ನಿಯಮ 68(1)ನೇ ಪ್ರಕರಣದ ಮೇರೆಗೆ ಘೋಷಣೆ 

ಸರ್ಕಾರದ ಸ್ವತ್ತಾಗಿರುವ ಹಾಗೂ ಈ ಕೆಳಗೆ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದ ಬಿ. ಖರಾಬು ಜಮೀನಾಗಿದ್ದು, ಸಾರ್ವಜನಿಕ 
ಉಪಯೋಗಕ್ಕೆ ಸದರಿ ಉದ್ದೇಶಕ್ಕಾಗಿ ಅಗತ್ಯವಿಲ್ಲವೆಂದು ಕಂಡುಬಂದಿರುವುದರಿಂದ ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ 
ಪ್ರಕರಣದ (1ನೇ ಉಪಪ್ರಕರಣದಂತೆ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಉಲ್ಲೇಖದ ಸರ್ಕಾರದ ಪತ್ರದಂತೆ ಜಿಲ್ಲಾಧಿಕಾರಿಗಳು, ಕೋಲಾರ 
ಜಿಲ್ಲೆ ಆದ ನನಗೆ ಪ್ರತ್ಯಾಯೋಜನೆಯಗೊಂಡಿರುವುದರಿಂದ, ಸದರಿ ಅಧಿಕಾರವನ್ನು ಚಲಾಯಿಸಿ ಸದರಿ ಬಿ. ಖರಾಬು ಪೂರ್ತಿ ಪ್ರದೇಶವು ಸದರಿ 
ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು ಸದರಿ ಬಿ. ಖರಾಬು ಜಮೀನಿನ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳಿಸಲು 
ಉದ್ದೇಶಿಸಿರುವುದಾಗಿ ಈ ಮೂಲಕ ಘೋಷಿಸುತ್ತೇನೆ. 





ಸದರಿ ಬಿ. ಖರಾಬು ಪೂರ್ತಿ ಪ್ರದೇಶದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ 
ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ ಸಾರ್ವಜನಿಕನು ಅಥವಾ ಯಾವುದೇ ವ್ಯಕ್ತಿಯು 
ಈ ಅಧಿಸೂಚನೆಯನ್ನು ಹೊರಡಿಸಿದ ತ್ತೊಂಭತ್ತು ದಿನಗಳೊಳಗಾಗಿ ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು, ಅಂಥ ಹಿತಾಸಕ್ತಿಯ ಅಥವಾ 
ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂಥ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ 
ಪರಿಹಾರಕ್ಕಾಗಿ ಕೈಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಈ ಕಛೇರಿಗೆ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು, ಮತ್ತು ಆಕ್ಷೇಪಣೆಗಳನ್ನು ಮತ್ತು 
ಕ್ರೈಮುಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಪರಿಶೀಲಿಸಲಾಗುವುದು. 


ಅನುಸೂಚಿ 
ಜಿಲ್ಲೆ ಕ ಕೋಲಾರ 
ತಾಲ್ಲೂಕು ; ಮಾಲೂರು 
ಹೋಬಳಿ ಕ ಕಸಬಾ 
ಗ್ರಾಮ ಕ ಗರಿಗೆದೇನಹಳ್ಳಿ 


ಸ. ನಂ. 26 ಬಿ. ಖರಾಬು ಜಮೀನು ವಿಸ್ತೀರ್ಣ 0-30 ಗುಂಟೆಗೆ ಸಾರ್ವಜನಿಕರ ಹಕ್ಕು ನಿವೃತ್ತಿಗಾಗಿ ಪ್ರಸ್ತಾಪಿಸಲಾಗಿದೆ. 


ದಂ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೪೧ 





ಚೆಕ್ಕುಬಂದಿ 
ಪೂರ್ವಕ್ಕೆ ಕ ಸ.ನಂ. 27ರ ಜಮೀನು 
ಪಶ್ಚಿಮಕ್ಕೆ ; ಸ.ನಂ. 19ರ ಜಮೀನು 
ಉತ್ತರಕ್ಕೆ ಕ ಇದೇ ಸ.ನಂ.ನ ಜಮೀನು 
ದಕ್ಷಿಣಕ್ಕೆ : ದ 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 26 ಕೋಲಾರ ಜಿಲ್ಲೆ 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಹಾಗೂ ವಸೂಲಾತಿ ಅಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು 
ಇವರ ನಡವಳಿಕೆಗಳು 
ವಿಷಯ: ಶ್ರೀ ಎಮ್‌.ಎನ್‌. ಪುಟ್ಟರಾಜು ಬಿನ್‌ ನಂಜಪ್ಪ, ಮೈದಾಳ ತುಮಕೂರು ತಾ॥ ಇವರ ಸ್ಥಿರಾಸ್ತಿಯು 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ. ತುಮಕೂರು ಈ ಬ್ಯಾಂಕಿನ 
ಹೆಸರಿಗೆ ವರ್ಗಾಯಿಸಿರುವ ಸ್ಥಿರಾಸ್ತಿಯನ್ನು ಪುನಃ ಸಾಲಗಾರರ ಹೆಸರಿಗೆ ವರ್ಗಾವಣೆ ಮಾಡಿ 
ಸ್ಥಿರೀಕರಣ ಆದೇಶ ನೀಡುವ ಬಗ್ಗೆ. 
ಉಲ್ಲೇಖ: 1 ಈ ಕಛೇರಿ ಆದೇಶ ಸಂಖ್ಯೆ: ಎ.ಆರ್‌.ಟಿ/ಎ.ಬಿ.ಎಸ್‌.ಸಿ.ಆರ್‌/03/2003-2004, 
2. ದಿನಾಂಕ : 14-05-2003 
3. ವ್ಯವಸ್ಥಾಪಕರು, ತುಮಕೂರು ತಾಲ್ಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ 


ಅಭಿವೃದ್ದಿ ಬ್ಯಾಂಕ್‌ ನಿ. ತುಮಕೂರು ಇವರ ಪತ್ರ ದಿ: 20-10-2010 


ಶ್ರೀ ಎಮ್‌. ಎನ್‌. ಪುಟ್ಟರಾಜು ಬಿನ್‌ ನಂಜಪ್ಪ, ಮೈದಾಳ ತುಮಕೂರು ತಾಲ್ಲೂಕು ಇವರು ತುಮಕೂರು ತಾಲ್ಲೂಕು ಪ್ರಾಥಮಿಕ ಸಹಕಾರ 
ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿಯಮಿತ, ತುಮಕೂರು. ಈ ಬ್ಯಾಂಕಿನಲ್ಲಿ ಸ್ಥಿರಾಸ್ತಿಯನ್ನು ಆಧಾರ ಮಾಡಿ ಸಾಲ ಪಡೆದು 
ಸುಸ್ಮಿದಾರರಾಗಿರುವುದರಿ೦ದ ಇವರಿಂದ ಬರಬೇಕಾದ ಅಸಲು, ಬಡ್ಡಿ ಇತರೆ ಖರ್ಚು ಒಟ್ಟು ರೂ. 73,200-00ಗಳ ವಸೂಲಾತಿಗಾಗಿ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 70ರ ಅಡಿಯಲ್ಲಿ ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಇವರ 
ನ್ಯಾಯಾಲಯದಲ್ಲಿ ದಾವಾ ಸಂಖ್ಯೆ: 1065/1997-98ರಂತೆ ದಾವ ಹೂಡಿ ದಿನಾಂಕ : 13-06-1998ರಂದು ಅವಾರ್ಡ್‌ ಪಡೆದು ತೀರ್ಪಿನ 
ನಂತರದಲ್ಲಿಯೂ ಸಹ ಬಾಕಿ ಹಣ ಬ್ಯಾಂಕಿಗೆ ಜಮಾ ಮಾಡದ ಕಾರಣದಿಂದ ಡಿಕ್ರಿ ಹಣದ ವಸೂಲಾತಿಗಾಗಿ ಅಮಲ್ಜಾರಿ ಸಂಖ್ಯೆ : 380/1998-99ರಂತೆ 
ಅಮಲ್ಜಾರಿ ಪಡೆದು ದಿನಾಂಕ : 11-02-2002ರಂದು ಬಹಿರಂಗ ಹರಾಜಿಗೆ ಗುರಿಪಡಿಸಲಾಗಿದ್ದು ಸದರಿ ದಿನಾಂಕದಂದು ಬಿಡ್ಡುದಾರರು ಬಾರದೇ 
ಇದ್ದರಿಂದ ಡಿಕ್ರಿ ಬಾಕಿದಾರನ ಸ್ಥಿರಸ್ವತ್ತುಗಳನ್ನು ಉಲ್ಲೇಖ (1ರ ನಮೂದಿಸಿರುವ ಆದೇಶದ ರೀತ್ಯಾ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು 
ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ. ತುಮಕೂರು ಇವರ ಹೆಸರಿಗೆ ವರ್ಗಾಯಿಸಿ ಆದೇಶ ನೀಡಲಾಗಿರುತ್ತದೆ. 

ವ್ಯವಸ್ಥಾಪಕರು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿಯಮಿತ, ತುಮಕೂರು, ಇವರು ಉಲ್ಲೇಖ 
(2)ರಲ್ಲಿ ನಮೂದಿಸಿರುವ ಪತ್ರದಲ್ಲಿ ಸಾಲಗಾರರು ದಿನಾಂಕ : 11-10-2010 ರಂದು ರಸೀತಿ ಸಂಖ್ಯೆ : 3630 ಮತ್ತು 3631ರ ಪ್ರಕಾರ ಸಾಲ ತೀರುವಳಿ 
ಮಾಡಿರುತ್ತಾರೆ ಎಂಬುದಾಗಿ ಸಾಲ ತೀರುವಳಿ ದೃಢೀಕರಣ ಪತ್ರ ನೀಡಿರುತ್ತಾರೆ. ಹಾಗೂ ದಿನಾಂಕ : 01-09-2010ರಂದು ನಡೆದ ಆಡಳಿತ ಮಂಡಳಿ 
ಸಭೆಯ ನಡವಳಿಕೆಯಲ್ಲಿ ಸಾಲಗಾರರು ಸಾಲ ತೀರುವಳಿ ಮಾಡಿರುವ ಹಿನ್ನೆಲೆಯಲ್ಲಿ ಶ್ರೀ ಎಮ್‌. ಎನ್‌. ಪುಟ್ಟರಾಜು ಬಿನ್‌ ನಂಜಪ್ಪ, ಮೈದಾಳ 
ತುಮಕೂರು ತಾಲ್ಲೂಕು. ಸ್ಥಿರಾಸ್ತಿಯನ್ನು ವರ್ಗಾವಣೆ ಮಾಡಲು ಕೋರಿ ತೀರ್ಮಾನಿಸಿರುತ್ತಾರೆ. 

ಸದರಿಯವರ ಮನವಿಯನ್ನು ಒಪ್ಪಿ ಉಲ್ಲೇಖ (1ರಲ್ಲಿ ದಿನಾಂಕ : 14-05-2003 ರಂದು ಹೊರಡಿಸಿದ ಆದೇಶದ ಸ್ಥಿರಾಸ್ತಿಗಳನ್ನು ಪುನರ್‌ 
ವಾಪಸ್ಸು ಪಡೆದು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಆದೇಶ ಸಂಖ್ಯೆ : ಎ.ಆರ್‌.ಟಿ/ದಾವಾ/ ಸ್ಥಿರಾಸ್ತಿವರ್ಗಾವಣೆ/79/2010-11, ದಿನಾಂಕ : 08-11-2010 


ಪ್ರಸ್ತಾವನೆಯಲ್ಲಿರುವ ಅಂಶಗಳನ್ನು ಗಮನಿಸಿ ಶ್ರೀ ಕೆ. ಗೋಪಾಲರೆಡ್ಡಿ ಕೆ.ಸಿ.ಎಸ್‌, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಹಾಗೂ 
ವಸೂಲಿ ಅಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು, ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960ರ ನಿಯಮ 38(ಎ) 
(15)ರನ್ವಯ ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿ.ಓ/201/ಸಿಎಲ್‌ಎ೦/2008, ದಿನಾಂಕ : 27-05-2010ರ ರೀತ್ಯಾ 
ಪ್ರತ್ಯಾಯೋಜಿಸಲ್ಪಟ್ಟ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಮ್‌. ಎನ್‌. ಪುಟ್ಟರಾಜು ಬಿನ್‌ ನಂಜಪ್ಪ, ಮೈದಾಳ ತುಮಕೂರು ತಾಲ್ಲೂಕು. ಇವರ 
ಸ್ಥಿರಾಸ್ತಿಯನ್ನು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿಯಮಿತ ತುಮಕೂರು. ಈ ಬ್ಯಾಂಕಿನ ಹೆಸರಿಗೆ 


ವರ್ಗಾಯಿಸಿ ನೀಡಿದ್ದ ಸ್ಥಿರಾಸ್ತಿಯನ್ನು ಶ್ರೀ ಎಮ್‌. ಎನ್‌. ಪುಟ್ಟರಾಜು ಬಿನ್‌ ನ೦ಜಪ್ಪ ಮೈದಾಳ ತುಮಕೂರು ತಾಲ್ಲೂಕು. ಇವರ ಹೆಸರಿಗೆ ಪುನರ್‌ 


೨೪೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ವರ್ಗಾವಣೆ (ರೆಸ್ಪೂರ್ಡ್‌) ಮಾಡಿ ಆದೇಶ ನೀಡಿರುತ್ತೇನೆ. ಈ ಆದೇಶಕ್ಕೆ ಸಹಕಾರ ಸಂಘಗಳ ಕಾಯ್ದೆ ಅನ್ವಯ ನಮೂನೆ 8ರ ನಿಗದಿತ ನಮೂನೆ ಸ್ಥಿರ 
ಸ್ವತ್ತುಗಳ ಪತ್ರವನ್ನು ಅಲಾಯಿದೆ ಲಗತ್ತಿಸಿದೆ. 
ಈ ಕಛೇರಿಯ ಮೊಹರು ಹಾಗೂ ನನ್ನ ಸ್ವಹಸ್ತಾಕ್ಷರದೊಂದಿಗೆ ದಿನಾಂಕ : 18-11-2010ರಂದು ಪುನರ್‌ ಆದೇಶ ನೀಡಲಾಗಿದೆ. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ತುಮಕೂರು ಉಪವಿಭಾಗ ತುಮಕೂರು. 
ನಮೂನೆ '/॥ 
ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960 ಬಂಧ 38(ಎ) ನೋಡಿ ರೀತ್ಯಾ ಹಾಗೂ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 101ರ ಅನ್ವಯ ಪರಭಾರೆ ಬಗ್ಗೆ ಪ್ರಮಾಣ ಪತ್ರ. 
ಸ್ಥಿರ ಸ್ವತ್ತುಗಳ ವರ್ಗಾವಣೆ ಪ್ರಮಾಣ ಪತ್ರ 
ತುಮಕೂರು ಜಿಲ್ಲೆ ತುಮಕೂರು ತಾಲ್ಲೂಕು, ಮೈದಾಳ ಗ್ರಾಮದ ಶ್ರೀ ಎಮ್‌. ಎನ್‌. ಪುಟ್ಟರಾಜು ಬಿನ್‌ ನಂಜಪ್ಪ ಇವರ ಸ್ಥಿರಾಸ್ತಿಯನ್ನು 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 71ರ ಅನ್ವಯ ಆದೇಶವನ್ನು ಜಾರಿ ಮಾಡಿದ್ದರಿಂದ ಸದರಿಯವರ ಸ್ಥಿರ ಸ್ವತ್ತುಗಳನ್ನು 
ದಿನಾಂಕ : 14-05-2003ರಂದು ಈ ಕಛೇರಿ ಆದೇಶದ ಅಡಿಯಲ್ಲಿ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ 
ನಿಯಮಿತ, ತುಮಕೂರು ಇವರಿಗೆ ವರ್ಗಾಯಿಸಿದ್ದು, ಸದರಿ ಸಾಲಗಾರರಿಂದ ಬ್ಯಾಂಕಿಗೆ ಬರಬೇಕಾಗಿದ್ದ ಪೂರ ಹಣ ಸಂದಾಯವಾಗಿದ್ದು, ಸದರಿ 
ಸ್ಥಿರಾಸ್ತಿಗಳನ್ನು ಮೂಲ ಹಕ್ಕುದಾರರಿಗೆ ಮರು ವರ್ಗಾಯಿಸುವಂತೆ ಬ್ಯಾಂಕಿಗೆ ಮೇರೆಗೆ ಈ ಕೆಳಕಂಡ ಸ್ಥಿರಾಸ್ತಿಗಳ ಹಕ್ಕು ಅಧಿಕಾರ, ನಾಮ ಮತ್ತು 
ಬಾದ್ಯತೆಗಳು ಶ್ರೀ ಎಮ್‌. ಎನ್‌. ಪುಟ್ಟರಾಜು ಬಿನ್‌ ನಂಜಪ್ಪ, ಮೈದಾಳ ತುಮಕೂರು ತಾಲ್ಲೂಕು ಇವರಿಗೆ ನಿರ್ದಿಷ್ಟವಾಗಿರತಕ್ಕದ್ದು ಮತ್ತು ಈ ಆದೇಶದಲ್ಲಿ 
ಸೇರಿಸಲ್ಪಟ್ಟ ಸ್ಥಿರಾಸ್ತಿಯನ್ನು ಮೂಲ ಹಕ್ಕುದಾರರಿಗೆ ಒಪ್ಪಿಸತಕ್ಕದ್ದೆಂದು ಅಧಿನಿಯಮ 101ರ ಅನ್ವಯ ಈ ಪ್ರಮಾಣ ಪತ್ರ ನೀಡಲಾಗಿದೆ. 
ಸ್ಪತುಗಳ ವಿವರ 





























ಗ್ರಾಮ ಸರ್ವೆ ನಂ. ವಿಸ್ತೀರ್ಣ ತರಹೆ ಹಕ್ಕುದಾರರ ವಿಳಾಸ 
ಕದರನಹಳ್ಳಿ 75 125 ಖುಷ್ಕಿ ಶ್ರೀ ಎಮ್‌. ಎನ್‌. ಪುಟ್ಟರಾಜು 
31/3 2.14 ಖುಷ್ಕಿ ಬಿನ್‌ ನಂಜಪ್ಪ ಮೈದಾಳ 





ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಪಿ.ಆರ್‌. 29 ತುಮಕೂರು ಉಪವಿಭಾಗ ತುಮಕೂರು. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಹಾಗೂ ವಸೂಲಾತಿ ಅಧಿಕಾರಿಗಳು, 
ತುಮಕೂರು ಉಪವಿಭಾಗ, ತುಮಕೂರು ಇವರ ನಡವಳಿಕೆಗಳು 
ವಿಷಯ: ಶ್ರೀ ಅಬ್ದುಲ್‌ ಮುನಾಫ್‌ ಬಿನ್‌ ಮಹಮದ್‌ ಇಮಾಮ್‌ ಸಾಬ್‌ಗೇರ್‌ ಹಳ್ಳಿ, ತುಮಕೂರು ತಾ ಇವರ 
ಸ್ಥಿರಾಸ್ತಿಯನ್ನು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ. ತುಮಕೂರು ಈ 
ಬ್ಯಾಂಕಿನ ಹೆಸರಿಗೆ ವರ್ಗಾಯಿಸಿರುವ ಸ್ಥಿರಾಸ್ತಿಯನ್ನು ಪುನಃ ಸಾಲಗಾರರ ಹೆಸರಿಗೆ ವರ್ಗಾವಣೆ ಮಾಡಿ 
ಸ್ಥಿರೀಕರಣ ಆದೇಶ ನೀಡುವ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿ ಆದೇಶ ಸಂಖ್ಯೆ ಎ.ಆರ್‌.ಟಿ/ಎ.ಬಿ.ಎನ್‌/ಸಿ.ಆರ್‌14/2001-2002, 
2. ದಿನಾಂಕ : 17-04-2002. 
3. ವ್ಯವಸ್ಥಾಪಕರು, ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ, ತುಮಕೂರು 
ಇವರ ಪತ್ರ ದಿ: 02-12-2010. 
ಪ್ರಸ್ತಾವನೆ :- 
ಶ್ರೀ ಅಬ್ದುಲ್‌ ಮುನಾಫ್‌ ಬಿನ್‌ ಮಹಮದ್‌ ಇಮಾಮ್‌ ಸಾಬ್‌ ಗೇರ್‌ ಹಳ್ಳಿ, ತುಮಕೂರು ತಾಲ್ಲೂಕು ಇವರ ತುಮಕೂರು ಪ್ರಾಥಮಿಕ 
ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿಯಮಿತ, ತುಮಕೂರು. ಈ ಬ್ಯಾಂಕಿನಲ್ಲಿ ಸ್ಥಿರಾಸ್ತಿಯ ಆಧಾರ ಮಾಡಿ ಸಾಲ ಪಡೆದು 
ಸುಸ್ತಿದಾರರಾಗಿರುವುದರಿ೦ದ ಇವರಿಂದ ಬರಬೇಕಾದ ಅಸಲು, ಬಡ್ಡಿ ಇತರೆ ಖರ್ಚು ಒಟ್ಟು ರೂ. 118,500-00ಗಳ ವಸೂಲಾತಿಗಾಗಿ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 70ರ ಅಡಿಯಲ್ಲಿ ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಇವರ 
ನ್ಯಾಯಾಲಯದಲ್ಲಿ ದಾವಾ ಸಂಖ್ಯೆ: 1155/1997-98ರಂತೆ ದಾವ ಹೂಡಿ ದಿನಾಂಕ : 26-06-1998 ಪಡೆದು, ತೀರ್ಪಿನ ನಂತರವು ಸಹ ಬಾಕಿ 
ಹಣವನ್ನು ಬ್ಯಾಂಕಿಗೆ ಜಮಾ ಮಾಡದ ಕಾರಣದಿಂದ ಡಿಕ್ರಿ ಹಣದ ವಸೂಲಾತಿಗಾಗಿ ಅಮಲ್ಜಾರಿ ಸಂಖ್ಯೆ : 112/1998-99ರಂತೆ ಅಮಲ್ಜಾರಿ ಪಡೆದು, 
ದಿನಾಂಕ : 24-01-2001ರಂದು ಬಹಿರಂಗ ಹರಾಜಿಗೆ ಬಾರದೇ ಇದ್ದರಿಂದ ಡಿಕ್ರಿ ಬಾಕಿದಾರರ ಸ್ಥಿರಸ್ಪತ್ತುಗಳನ್ನು ಉಲ್ಲೇಖ («1ರಲ್ಲಿ ನಮೂದಿಸಿರುವ 
ಆದೇಶದ ರೀತ್ಯಾ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿಯಮಿತ, ತುಮಕೂರು. ಈ ಬ್ಯಾಂಕಿನ ಹೆಸರಿಗೆ 
ವರ್ಗಾಯಿಸಿ ಆದೇಶ ನೀಡಲಾಗಿರುತ್ತದೆ. 
ವ್ಯವಸ್ಥಾಪಕರು, ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿಯಮಿತ, ತುಮಕೂರು, ಇವರು ಉಲ್ಲೇಖ (2)ರಲ್ಲಿ 
ನಮೂದಿಸಿರುವ ಪತ್ರದಲ್ಲಿ ಸಾಲಗಾರರು ದಿನಾಂಕ : 31-05-2007 ರಂದು ರಸೀತಿ ಸಂಖ್ಯೆ : 317 ಪ್ರಕಾರ ಸಾಲ ತೀರುವಳಿ ಮಾಡಿರುತ್ತಾರೆ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೪೩ 





ಎಂಬುದಾಗಿ ಸಾಲ ತೀರುವಳಿ ದೃಢೀಕರಣ ಪತ್ರ ನೀಡಿರುತ್ತಾರೆ. ಹಾಗೂ ದಿನಾಂಕ : 26-11-2010ರಂದು ನಡೆದು ಆಡಳಿತ ಮಂಡಳಿ ಸಭೆಯ 
ನಡವಳಿಕೆಯಲ್ಲಿ ಸಾಲಗಾರರು ಸಾಲ ತೀರುವಳಿ ಮಾಡಿರುವ ಹಿನ್ನೆಲೆಯಲ್ಲಿ, ಸಾಲಗಾರರಾದ ಶ್ರೀ ಅಬ್ದುಲ್‌ ಮುನಾಫ್‌ ಬಿನ್‌ ಮಹಮದ್‌ ಇಮಾಮ್‌ 
ಸಾಬ್‌ ಗೇರ್‌ ಹಳ್ಳಿ, ತುಮಕೂರು ತಾಲ್ಲೂಕು. ಇವರ ಸ್ಥಿರಾಸ್ತಿಯನ್ನು ವರ್ಗಾವಣೆ ಮಾಡಲು ತೀರ್ಮಾನಿಸಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಇವರ ಮನವಿಯನ್ನು ಒಪ್ಪಿ ಉಲ್ಲೇಖ («1ರಲ್ಲಿ ದಿನಾಂಕ : 17-04-2002 ರಂದು ಹೊರಡಿಸಿದ ಆದೇಶದ ಸ್ಥಿರಾಸ್ತಿಗಳನ್ನು ಪುನಃ ವಾಪಸ್ಸು 
ನೀಡಲು ಈ ಕೆಳಕಂಡ ಆದೇಶ ಹೊರಡಿಸಿದೆ. 


ಆದೇಶ ಸಂಖ್ಯೆ : ಸನಿ-32/ಎ.ಬಿ.ಎನ್‌/ಸ್ಥಿರಾಸ್ತಿವರ್ಗಾವಣೆ/78/2010-11, ದಿನಾಂಕ : 14-12-2010 

ಶ್ರೀ ಕೆ. ಗೋಪಾಲರೆಡ್ಡಿ, ಕೆ.ಸಿ.ಎಸ್‌, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಹಾಗೂ ವಸೂಲಿ ಅಧಿಕಾರಿಗಳು, ತುಮಕೂರು 
ಉಪವಿಭಾಗ, ತುಮಕೂರು, ಆದ ನಾನು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳನ್ನು ಗಮನಿಸಿ ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960ರ 
ನಿಯಮ 38(ಎ) (15)ರನ್ವಯ ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿ.ಓ/201/ಸಿಎಲ್‌ಎಂ/2008, ದಿನಾಂಕ : 27-05-2010ರ 
ರೀತ್ಯಾ ಪ್ರತ್ಯಾಯೋಜಿಸಲ್ಪಟ್ಟ ಅಧಿಕಾರವನ್ನು ಉಪಯೋಗಿಸಿ, ಶ್ರೀ ಅಬ್ದುಲ್‌ ಮುನಾಫ್‌ ಬಿನ್‌ ಮಹಮದ್‌ ಇಮಾಮ್‌ ಸಾಬ್‌ ಗೇರ್‌ ಹಳ್ಳಿ, ತುಮಕೂರು 
ತಾಲ್ಲೂಕು. ಇವರ ಸ್ಥಿರಾಸ್ತಿಯನ್ನು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿಯಮಿತ. ತುಮಕೂರು. ಈ ಬ್ಯಾಂಕಿನ ಹೆಸರಿಗೆ 
ವರ್ಗಾಯಿಸಿ ನೀಡಿದ್ದ ಸ್ಥಿರಾಸ್ತಿಯನ್ನು ಶ್ರೀ ಅಬ್ದುಲ್‌ ಮುನಾಫ್‌ ಬಿನ್‌ ಮಹಮದ್‌ ಇಮಾಮ್‌ ಸಾಬ್‌ ಗೇರ್‌ ಹಳ್ಳಿ, ತುಮಕೂರು ತಾಲ್ಲೂಕು. ಇವರ 
ಹೆಸರಿಗೆ ಪುನರ್‌ ವರ್ಗಾವಣೆ ಮಾಡಿ ಆದೇಶ ನೀಡಿರುತ್ತೇನೆ. ಈ ಆದೇಶಕ್ಕೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಅನ್ವಯ ನಮೂನೆ 8ರಲ್ಲಿ 
ನಿಗಧಿಪಡಿಸಿದ ನಮೂನೆಯಲ್ಲಿ ಸ್ಥಿರ ಸ್ವತ್ತುಗಳ ವರ್ಗಾವಣೆ ಪತ್ರವನ್ನು ಲಗತ್ತಿಸಿದೆ. 

ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ : 14-12-2010ರಂದು ನೀಡಿದೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ತುಮಕೂರು ಉಪ ವಿಭಾಗ ತುಮಕೂರು. 
ನಮೂನೆ 1/॥ 


ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960 ಅನುಬಂಧ 38(ಎ) ನೋಡಿ ಅದರ ರೀತ್ಯಾ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ 
ಕಲಂ 101ರ ರನ್ವಯ ಪರಭಾರೆ ಬಗ್ಗೆ ಪ್ರಮಾಣ ಪತ್ರ. 





ಸ್ಥಿರ ಸ್ವತ್ತುಗಳ ವರ್ಗಾವಣೆ ಪ್ರಮಾಣ ಪತ್ರ 

ತುಮಕೂರು ಜಿಲ್ಲೆ ತುಮಕೂರು ತಾಲ್ಲೂಕು, ಗೇರ್‌ಹಳ್ಳಿ ಗ್ರಾಮದ ನಿವಾಸಿಯಾದ ಶ್ರೀ ಅಬ್ದುಲ್‌ ಮುನಾಫ್‌ ಬಿನ್‌ ಮಹಮದ್‌ ಇಮಾಮ್‌ 
ಸಾಬ್‌ ಇವರ ಸ್ಥಿರಾಸ್ತಿಯನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 71ರ ಅನ್ವಯ ಆದೇಶವನ್ನು ಜಾರಿ ಮಾಡಿದ್ದರಿಂದ ಸದರಿಯವರ 
ಸ್ಥಿರ ಸ್ಪತ್ತುಗಳನ್ನು ದಿನಾಂಕ : 20-04-2001ರಂದು ಈ ಕಛೇರಿ ಆದೇಶದ ಅಡಿಯಲ್ಲಿ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ 
ಅಭಿವೃದ್ಧಿ ಬ್ಯಾಂಕ್‌ ನಿಯಮಿತ, ತುಮಕೂರು ಇವರಿಗೆ ವರ್ಗಾಯಿಸಿದ್ದು, ಸದರಿ ಸಾಲಗಾರರಿಂದ ಬ್ಯಾಂಕಿಗೆ ಬರಬೇಕಾಗಿದ್ದ ಪೂರ ಹಣ 
ಸಂದಾಯವಾಗಿದ್ದು, ಸದರಿ ಸ್ಥಿರಾಸ್ತಿಗಳನ್ನು ಮೂಲ ಹಕ್ಕುದಾರರಿಗೆ ಮರುವರ್ಗಾಯಿಸುವಂತೆ ಬ್ಯಾಂಕಿಗೆ ವ್ಯವಸ್ಥಾಪಕರು ಕೋರಿರುವ ಮೇರೆಗೆ ಈ 
ಕೆಳಕಂಡ ಸ್ಥಿರಾಸ್ತಿಗಳ ಹಕ್ಕು, ಹಕ್ಕುಬಾದ್ಯತೆಗಳು ಶ್ರೀ ಅಬ್ದುಲ್‌ ಮುನಾಫ್‌ ಬಿನ್‌ ಮಹಮದ್‌ ಇಮಾಮ್‌ ಸಾಬ್‌ ಗೇರ್‌ ಹಳ್ಳಿ, ತುಮಕೂರು ತಾಲ್ಲೂಕು 
ಇವರಿಗೆ ನಿರ್ದಿಷ್ಟವಾಗಿರತಕ್ಕದ್ದು ಮತ್ತು ಈ ಆದೇಶದಂತೆ ಸ್ಥಿರಾಸ್ತಿಯನ್ನು ಮೂಲ ಹಕ್ಕುದಾರರಿಗೆ ಒಪ್ಪಿಸತಕ್ಕದ್ದೆಂದು ಅಧಿನಿಯಮ 101ರ ಅನ್ವಯ ಈ 
ಪ್ರಮಾಣ ಪತ್ರ ನೀಡಲಾಗಿದೆ. 

ಸಿರ ಸ್ಪತುಗಳ ವಿವರ 





























ಗ್ರಾಮ ಸರ್ವೆ ನಂ. ವಿಸ್ತೀರ್ಣ ತರಹೆ ಹಕ್ಕುದಾರರ ವಿಳಾಸ 
1. ಗೇರ್‌ಹಳ್ಳಿ 25 6.17 ಖಷ್ಠಿ ಶ್ರೀ ಅಬ್ದುಲ್‌ ಮುನಾಫ್‌ ಬಿನ್‌ ಮಹಮದ್‌ 
21/3 1.24 ಖಷ್ಠಿ ಇಮಾಮ್‌ ಸಾಬ್‌ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 


ಪಿ.ಆರ್‌. 30 ತುಮಕೂರು ಉಪವಿಭಾಗ ತುಮಕೂರು. 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ತುಮಕೂರು ಜಿಲ್ಲೆ ತುಮಕೂರು, 2ನೇ ಮಹಡಿ, ಮಿನಿವಿಧಾನಸೌಧ, ತುಮಕೂರು ಇವರ 
ಕಾರ್ಯಾಲಯದ ನಡವಳಿಕೆಗಳು 
ವಿಷಯ: ಸ್ಥಗಿತ ಗೊಂಡಿರುವ ಗುಡ್ಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಗುಡ್ಡೇನಹಳ್ಳಿ, 
ತುರುವೇಕೆರೆ ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ ಆದೇಶ ನೀಡುವ ವಿಚಾರ. 


ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತಿಪಟೂರು ಉಪವಿಭಾಗ ತಿಪಟೂರು ಇವರ ಪತ್ರ 
ಸಂಖ್ಯೆ ಸನಿ-34/ ಸಮಾಪನೆ/ಸಿಆರ್‌-24/2010-11, ದಿನಾಂಕ: 15-09-2010. 


೨೪೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ಗುಡ್ಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಗುಡ್ಡೇನಹಳ್ಳಿ, ತುರುವೇಕೆರೆ ತಾಲ್ಲೂಕು, ತುಮಕೂರು ಜಿಲ್ಲೆ ಈ 
ಸಹಕಾರ ಸಂಘವು ಕ್ರಮ ಸಂಖ್ಯೆ: ಎಆರ್‌ಟಿ/ನೊಂದಣಿ/4393/980-81. ದಿನಾಂಕ: 30-06-80 ರಲ್ಲಿ ಸಹಾಯಕ ನಿಬಂಧಕರು ತಿಪಟೂರು ಉಪ- 
ವಿಭಾಗ ತಿಪಟೂರು ಇವರಿಂದ ನೊಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ 
ಕಾರ್ಯಚಟುವಟಿಕೆಗಳು 05 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72 (2) (ಬಿ)ಯ 
ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತಿಪಟೂರು ಉಪವಿಭಾಗ ತಿಪಟೂರುರವರು 
ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ. ಆಡಳಿತ ಮಂಡಳಿ ಅಸ್ತಿತ್ರದಲ್ಲಿಲ್ಲದ ಕಾರಣ ಈ ಸಂಬಂಧ ಸಂಘದ 
ಸದಸ್ಯರುಗಳಿಂದಾಗಲೀ, ಸಾರ್ವಜನಿಕರುಗಳಿಂದಾಗಲೀ, ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ನೀಡಿದೆ. 


ಆದೇಶ ನಂ. ಡಿಆರ್‌ಟಿ/ಎಲ್‌ಕ್ಯೂಡಿ/ಸಿಆರ್‌-21/2010-11, ದಿನಾಂಕ: 10-12-2010. 


ಆರ್‌.ಲೋಕೇಶ್‌. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಜಿಲ್ಲೆ ತುಮಕೂರು, ಆದ ನಾನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72(2)(ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ.ಸಿಓ/201/ಸಿಎಲ್‌ಎಂ/2008. 
ದಿನಾಂಕ:27-05-2010ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ, ಗುಡ್ಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಗುಡ್ಡೇನಹಳ್ಳಿ, 
ತುರುವೇಕೆರೆ ತಾಲ್ಲೂಕು, ತುಮಕೂರು ಜಿಲ್ಲೆ ಇದನ್ನು ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ತುರುವೇಕೆರೆ ಇವರನ್ನು 
ಯಣಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 
ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ತೆಯ ರೀತ್ಯಾ ಆಸ್ತಿ- 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು 
ಆದ್ಯತೆಮೇರೆಗೆ ವಿಲೇವಾರಿಮಾಡಿ, ಸಂಘದ ನೊಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 10-12-2010ರಂದು ನೀಡಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 35 ತುಮಕೂರು ಜಿಲ್ಲೆ ತುಮಕೂರು. 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ತುಮಕೂರು ಜಿಲ್ಲೆ ತುಮಕೂರು, 2ನೇ ಮಹಡಿ, ಮಿನಿವಿಧಾನಸೌಧ, 
ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ: ಸ್ಥಗಿತ ಗೊಂಡಿರುವ ಬಡಕೆಗುಡ್ಲು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಬಡಕೆಗುಡ್ಲು, 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ ಆದೇಶ ನೀಡುವ ವಿಚಾರ. 


ಉಲ್ಲೇಖ: 1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಪಟೂರು ಉಪವಿಭಾಗ ತಿಪಟೂರು ಇವರ 
ಪತ್ರದ ಸಂಖ್ಯೆ ಸನಿ-34/ ಸಮಾಪನೆ/ಸಿಆರ್‌-10/2010-11, ದಿನಾಂಕ: 14-07-2010. 
2. ಸಂಯುಕ್ತ ಕರ್ನಾಟಕ / ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ 
ದಿನಾಂಕ: 20-02-2010 ಮತ್ತು ದಿನಾಂಕ: 19-02-2010 
ಪ್ರಸ್ತಾವನೆ : 
ಸ್ಥಗಿತಗೊಂಡಿರುವ ಬಡಕೆಗುಡ್ಡು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಬಡಕೆಗುಡ್ಡು, ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, ತುಮಕೂರು ಜಿಲ್ಲೆ 
ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ: ಎಆರ್‌ಟಿ/ನೊಂದಣಿ/34592/2004-05. ದಿನಾಂಕ: 01-10-2005 ರಲ್ಲಿ ಸಹಾಯಕ ನಿಬಂಧಕರು ತಿಪಟೂರು 
ಉಪ-ವಿಭಾಗ ತಿಪಟೂರು ಇವರಿಂದ ನೊಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯಳ್ಳದ್ದಾಗಿರುತ್ತದೆ. ಸದರಿ 
ಸಂಘದ ಕಾರ್ಯಚಟುವಟಕೆಗಳು 04 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72 (2) 
(ಬಿ)ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತಿಪಟೂರು ಉಪವಿಭಾಗ 
ತಿಪಟೂರುರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ. ಆಡಳಿತ ಮಂಡಳಿ ಅಸ್ತಿತ್ವದಲ್ಲಿಲ್ಲದ ಕಾರಣ ಉಲ್ಲೇಖ (2)ರ ರೀತ್ಯಾ ಪತ್ರಿಕಾ 
ಪ್ರಕಟಣೆ ನೀಡಿ, ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು ಆದರೆ ಈ ಸಂಬಂಧ ಸಂಘದ 


ಮು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೪೫ 





ಸದಸ್ಯರುಗಳಿಂದಾಗಲೀ, ಸಾರ್ವಜನಿಕರುಗಳಿಂದಾಗಲೀ, ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ನೀಡಿದೆ. 


ಆದೇಶ ನಂ. ಡಿಆರ್‌ಟಿ/ಎಲ್‌ಕ್ಯೂಡಿ/ಸಿಆರ್‌-04/2010-11, ದಿನಾಂಕ: 10-12-2010. 


ಆರ್‌.ಲೋಕೇಶ್‌. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಜಿಲ್ಲೆ ತುಮಕೂರು, ಆದ ನಾನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72(2)(ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಓ/201/ಸಿಎಲ್‌ಎಂ/2008. 
ದಿನಾಂಕ:27-05-2010ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ, ಬಡಕೆಗುಡ್ಡು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಬಡಕೆಗುಡ್ಲು, 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಚಿಕ್ಕನಾಯಕನಹಳ್ಳಿ ಇವರನ್ನು 
ಯಣಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ತೆಯ ರೀತ್ಯಾ ಆಸ್ತಿ- 


ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು 
ಆದ್ಯತೆಮೇರೆಗೆ ವಿಲೇವಾರಿಮಾಡಿ, ಸಂಘದ ನೊಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 10-12-2010ರಂದು ನೀಡಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 36 ತುಮಕೂರು ಜಿಲ್ಲೆ ತುಮಕೂರು. 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ತುಮಕೂರು ಜಿಲ್ಲೆ ತುಮಕೂರು, 2ನೇ ಮಹಡಿ, ಮಿನಿವಿಧಾನಸೌಧ, 


ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ: ಸ್ಥಗಿತ ಗೊಂಡಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಊರುಕೆರೆ, 
ತುಮಕೂರು ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ ಆದೇಶ ನೀಡುವ ವಿಚಾರ. 


ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಉಪವಿಭಾಗ ತುಮಕೂರು ಇವರ 
ಪತ್ರ ಸಂಖ್ಯೆ. ಸನಿ-32/ ಸಮಾಪನೆ/ಸಿಆರ್‌-13/2010-11, ದಿನಾಂಕ: 26-11-2010. 
2. ವಿಜಯ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 14-09-2010. 

ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ, ಊರುಕೆರೆ, ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ ಈ 
ಸಹಕಾರ ಸಂಘವು ಕ್ರಮ ಸಂಖ್ಯೆ: ಸನಿ-32/ನೊಂದಣಿ/28636/2000-01. ದಿನಾಂಕ: 30-10-2000 ರಲ್ಲಿ ಸಹಾಯಕ ನಿಬಂಧಕರು ತುಮಕೂರು 
ಉಪ-ವಿಭಾಗ ತುಮಕೂರು ಇವರಿಂದ ನೊಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ 
ಸಂಘದ ಕಾರ್ಯಚಟುವಟಿಕೆಗಳು 10 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72 (2) 
(ಬಿ)ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಉಪವಿಭಾಗ 
ತುಮಕೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಅಸ್ತಿತ್ವದಲ್ಲಿಲ್ಲದ ಕಾರಣ ಉಲ್ಲೇಖ (2)ರ ರೀತ್ಯಾ ಪತ್ರಿಕಾ 
ಪ್ರಕಟಣೆ ನೀಡಿ, ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು ಆದರೆ ಈ ಸಂಬಂಧ ಸಂಘದ 
ಸದಸ್ಯರುಗಳಿಂದಾಗಲೀ, ಸಾರ್ವಜನಿಕರುಗಳಿಂದಾಗಲೀ, ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ನೀಡಿದೆ. 

ಆದೇಶ ನಂ. ಡಿಆರ್‌ಟಿ/ಎಲ್‌ಕ್ಯೂಡಿ/ಸಿಆರ್‌-04/2010-11, ದಿನಾಂಕ: 10-12-2010. 

ಆರ್‌.ಲೋಕೇಶ್‌. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಜಿಲ್ಲೆ ತುಮಕೂರು, ಆದ ನಾನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72(2)(ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ.ಸಿಓ/201/ಸಿಎಲ್‌ಎಂ/2008. 
ದಿನಾಂಕ:27-05-2010ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ, ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ, ಊರುಕೆರೆ, 
ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು ತುಮಕೂರು, ಸಹಕಾರ ಸಂಘಗಳ ಸಹಾಯಕ 


ನಿಬಂಧಕರ ಕಛೇರಿ ತುಮಕೂರು ಇವರನ್ನು ಯಣಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 
ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ತೆಯ ರೀತ್ಯಾ ಆಸ್ತಿ- 


೨೪೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು 
ಆದ್ಯತೆಮೇರೆಗೆ ವಿಲೇವಾರಿಮಾಡಿ, ಸಂಘದ ನೊಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 10-12-2010ರಂದು ನೀಡಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 37 ತುಮಕೂರು ಜಿಲ್ಲೆ ತುಮಕೂರು. 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ತುಮಕೂರು ಜಿಲ್ಲೆ ತುಮಕೂರು, 2ನೇ ಮಹಡಿ, ಮಿನಿವಿಧಾನಸೌಧ, 
ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ: ಸ್ಥಗಿತ ಗೊಂಡಿರುವ ಹೊಡಕೆಘಟ್ಟ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಹೊಡಕೆಘಟ್ಟ 
ತುರುವೇಕೆರೆ ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ ಆದೇಶ ನೀಡುವ ವಿಚಾರ. 


ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಪಟೂರು ಉಪವಿಭಾಗ ಶಿಪಟೂರು ಇವರ 
ಪತ್ರದ ಸಂಖ್ಯೆ. ಸನಿ-34/ ಸಮಾಪನೆ /ಸಿಆರ್‌-15/2010-11, ದಿನಾ೦ಕ: 23-07-2010. 
2. ಸಂಯುಕ್ತ ಕರ್ನಾಟಕ/ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 20-02-2010 ಮತ್ತು 
ದಿನಾಂಕ: 19-2-2010, 15-01-2010 

ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ಹೊಡಕೆಘಟ್ಟ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಹೊಡಕೆಘಟ್ಟ ತುರುವೇಕೆರೆ ತಾಲ್ಲೂಕು, ತುಮಕೂರು ಜಿಲ್ಲೆ ಈ 
ಸಹಕಾರ ಸಂಘವು ಕ್ರಮ ಸಂಖ್ಯೆ ಸನಿ-34/ನೊಂದಣಿ/34589/2004-05. ದಿನಾ೦ಕ: 01-08-2004 ರಲ್ಲಿ ಸಹಾಯಕ ನಿಬಂಧಕರು ತಿಪಟೂರು 
ಉಪ-ವಿಭಾಗ ತಿಪಟೂರು ಇವರಿಂದ ನೊಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯಳ್ಳದ್ದಾಗಿರುತ್ತದೆ. ಸದರಿ 
ಸಂಘದ ಕಾರ್ಯಚಟುವಟಕೆಗಳು 05 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72 (2) 
(ಬಿ)ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತಿಪಟೂರು ಉಪವಿಭಾಗ 
ತಿಪಟೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ. ಆಡಳಿತ ಮಂಡಳಿ ಅಸ್ತಿತ್ವದಲ್ಲಿಲ್ಲದ ಕಾರಣ ಉಲ್ಲೇಖ (2)ರ ರೀತ್ಯಾ ಪತ್ರಿಕಾ 
ಪ್ರಕಟಣೆ ನೀಡಿ, ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ ಈ ಸಂಬಂಧ ಸಂಘದ 
ಸದಸ್ಯರುಗಳಿಂದಾಗಲೀ, ಸಾರ್ವಜನಿಕರುಗಳಿಂದಾಗಲೀ, ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ನೀಡಿದೆ. 

ಆದೇಶ ನಂ. ಡಿಆರ್‌ಟಿ/ಎಲ್‌ಕ್ಯೂಡಿ/ಸಿಆರ್‌-20/2010-11, ದಿನಾಂಕ: 10-12-2010. 

ಆರ್‌.ಲೋಕೇಶ್‌. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಜಿಲ್ಲೆ ತುಮಕೂರು, ಆದ ನಾನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72(2)(ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಓ/201/ಸಿಎಲ್‌ಎಂ/2008. 
ದಿನಾಂಕ:27-05-2010ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ, ಹೊಡಕೆಘಟ್ಟ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಹೊಡಕೆಫಟ್ಟ 
ತುರುವೇಕೆರೆ ತಾಲ್ಲೂಕು, ತುಮಕೂರು ಜಿಲ್ಲೆ ಇದನ್ನು ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ತುರುವೇಕೆರೆ ಇವರನ್ನು 
ಯಣಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ತೆಯ ರೀತ್ಯಾ ಆಸ್ತಿ- 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು 
ಆದ್ಯತೆಮೇರೆಗೆ ವಿಲೇವಾರಿಮಾಡಿ, ಸಂಘದ ನೊಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 10-12-2010ರಂದು ನೀಡಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 38 ತುಮಕೂರು ಜಿಲ್ಲೆ ತುಮಕೂರು. 


ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ತುಮಕೂರು ಜಿಲ್ಲೆ ತುಮಕೂರು, 2ನೇ ಮಹಡಿ, ಮಿನಿವಿಧಾನಸೌಧ, 
ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ: ಸ್ಥಗಿತ ಗೊಂಡಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ, ಚಿಕ್ಕತೊಟ್ಟುಕೆರೆ, 
ತುಮಕೂರು ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ ಆದೇಶ ನೀಡುವ ವಿಚಾರ. 


ಉಲ್ಲೇಖ: ೬ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಉಪವಿಭಾಗ ತುಮಕೂರು ಇವರ ಪತ್ರ 
ಸಂಖ್ಯೆ, ಸನಿ-32/ ಸಮಾಪನೆ/ಸಿಆರ್‌-16/2010-11, ದಿನಾಂಕ:26-11-2010. 
2. ವಿಜಯ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 14-09-2010. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೪೭ 





ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಚಿಕ್ಕತೊಟ್ಟುಕೆರೆ, ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ 
ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ: ಸನಿ-32/ನೊಂದಣಿ/28641/2000-01. ದಿನಾಂಕ: 19-02-2001 ರಲ್ಲಿ ಸಹಾಯಕ ನಿಬಂಧಕರು ತುಮಕೂರು 
ಉಪ-ವಿಭಾಗ ತುಮಕೂರು ಇವರಿಂದ ನೊಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ 
ಸಂಘದ ಕಾರ್ಯಚಟುವಟಿಕೆಗಳು 10 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72 (2) 
(ಬಿ)ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಉಪವಿಭಾಗ 
ತುಮಕೂರು ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಅಸ್ತಿತ್ವದಲ್ಲಿಲ್ಲದ ಕಾರಣ ಉಲ್ಲೇಖ (2)ರ ರೀತ್ಯಾ ಪತ್ರಿಕಾ 
ಪ್ರಕಟಣೆ ನೀಡಿ, ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು ಆದರೆ ಈ ಸಂಬಂಧ ಸಂಘದ 
ಸದಸ್ಯರುಗಳಿಂದಾಗಲೀ, ಸಾರ್ವಜನಿಕರುಗಳಿಂದಾಗಲೀ, ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ನೀಡಿದೆ. 


ಆದೇಶ ನಂ. ಡಿಆರ್‌ಟ/ಎಲ್‌ಕ್ಯೂಡಿ/ಸಿಆರ್‌-03/2010-11, ದಿನಾಂಕ: 10-12-2010. 
ಆರ್‌.ಲೋಕೇಶ್‌. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಜಿಲ್ಲೆ ತುಮಕೂರು, ಆದ ನಾನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72(2)(ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ.ಸಿಓ/201/ಸಿಎಲ್‌ಎಂ/2008. 
ದಿನಾಂಕ:27-05-2010ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ, ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಚಿಕ್ಕತೊಟ್ಟುಕೆರೆ, 
ತುಮಕೂರು ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು ತುಮಕೂರು, ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಕಛೇರಿ ತುಮಕೂರು ಇವರನ್ನು ಯಣಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 
ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ತೆಯ ರೀತ್ಯಾ ಆಸ್ತಿ- 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು 
ಆದ್ಯತೆಮೇರೆಗೆ ವಿಲೇವಾರಿಮಾಡಿ, ಸಂಘದ ನೊಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 10-12-2010ರಂದು ನೀಡಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 39 ತುಮಕೂರು ಜಿಲ್ಲೆ ತುಮಕೂರು. 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ತುಮಕೂರು ಜಿಲ್ಲೆ ತುಮಕೂರು, 2ನೇ ಮಹಡಿ, ಮಿನಿವಿಧಾನಸೌಧ, 
ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ: ಸ್ಥಗಿತ ಗೊಂಡಿರುವ ಆರ್‌. ಗೊಲ್ಲರಹಟ್ಟಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ. ಆರ್‌. 
ಗೊಲ್ಲರಹಟ್ಟ, ಮಧುಗಿರಿ ತಾಲ್ಲೂಕು, ಇದನ್ನು ಸಮಾಪನೆಗೊಳಿಸಿ ಆದೇಶ ನೀಡುವ ವಿಚಾರ. 


ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಧುಗಿರಿ ಉಪವಿಭಾಗ ಮಧುಗಿರಿ ಇವರ ಪತ್ರ 
ಸಂಖ್ಯೆ. ಸನಿ-33/ ಸಮಾಪನೆ/ಸಿಆರ್‌-88/2010-11, ದಿನಾಂಕ: 29-09-2010. 
2. ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಪ್ರಕಟಣೆ ದಿನಾಂಕ: 03-06-2010. 

ಪ್ರಸ್ತಾವನೆ : 

ಸ್ಥಗಿತಗೊಂಡಿರುವ ಆರ್‌. ಗೊಲ್ಲರಹಟ್ಟಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ, ಆರ್‌. ಗೊಲ್ಲರಹಟ್ಟಿ, ಮಧುಗಿರಿ ತಾಲ್ಲೂಕು, 
ತುಮಕೂರು ಜಿಲ್ಲೆ ಈ ಸಹಕಾರ ಸಂಘವು ಕಮ ಸಂಖ್ಯೆ: ಸನಿ-33/ಆರ್‌ಜಿಎನ್‌/29405/2001-02. ದಿನಾಂಕ: 27-09-2001 ರಲ್ಲಿ ಸಹಾಯಕ 
ನಿಬಂಧಕರು ಮಧುಗಿರಿ ಉಪ-ವಿಭಾಗ ಮಧುಗಿರಿ ಇವರಿಂದ ನೊಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ 
ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 10 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ 
ಕಾಯಿದೆ 1959 ರ ಕಲಂ 72 (2) (ಬಿ)ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು ಮಧುಗಿರಿ ಉಪವಿಭಾಗ ಮಧುಗಿರಿ ರವರು ಉಲ್ಲೇಖ (1) ರ ರೀತ್ಯಾ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಆಡಳಿತ ಮಂಡಳಿ ಅಸ್ತಿತ್ವದಲ್ಲಿಲ್ಲದ ಕಾರಣ ಉಲ್ಲೇಖ (2)ರ ರೀತ್ಯಾ ಪತ್ರಿಕಾ 
ಪ್ರಕಟಣೆ ನೀಡಿ, ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು ಆದರೆ ಈ ಸಂಬಂಧ ಸಂಘದ 
ಸದಸ್ಯರುಗಳಿಂದಾಗಲೀ, ಸಾರ್ವಜನಿಕರುಗಳಿಂದಾಗಲೀ, ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ, ಈ ಕೆಳಕಂಡಂತೆ ಆದೇಶ ನೀಡಿದೆ. 


೨೪೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಆದೇಶ ನಂ. ಡಿಆರ್‌ಟಿ/ಎಲ್‌ಕ್ಯೂಡಿ/ಸಿಆರ್‌-08/2010-11, ದಿನಾಂಕ: 10-12-2010. 
ಆರ್‌.ಲೋಕೇಶ್‌. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಜಿಲ್ಲೆ ತುಮಕೂರು, ಆದ ನಾನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72(2)(ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಓ/201/ಸಿಎಲ್‌ಎಂ/2008. 
ದಿನಾಂಕ:27-05-2010ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ, ಆರ್‌. ಗೊಲ್ಲರಹಟ್ಟಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿ. 
ಆರ್‌. ಗೊಲ್ಲರಹಟ್ಟಿ, ಮಧುಗಿರಿ ತಾಲ್ಲೂಕು, ತುಮಕೂರು ಜಿಲ್ಲೆ, ಇದನ್ನು ಸಮಾಪನೆಗೊಳಿಸಿ ಸಹಕಾರ ಸ೦ಘಗಳ ನಿರೀಕ್ಷಕರು, ಸಹಾಯಕ ನಿಬಂಧಕರ 
ಕಛೇರಿ ಮಧುಗಿರಿ ಇವರನ್ನು ಖಣಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ತೆಯ ರೀತ್ಯಾ ಆಸ್ತಿ- 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು 

ಆದ್ಯತೆಮೇರೆಗೆ ವಿಲೇವಾರಿಮಾಡಿ, ಸಂಘದ ನೊಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 

ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 10-12-2010ರಂದು ನೀಡಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 40 ತುಮಕೂರು ಜಿಲ್ಲೆ ತುಮಕೂರು. 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ತುಮಕೂರು ಜಿಲ್ಲೆ ತುಮಕೂರು, 2ನೇ ಮಹಡಿ, ಮಿನಿವಿಧಾನಸೌಧ, 
ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ: ಸ್ಥಗಿತ ಗೊಂಡಿರುವ ಹಳೇವೂರಮ್ಮ ಮೀನುಗಾರರ ಸಹಕಾರ ಸಂಘ ನಿ. ಹಳೇವೂರು ಕುಣಿಗಲ್‌ ತಾಲ್ಲೂಕು, 
ಇದನ್ನು ಸಮಾಪನೆಗೊಳಿಸಿ ಆದೇಶ ನೀಡುವ ವಿಚಾರ. 


ಉಲ್ಲೇಖ: 1. ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಇವರ ಅದೇಶ ಪತ್ರ ಸಂಖ್ಯೆ ಡಿಆರ್‌ಟಿ/ಎಲ್‌ 
ಕ್ಯೂಡಿ/86/ಸಿಆರ್‌-24/2000-01, ದಿನಾಂಕ: 27-07-2000 ಮತ್ತು ದಿನಾಂಕ : 07-04-2004. 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರುರವರ ಪತ್ರದ ನಂ. ಸನಿ-32/ಡಿಎಲ್‌ 
ಎಸ್‌/259/2000-01 ದಿನಾಂಕ: 31-03-2004 
3. ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ ದಿನಾಂಕ : 25-05-2010. 
4. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಇವರ ಶಿಪಾರಸ್ಸು ಪತ್ರದ ನಂ. ಸನಿ- 
32/ಡಿಎಲ್‌ಎಸ್‌/250/2010-11, ದಿನಾ೦ಕ : 18-10-2010. 
ಪ್ರಸ್ತಾವನೆ : 
ಸ್ಥಗಿತಗೊಂಡಿರುವ ಹಳೇವೂರಮ್ಮ ಮೀನುಗಾರರ ಸಹಕಾರ ಸಂಘ ನಿ. ಹಳೇವೂರು, ಕುಣಿಗಲ್‌ ತಾಲ್ಲೂಕು. ತುಮಕೂರು ಜಿಲ್ಲೆ ಈ ಸಹಕಾರ 
ಸಂಘವು ಕ್ರಮ ಸಂಖ್ಯೆ: ಸನಿ-32/20355/1994-95. ದಿನಾಂಕ: 06-07-1994 ರಲ್ಲಿ ಸಹಾಯಕ ನಿಬಂಧಕರು ತುಮಕೂರು ಉಪ-ವಿಭಾಗ 
ತುಮಕೂರು ಇವರಿಂದ ನೊಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆಯುಳ್ಳದ್ದಾಗಿರುತ್ತದೆ. ಸಂಘದ 
ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡಿದ್ದರಿಂದ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72 (2) (ಬಿ)ಯ ಪ್ರಕಾರ 
ಉಲ್ಲೇಖ (1ರಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ ಆದೇಶಿಸಲಾಗಿತ್ತು. ತದನಂತರ ಸಂಘದ ಸದಸ್ಯರು ಸಂಘವನ್ನು ಪುನಃಶ್ಚೇತನಗೊಳಿಸಿಕೊಟ್ಟು ಸಂಘದ 
ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗಲು ಮತ್ತು ಸಂಘದ ಸದಸ್ಯರ ಅಭಿವೃದ್ಧಿಗೋಸ್ಕರ ಅನುಕೂಲ ಮಾಡಿಕೊಡಬೇಕೆಂದು ವಿನಂತಿಸಿದ್ದರ 
ಮೇರೆಗೆ ಸಂಘವನ್ನು ಪುನಃಶ್ಚೇತನಗೊಳಿಸಿ ಕೊಡಲು ಉಲ್ಲೇಖ (2)ರಲ್ಲಿ ಸಹಾಯಕ ನಿಬಂಧಕರು ತುಮಕೂರುರವರು ಶಿಫಾರಸ್ಸು ಮಾಡಿದ್ದರ ಮೇರೆಗೆ 
ಸಂಘವನ್ನು ಉಲ್ಲೇಖ (1) ದಿನಾಂಕ : 07-04-2004ರ ಈ ಕಛೇರಿ ಆದೇಶದಲ್ಲಿ ಪುನಃಶ್ಚೇತನಗೊಳಿಸಿ ಆದೇಶಿಸಲಾಗಿತ್ತು. ಸದರಿ ಸಂಘವನ್ನು 
ಪುನಃಶ್ಚೇತನಗೊಳಿಸಿದ ಆದೇಶದ ದಿನದಿಂದಲೋ ಇದುವರೆವಿಗೂ ಸಂಘದ ಕಾರ್ಯಚಟುವಟಕೆಗಳನ್ನು ಪುನಃ ಆರಂಭಿಸದೇ ಯಾವುದೇ ಅಭಿವೃದ್ದಿ 
ಕಾರ್ಯಗಳನ್ನು ಹಮ್ಮಿಕೊಳ್ಳದೇ ಸಂಘವು ಸ್ಥಗಿತಗೊಂಡಿರುವ ಕಾರಣ ಸಂಘವನ್ನು ಪುನಃ ಸಮಾಪನೆಗೊಳಿಸಿ ಸಂಘದ ನೊಂದಣೆಯನ್ನು 
ರದ್ದುಪಡಿಸಲಾಗುವುದೆಂದು ಈ ಬಗ್ಗೆ ಸಂಘದ ಸದಸ್ಯರಾಗಲೀ, ಪದಾಧಿಕಾರಿಗಳಾಗಲೀ, ಮಾಜಿ ಪದಾಧಿಕಾರಿಗಳಾಗಲೀ ನಿಮ್ಮಗಳ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ 15 ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸಲು ಉಲ್ಲೇಖ (3)ರ ದಿನಾಂಕ: 25-05-2010ರಂದು ಪ್ರಜಾಪ್ರಗತಿ 
ಪತ್ರಿಕೆಯಲ್ಲಿ ಪ್ರಕಟಣೆ ನೀಡಲಾಗಿದ್ದರೂ ಸಹ ಸಂಘದ ಯಾವುದೇ ಸದಸ್ಯರಿಂದಾಗಲೀ ಪದಾಧಿಕಾರಿಗಳಿಂದಾಗಲೀ ಆಕ್ಷೇಪಣೆಗಳು ಈ 
ಕಛೇರಿಗೆ ಬಂದಿರುವುದಿಲ್ಲ. ಪ್ರಯುಕ್ತ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 72(2)(ಬಿ)ಿಯ ಪ್ರಕಾರ ಸಂಘವನ್ನು ಪುನರ್‌ 
ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಉಪವಿಭಾಗ ತುಮಕೂರುರವರು ಉಲ್ಲೇಖ (4)ರ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೪೯ 





ದಿನಾಂಕ : 18-10-2010ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. ಆದುದರಿಂದ ಸಂಘವನ್ನು ಮುಂದುವರೆಸಿಕೊಂಡು ಹೋಗಲು ಸಂಘದ 


ವಿ ಜು ೨೦ 


ಸದಸ್ಯರಿಗೆ ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ ಈ ಕೆಳಕಂಡ ಆದೇಶ ನೀಡಿದೆ. 
ಆದೇಶ ನಂ. ಡಿಆರ್‌ಟಿ/ಎಲ್‌ಕ್ಯೂಡಿ/ಸಿಆರ್‌ /2010-11, ದಿನಾಂಕ: 30-11-2010. 


ಆರ್‌.ಲೋಕೇಶ್‌. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಜಿಲ್ಲೆ ತುಮಕೂರು, ಆದ ನಾನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72(2)(ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಓ/201/ಸಿಎಲ್‌ಎಂ/2008. 
ದಿನಾಂಕ:27-05-2010ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ, ಹಳೇವೂರಮ್ಮ ಮೀನುಗಾರರ ಸಹಕಾರ ಸಂಘ ನಿ, ಹಳೇವೂರು, 
ಕುಣಿಗಲ್‌ ತಾಲ್ಲೂಕು, ತುಮಕೂರು ಜಿಲ್ಲೆ ಇದನ್ನು ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಕುಣಿಗಲ್‌ ಇವರನ್ನು 
ಯಣಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ತೆಯ ರೀತ್ಯಾ ಆಸ್ತಿ- 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ, ಅನುಮೋದನೆ ಪಡೆದು 
ಆದ್ಯತೆ ಮೇರೆಗೆ ವಿಲೇವಾರಿಮಾಡಿ, ಸಂಘದ ನೊಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿಯ ಮುದ್ರೆಯೊಂದಿಗೆ ದಿನಾಂಕ: 30-11-2010ರಂದು ನೀಡಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 313 ತುಮಕೂರು ಜಿಲ್ಲೆ ತುಮಕೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ, 
ಸಂಖ್ಯೆ: ಡಿಆರ್‌ಡಿ: ಎಲ್‌ಕ್ಯೂಡಿ: ಸಿಆರ್‌: 43 /2010-11, ದಿನಾಂಕ: 30-12-2010. 
ವಿಷಯ: ಸ್ಥಗಿತಗೊಂಡಿರುವ ಚಿಟ್ಟೆಕಂಬ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಚಳ್ಳಕೆರೆ ತಾಲ್ಲೂಕು ಇದನ್ನು 1959 ನೇ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ: ಸನಿ:30; ಸಮಾಪನೆ: 
ಸಿಆರ್‌:41/10-11 ದಿನಾ೦ಕ: 16.11.2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟಿಸು ಸಮ ಸಂಖ್ಯೆ ದಿನಾಂಕ: 19-11-2010. 
3) ಡಿ ದರ್ಜೆ ನೌಕರರ ಚಳ್ಳಕೆರೆ ಇವರ ಪತ್ರ ದಿನಾಂಕ: 22-11-2010. 
ಪ್ರಸ್ತಾವನೆ : 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ ಪ್ರಕಾರ 
ಚೆಟ್ಟೆಕಂಬ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಚಳ್ಳಕೆರೆ ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ: ಸನಿ/30/ಆರ್‌ಜಿಎನ್‌/35232/2005-06 
ದಿನಾಂಕ: 18-10-2005 ಈ ಸಂಘದ ಕಾರ್ಯಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು 
ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ನೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ 
ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2)ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ 
ಮಂಡಳಿಯವರಿಗೆ ನೋಟೀಸು ಜಾರಿಯಾದ ಬಗ್ಗೆ ಉಲ್ಲೇಖ (3) ರಲ್ಲಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದೆ, ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ 
ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ 
ದೊರೆಯುತ್ತಿಲ್ಲ ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು 
ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡ ಆದೇಶವನ್ನು 
ಹೊರಡಿಸಲಾಗಿದೆ. 
“ ಆದೇಶ “ 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಮತ್ತು 1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 (2) ರನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂ: ಸಿಓ201 :ಸಿಎಲ್‌ಎಂ: 2008/ ಬೆಂಗಳೂರು ದಿನಾಂಕ: 27-05-2010ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ 
ಉಲ್ಲಾ ಷರೀಫ್‌ ಸಹಕಾರ ಸಂಘಗಳ ಉಪ-ನಿಬಂಧಕರು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ 
ಸ್ಥಗಿತಗೊಂಡಿರುವ ಚಿಟ್ಟೆಕಂಬ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಚಳ್ಳಕೆರೆ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, 1959 ನೇ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ ಕಲಂ 73 (1) ಅನ್ವಯ ಹಾಲು ವಿಸ್ತರಣಾಧಿಕಾರಿ, ಚಳ್ಳಕೆರೆ ತಾಲ್ಲೂಕು, ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ 
ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ 


೨೪೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73 (1) ಮತ್ತು 74 ರ 
ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ಪಹಸ್ತ ಸಹಿ ಹಾಗೂ ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:30-12-2010 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 41 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ, 
ಸಂಖ್ಯೆ: ಡಿಆರ್‌ಡಿ: ಎಲ್‌ಕ್ಯೂಡಿ: ಸಿಆರ್‌: 17: 2010-11, ದಿನಾಂಕ: 30-12-2010. 
ವಿಷಯ: ಸ್ಥಗಿತಗೊಂಡಿರುವ ಗೌರಸಮುದ್ರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಗೌರಸಮುದ್ರ ಮೊಳಕಾಲ್ಮೂರು 
ತಾಲ್ಲೂಕು ಇದನ್ನು 1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ 
ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ: ಸನಿ:30; ಸಮಾಪನೆ: 
2) ಸಿಆರ್‌: 15/10-11 ದಿನಾಂಕ: 09-11-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟಿಸು ಸಮ ಸಂಖ್ಯೆ ದಿನಾಂಕ: 12-11-2010. 
3) ಸಹಕಾರ ಅಭಿವೃದ್ಧಿ ಅಧಿಕಾರಿ, ಮೊಳಕಾಲ್ಮೂರು ಇವರ ಸಂ:ಸಅಅ: ಮೊಳಕಾಲ್ಮೂರು/ಸ್ಥಗಿತ/10-11 
ದಿನಾಂಕ: 03-12-2010. 
ಪ್ರಸ್ತಾವನೆ : 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ ಪ್ರಕಾರ 
ಗೌರಸಮುದ್ರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಗೌರಸಮುದ್ರ ಮೊಳಕಾಲ್ಮೂರು ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ: 
ಸನಿ/30/ಆರ್‌ಜಿಎನ್‌/349681/2004-05 ದಿನಾಂಕ: 17-05-2001 ಈ ಸಂಘದ ಕಾರ್ಯಚಟುವಟಕೆಗಳು ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು 
ಪುನಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2)ರ 
ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿಯಾದ ಬಗ್ಗೆ ಉಲ್ಲೇಖ (3) ರಲ್ಲಿ ಸ್ವೀಕೃತಿ ಈ 
ಕಛೇರಿಗೆ ತಲುಪಿದೆ, ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ 
ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ, ಇದರಿಂದ ಸಂಘವು ಪುನಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. 
ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ 
ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


“ ಆದೇಶ “ 


(84 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 (2) ರನ್ವಯ ಹಾಗೂ 


ದ ಅಧಿಸೂಚನೆ ನಂ: ಸಿಓ201 :ಸಿಎಲ್‌ಎಂ: 2008/ ಬೆಂಗಳೂರು ದಿನಾಂಕ: 27-05-2010ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ 
ಉಲ್ಲಾ ಷರೀಫ್‌ ಸಹಕಾರ ಸಂಘಗಳ ಉಪ-ನಿಬಂಧಕರು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಗೌರಸಮುದ್ರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಗೌರಸಮುದ್ರ ಮೊಳಕಾಲ್ಮೂರು ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, 1959 ನೇ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ ಕಲಂ 73 «1 ಅನ್ವಯ ಹಾಲು ವಿಸ್ತರಣಾಧಿಕಾರಿ, ಮೊಳಕಾಲ್ಮೂರು ತಾಲ್ಲೂಕು, ಇವರನ್ನು ಸಂಘದ 
ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು 
ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73 
(1) ಮತ್ತು 74 ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 

ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:30-12-2010 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 

ಪಿ.ಆರ್‌. 42 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 

ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ, 

ಸಂಖ್ಯೆ: ಡಿಆರ್‌ಡಿ: ಎಲ್‌ಕ್ಯೂಡಿ: ಸಿಆರ್‌: 05: 2010-11, ದಿನಾಂಕ: 30-11-2010. 
ವಿಷಯ: ಸ್ಥಗಿತಗೊಂಡಿರುವ ಹಿರಿಯೂರು ಟೌನ್‌ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ಹಿರಿಯೂರು ತಾಲ್ಲೂಕು ಇದನ್ನು 
1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೫೧ 





ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ: ಸನಿ:30; ಸಮಾಪನೆ: ಸಿಆರ್‌: 
/10-11 ದಿನಾಂಕ: 25-09-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟಿಸು ಸಮ ಸಂಖ್ಯೆ ದಿನಾಂಕ: 30-09-2010. 


3) ಆಡಳಿತಾಧಿಕಾರಿ ಹಾಗೂ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹಿರಿಯೂರು ಇವರ ಸಂ:ಸಅಅ: 
ಹಿರಿಯೂರು/ಸಮಾಪನೆ/0-11 ದಿನಾಂಕ: 08-11-2010. 
ಪ್ರಸ್ತಾವನೆ : 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಹಿರಿಯೂರು ಟೌನ್‌ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ಹಿರಿಯೂರು ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ: ಎಆರ್‌ ಸಿ/336 ದಿನಾಂಕ: 
12-06-1949 ಈ ಸಂಘದ ಕಾರ್ಯಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ 
ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ 
ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2)ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಉಲ್ಲೇಖ (3) ರಲ್ಲಿ 
ಸಂಘದ ಆಡಳಿತ ಅಧಿಕಾರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದ್ದು, ಆದಾಗ್ಯೂ ಅವರು ಸಂಘವನ್ನು ಸಮಾಪನೆಗೊಳಿಸಲು 
ಶಿಫಾರಸ್ಸು ಮಾಡಿರುತ್ತಾರೆ. 
ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ, ಇದರಿಂದ ಸಂಘವು ಪುನಶ್ಚೇತನಗೊಳಿಸುವ 
ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ 
ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


“ ಅದೇಶ “ 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಧಿಸೂಚನೆ ಸಂ: ಸಿಓ 201 :ಸಿಎಲ್‌ಎಂ: 2008/ ಬೆಂಗಳೂರು ದಿನಾಂಕ: 27-05-2010ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ರೀಫ್‌ ಸಹಕಾರ ಸಂಘಗಳ ಉಪ-ನಿಬಂಧಕರು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, 
ಗಿತಗೊಂಡಿರುವ ಹಿರಿಯೂರು ಟೌನ್‌ ಗೃಹ ನಿರ್ಮಾಣ ಸಹಕಾರ ಸ೦ಘ ನಿ. ಹಿರಿಯೂರು ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ 
ಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1). ಅನ್ವಯ ಶ್ರೀ ಕೆ.ವೈ. ತಟ್ಟಿಮನಿ, ಸಹಾಯಕ ವ್ಯವಸ್ಥಾಪಕರು, (ವಸೂಲಾತಿ) ಕರ್ನಾಟಕ ರಾಜ್ಯ 
ಹಕಾರಿ ವಸತಿ ಮಹಾ ಮಂಡಲ ನಿ. ಬೆಂಗಳೂರು, ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. 
ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ 
ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74 ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 


AH AC 


1 


ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:30-11-2010 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 43 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ, 
ಸಂಖ್ಯೆ: ಡಿಆರ್‌ಡಿ: ಎಲ್‌ಕ್ಯೂಡಿ: ಸಿಆರ್‌: 42/2010-11, ದಿನಾಂಕ: 30-12-2010. 
ವಿಷಯ: ಸ್ಥಗಿತಗೊಂಡಿರುವ ಚಿತ್ರದುರ್ಗ ಜಿಲ್ಲಾ ಸಹಕಾರ ಕೇ೦ದ್ರ ಬ್ಯಾಂಕ್‌ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. 
ಚಿತ್ರದುರ್ಗ ಇದನ್ನು 1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ 
ಸಮಾಪನೆ ಬಗ್ಗೆ. 
ಉಲ್ಲೇಖ: 1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ: ಸನಿ:30; ಎಲ್‌ಕ್ಯೂಡಿ: ಸಿಆರ್‌: 
38/10-11 ದಿನಾ೦ಕ: 16-11-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟಿಸು ಸಮ ಸಂಖ್ಯೆ ದಿನಾಂಕ: 19-11-2010. 
3) ಜಾರಿಗಾರರ ಪತ್ರದ ದಿನಾಂಕ: 23-12-2010. 
ಪ್ರಸ್ತಾವನೆ : 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಚಿತ್ರದುರ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ಚಿತ್ರದುರ್ಗ ಸಂಘದ ನೋಂದಣಿ ಸಂಖ್ಯೆ: 
ಎಆರ್‌ /30ಹೆಚ್‌. 479/ಆರ್‌ಸಿಎಸ್‌: 8750/83-84 ದಿನಾಂಕ: 28-12-1983 ಈ ಸಂಘದ ಕಾರ್ಯಚಟುವಟಿಕೆಗಳು ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು 
ಪುನಶಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2)ರ 


ದು 


೨೪೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಉಲ್ಲೇಖ (3) ರಲ್ಲಿ ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿಗೆ 
ತಲುಪಿದ್ದು, ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ 
ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. 
ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ 
ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


“ ಆದೇಶ “ 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ಸಂ: ಸಿಓ 201 :ಸಿಎಲ್‌ಎಂ: 2008/ ಬೆ೦ಗಳೂರು ದಿನಾ೦ಕ: 27-05-2010ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ಷರೀಫ್‌ ಸಹಕಾರ ಸಂಘಗಳ ಉಪ-ನಿಬಂಧಕರು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, 
ಸ್ಥಗಿತಗೊಂಡಿರುವ ಚಿತ್ರದುರ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ಚಿತ್ರದುರ್ಗ ಇದನ್ನು 
ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1). ಅನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ಚಿತ್ರದುರ್ಗ ಇವರನ್ನು 
ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸ೦ಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ 
ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 
ಕಲಂ 73 (1) ಮತ್ತು 74 ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 


4 


ನನ 


ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:30-12-2010 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 


ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 44 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ, 
ಸಂಖ್ಯೆ: ಡಿಆರ್‌ಡಿ: ಎಲ್‌ಕ್ಯೂಡಿ: ಸಿಆರ್‌: 22/2010-11, ದಿನಾಂಕ: 30-12-2010. 
ವಿಷಯ: ಸ್ಥಗಿತಗೊಂಡಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಕುರಿ ಉಣ್ಣೆ ಉತ್ಪಾದಕರ ಹಾಗೂ ಮಾರಾಟಗಾರರ ಸಹಕಾರ ಸಂಘ 
ನಿ, ಬಿ. ನಾರಾಯಣಪುರ, ಚಳ್ಳಕೆರೆ ತಾಲ್ಲೂಕು ಇದನ್ನು 1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 
72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ: ಸನಿ:30; ಸಮಾಪನೆ: ಸಿಆರ್‌: 
24/10-11 ದಿನಾ೦ಕ: 10-11-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 12-11-2010. 
3) ಡಿ ದರ್ಜೆ ನೌಕರರ ಪತ್ರದ ದಿನಾಂಕ: 16-12-2010. 
ಪ್ರಸ್ತಾವನೆ : 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಶ್ರೀ ವೆಂಕಟೇಶ್ವರ ಸ್ವಾಮಿ ಕುರಿ ಉಣ್ಣೆ ಉತ್ಪಾದಕರ ಹಾಗೂ ಮಾರಾಟಗಾರರ ಸಹಕಾರ ಸಂಘ ನಿ, ಬಿ. ನಾರಾಯಣಪುರ, ಚಳ್ಳಕೆರೆ ತಾಲ್ಲೂಕು 
ಸಂಘದ ನೋಂದಣಿ ಸಂಖ್ಯೆ: ಸನಿ:30/101/ಆರ್‌ಜಿಎನ್‌/30510/2003-04 ದಿನಾಂಕ: 09-05-2003 ಈ ಸಂಘದ ಕಾರ್ಯಚಟುವಟಿಕೆಗಳು ಅನೇಕ 
ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು 
ಸಂಘವನ್ನು ಪುನಶಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ 
ಉಲ್ಲೇಖ (2)ರ ನೋಟೀಸನ್ನು ಈ ಕಛೇರಿಯಿ೦ದ ನೀಡಿದ್ದು, ಉಲ್ಲೇಖ (3) ರಲ್ಲಿ ಸಂಘದ ಆಡಳಿತ ಮಂಡಳಿಯರಿಗೆ ನೋಟೀಸು ಜಾರಿ ಮಾಡಿ 
ಸ್ವೀಕೃತಿ ಈ ಕಛೇರಿಗೆ ತಲುಪಿದ್ದು, ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೆ ನಿರುತ್ಸಾಹ ತೋರಿಸಿರುತ್ತಾರೆ. ಈ 
ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಶ್ಚೇತನಗೊಳಿಸುವ ಹಂತವನ್ನು 
ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ 
ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


“ ಆದೇಶ “ 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಧಿಸೂಚನೆ ಸಂ: ಸಿಓ 201 :ಸಿಎಲ್‌ಎಂ: 2008/ ಬೆ೦ಗಳೂರು ದಿನಾಂಕ: 27-05-2010ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ಷರೀಫ್‌ ಸಹಕಾರ ಸಂಘಗಳ ಉಪ-ನಿಬಂಧಕರು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, 


6 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೫೩ 





ಸ್ಥಗಿತಗೊಂಡಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಕುರಿ ಉಣ್ಣೆ ಉತ್ಪಾದಕರ ಹಾಗೂ ಮಾರಾಟಗಾರರ ಸಹಕಾರ ಸಂಘ ನಿ, ಬಿ. ನಾರಾಯಣಪುರ, ಚಳ್ಳಕೆರೆ 
ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಅನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, 
ಚಳ್ಳಕೆರೆ ತಾ. ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ 
ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74 ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:30-12-2010 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 45 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ, 
ಸಂಖ್ಯೆ: ಡಿಆರ್‌ಡಿ: ಎಲ್‌ಕ್ಯೂಡಿ: ಸಿಆರ್‌: 68:2010-11, ದಿನಾಂಕ: 30-12-2010. 
ವಿಷಯ: ಸ್ಥಗಿತಗೊಂಡಿರುವ ಬೊಮ್ಮಲಿಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಬೊಮ್ಮಲಿಂಗನಹಳ್ಳಿ, 
ಮೊಳಕಾಲ್ಲೂರು ತಾಲ್ಲೂಕು ಇದನ್ನು 1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 
ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ: ಸನಿ:30; ಸಮಾಪನೆ: ಸಿಆರ್‌: 
60/10-11 ದಿನಾಂಕ: 10-12-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 14-12-2010. 
3) ಸಹಕಾರ ಅಭಿವೃದ್ಧಿ ಅಧಿಕಾರಿ, ಮೊಳಕಾಲ್ಮೂರು ಇವರ ಸಂ:ಸಅಅ:ಮೊಳಕಾಲ್ಲೂರು/ಸ್ಥಗಿತ/10-11 ದಿನಾಂಕ: 
27-12-2010. 
ಪ್ರಸ್ತಾವನೆ : 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ ಪ್ರಕಾರ 
ಬೊಮ್ಮಲಿಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಬೊಮ್ಮಲಿಂಗನಹಳ್ಳಿ. ಮೊಳಕಾಲ್ಮೂರು ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ 
ಸನಿ:30/ಆರ್‌ಜಿಎನ್‌/34982/2004-05 ದಿನಾ೦ಕ: 17-01-2005 ಈ ಸಂಘದ ಕಾರ್ಯಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. 
ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ 
ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2)ರ ನೋಟೀಸನ್ನು ಈ 
ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮ೦ಡಳಿಯವರಿಗೆ ನೋಟೀಸು ಜಾರಿಯಾದ ಬಗ್ಗೆ ಉಲ್ಲೇಖ (3) ರಲ್ಲಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದೆ. 
ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೆ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ 
ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ 
ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ 
ಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


“ ಆದೇಶ “ 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72(2) ರನ್ವಯ ಸರ್ಕಾರದ 
ಧಿಸೂಚನೆ ಸಂ: ಸಿಓ 201 :ಸಿಎಲ್‌ಎಂ: 2008/ ಬೆಂಗಳೂರು ದಿನಾಂಕ: 27-05-2010ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ರೀಫ್‌ ಸಹಕಾರ ಸಂಘಗಳ ಉಪ-ನಿಬಂಧಕರು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, 
ಗಿತಗೊಂಡಿರುವ ಬೊಮ್ಮಲಿಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಬೊಮ್ಮಲಿಂಗನಹಳ್ಳಿ, ಮೊಳಕಾಲ್ಮೂರು ತಾಲ್ಲೂಕು ಇದನ್ನು 
ಸಮಾಪನೆಗೊಳಿಸಿ, 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73 (1) ಅನ್ವಯ ಹಾಲು ವಿಸ್ತರಣಾಧಿಕಾರಿ, ಮೊಳಕಾಲ್ಮೂರು ತಾಲ್ಲೂಕು, 
ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು 
ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 1959 ನೇ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ ಕಲಂ 73 (1) ಮತ್ತು 74 ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 


UC 


92 


ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:30-12-2010 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 


[x] 


ಸಹಕಾರ ಸಂಘಗಳ ಉಪ ನಿಬಂಧಕರು, 


ಪಿ.ಆರ್‌. 46 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


೨೪೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ, 
ಸಂಖ್ಯೆ: ಡಿಆರ್‌ಡಿ: ಎಲ್‌ಕ್ಯೂಡಿ: ಸಿಆರ್‌: 01:2010-11, ದಿನಾಂಕ: 30-12-2010. 
ವಿಷಯ: ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಹಾನಗಲ್‌, ಮೊಳಕಾಲ್ಮೂರು ತಾಲ್ಲೂಕು ಇದನ್ನು 
1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ: ಸನಿ:30; ಸಮಾಪನೆ: ಸಿಆರ್‌: 
48/10-11 ದಿನಾಂಕ: 25-09-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 04-10-2010. 
3) ಸಹಕಾರ ಅಭಿವೃದ್ಧಿ ಅಧಿಕಾರಿ, ಮೊಳಕಾಲ್ಮೂರು ಇವರ ಸಂ:ಸಅಅ:ಮೊಳಕಾಲೂರು/ಸ್ಥಗಿತ/10-11 ದಿನಾಂಕ: 
03-12-2010, 
ಪ್ರಸ್ತಾವನೆ : 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1 ರಲ್ಲಿ ಕಾಣಿಸಿದ ಪ್ರಸ್ತಾವನೆ ಪ್ರಕಾರ ಹಾಲು 
ಉತ್ಪಾದಕರ ಸಹಕಾರ ಸಂಘ ನಿ, ಹಾನಗಲ್‌, ಮೊಳಕಾಲ್ಮೂರು ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ: ಸನಿ:30/ಆರ್‌ಜಿಎನ್‌/34984/2004-05 
ದಿನಾಂಕ: 17-01-2005 ಈ ಸಂಘದ ಕಾರ್ಯಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು 
ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ 
ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2)ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ 
ಮಂಡಳಿಯರಿಗೆ ನೋಟೀಸು ಜಾರಿಯಾದ ಬಗ್ಗೆ ಉಲ್ಲೇಖ (3) ರಲ್ಲಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದೆ. ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ 
ಅಥವಾ ಪ್ರತಿಕ್ರಿಯೆಯನ್ನು ನೀಡದೆ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ 
ದೊರೆಯುತ್ತಿಲ್ಲ ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು 
ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡ ಆದೇಶವನ್ನು 
ಹೊರಡಿಸಲಾಗಿದೆ. 
“ ಆದೇಶ “ 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72(2) ರನ್ವಯ ಸರ್ಕಾರದ 
ಧಿಸೂಚನೆ ಸಂ: ಸಿಓ 201 :ಸಿಎಲ್‌ಎಂ: 2008/ ಬೆಂಗಳೂರು ದಿನಾಂಕ: 27-05-2010ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ಷರೀಫ್‌ ಸಹಕಾರ ಸಂಘಗಳ ಉಪ-ನಿಬಂಧಕರು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, 
ಸ್ಥಗಿತಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಹಾನಗಲ್‌, ಮೊಳಕಾಲ್ಮೂರು ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, 1959ನೇ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73 («1 ಅನ್ವಯ ಹಾಲು ವಿಸ್ತರಣಾಧಿಕಾರಿ, ಮೊಳಕಾಲ್ಮೂರು ತಾಲ್ಲೂಕು, ಇವರನ್ನು ಸಂಘದ 
ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು 
ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73 
(1) ಮತ್ತು 74 ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 


6 


ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:30-12-2010 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 47 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ, 
ಸಂಖ್ಯೆ: ಡಿಆರ್‌ಡಿ: ಎಲ್‌ಕ್ಯೂಡಿ: ಸಿಆರ್‌: 09:2010-11, ದಿನಾಂಕ: 30-12-2010. 


ವಿಷಯ: ಸ್ಥಗಿತಗೊಂಡಿರುವ ಮೊಳಕಾಲ್ಲೂರು ತಾಲ್ಲೂಕು ಪತ್ತಿನ ಸಹಕಾರ ಸಂಘ ನಿ. ಮೊಳಕಾಲ್ಲೂರು ತಾಲ್ಲೂಕು ಇದನ್ನು 
1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 


ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ: ಸನಿ:30; ಸಮಾಪನೆ: ಸಿಆರ್‌: 
/10-11 ದಿನಾಂಕ: 21-10-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 27-10-2010. 
3) ಸಹಕಾರ ಅಭಿವೃದ್ಧಿ ಅಧಿಕಾರಿ, ಮೊಳಕಾಲ್ಮೂರು ಇವರ ಸಂ:ಸಅಅ:ಮೊಳಕಾಲ್ಲೂರು/ಸ್ಥಗಿತ/10-11 
ದಿನಾಂಕ: 03-12-2010. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೫೫ 





ಪ್ರಸ್ತಾವನೆ : 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1 ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಮೊಳಕಾಲ್ಮೂರು ತಾಲ್ಲೂಕು ಪತ್ತಿನ ಸಹಕಾರ ಸಂಘ ನಿ. ಮೊಳಕಾಲ್ಮೂರು ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ: 
ಡಿಆರ್‌ಡಿ:ಆರ್‌ಎಸ್‌ಆರ್‌/28753/1999-2000 ದಿನಾಂಕ: 27-07-2000 ಈ ಸಂಘದ ಕಾರ್ಯಚಟುವಟಿಕೆಗಳು ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು 
ಪುನಶಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2)ರ 
ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಉಲ್ಲೇಖ (3) ರಲ್ಲಿ ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿಗೆ 
ತಲುಪಿದ್ದು, ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೆ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ 
ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು 
ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಅಭಿಪ್ರಾಯ ಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


“ ಆದೇಶ “ 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಧಿಸೂಚನೆ ಸಂ: ಸಿಓ 201 :ಸಿಎಲ್‌ಎಂ: 2008/ ಬೆಂಗಳೂರು ದಿನಾಂಕ: 27-05-2010ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ರೀಫ್‌ ಸಹಕಾರ ಸಂಘಗಳ ಉಪ-ನಿಬಂಧಕರು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, 
ಗಿತಗೊಂಡಿರುವ ಮೊಳಕಾಲ್ಮೂರು ತಾಲ್ಲೂಕು ಪತ್ತಿನ ಸಹಕಾರ ಸಂಘ ನಿ. ಮೊಳಕಾಲ್ಮೂರು ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ 


ಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1 ಅನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಮೊಳಕಾಲ್ಮೂರು ತಾಲ್ಲೂಕು, ಇವರನ್ನು ಸಂಘದ 
ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು 


Ag UG 


ಕ್ಕ 


ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 
(1) ಮತ್ತು 74 ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:30-12-2010 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 48 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ, 
ಸಂಖ್ಯೆ: ಡಿಆರ್‌ಡಿ: ಎಲ್‌ಕ್ಯೂಡಿ: ಸಿಆರ್‌: 07:2010-11, ದಿನಾಂಕ: 30-12-2010. 
ವಿಷಯ: ಸ್ಥಗಿತಗೊಂಡಿರುವ ಶ್ರೀ ವಿವೇಕಾನ೦ದ ಪತ್ತಿನ ಸಹಕಾರ ಸಂಘ ನಿ. ಹೊಳಲ್ಕೆರೆ ತಾಲ್ಲೂಕು ಇದನ್ನು 1959 ನೇ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ: ಸನಿ:30; ಸಮಾಪನೆ: ಸಿಆರ್‌: 
07/10-11 ದಿನಾಂಕ: 23-10-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 27-10-2010. 
3) ಡಿ ದರ್ಜೆ ನೌಕರರ ಹೊಳಲ್ಕೆರೆ ಇವರ ಪತ್ರ ದಿನಾಂಕ: 11-12-2010. 
ಪ್ರಸ್ತಾವನೆ : 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1 ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಶ್ರೀ ವಿವೇಕಾನಂದ ಪತ್ತಿನ ಸಹಕಾರ ಸಂಘ ನಿ. ಹೊಳಲ್ಕೆರೆ ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ: ಡಿಆರ್‌ಡಿ/ಆರ್‌ಎಸ್‌ಆರ್‌/ಸಿಆರ್‌/- 
2/28762/2000-01 ದಿನಾಂಕ: 07-9-2001 ಈ ಸಂಘದ ಕಾರ್ಯಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ 
ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ 
ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2)ರ ನೋಟೀಸನ್ನು ಈ ಕಛೇರಿಯಿಂದ 
ನೀಡಿದ್ದು, ಉಲ್ಲೇಖ (3) ರಲ್ಲಿ ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ಟೀಕೃತಿ ಈ ಕಛೇರಿಗೆ ತಲುಪಿದ್ದು, ಆದಾಗ್ಯೂ ಅವರು 
ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೆ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ 
ಪ್ರಯೋಜನವೂ ದೊರೆಯುತ್ತಿಲ್ಲ ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡ 
ಆದೇಶವನ್ನು ಹೊರಡಿಸಲಾಗಿದೆ. 


೨೪೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





“ ಆದೇಶ “ 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಧಿಸೂಚನೆ ಸಂ: ಸಿಓ 201 :ಸಿಎಲ್‌ಎಂ: 2008/ ಬೆಂಗಳೂರು ದಿನಾಂಕ: 27-05-2010ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ರೀಫ್‌ ಸಹಕಾರ ಸಂಘಗಳ ಉಪ-ನಿಬಂಧಕರು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ಗಿತಗೊಂಡಿರುವ ಶ್ರೀ ವಿವೇಕಾನಂದ ಪತ್ತಿನ ಸಹಕಾರ ಸಂಘ ನಿ. ಹೊಳಲ್ಕೆರೆ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ಕಲಂ 73 (1 ಅನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ಹೊಳಲ್ಕೆರೆ ತಾಲ್ಲೂಕು, ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ 
ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ 
ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74 ರ 
ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 

ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:30-12-2010 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 


ಯ 


wt ೫4 € 


9. 


ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 116 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ, 
ಸಂಖ್ಯೆ: ಡಿಆರ್‌ಡಿ: ಎಲ್‌ಕ್ಯೂಡಿ: ಸಿಆರ್‌: 04:2010-11, ದಿನಾಂಕ: 30-12-2010. 
ವಿಷಯ: ಸ್ಥಗಿತಗೊಂಡಿರುವ ಬಲ್ಲಾಳಸಮುದ್ರ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ ಬಲ್ಲಾಳಸಮುದ. ಹೊಸದುರ್ಗ 
ತಾಲ್ಲೂಕು ಇದನ್ನು 1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ: ಸನಿ:30; ಸಮಾಪನೆ: ಸಿಆರ್‌: 03/10-11 
ದಿನಾಂಕ: 14-09-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 01-10-2010. 
3) ಜಾರಿಗಾರರ ಪತ್ರದ ದಿನಾಂಕ: 21-11-2010. 
ಪ್ರಸ್ತಾವನೆ : 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಬಲ್ಲಾಳಸಮುದ್ರ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ ಬಲ್ದಾಳಸಮುದ್ರ. ಹೊಸದುರ್ಗ ತಾಲ್ಲೂಕು ಸಂಘದ ನೋಂದಣಿ 
ಸಂಖ್ಯೆ; ಸನಿ:30:49/ಆರ್‌ಜಿಎನ್‌/30458/2000-01 ದಿನಾಂಕ: 16-11-2000 ಈ ಸಂಘದ ಕಾರ್ಯಚಟುವಟಿಕೆಗಳು ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು 
ಪುನಃಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2)ರ 
ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಉಲ್ಲೇಖ (3) ರಲ್ಲಿ ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿಗೆ 
ತಲುಪಿದ್ದು, ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೆ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ 
ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು 
ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಅಭಿಪ್ರಾಯ ಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
“ ಆದೇಶ “ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಧಿಸೂಚನೆ ಸಂ: ಸಿಓ 201 :ಸಿಎಲ್‌ಎಂ: 2008/ ಬೆಂಗಳೂರು ದಿನಾಂಕ: 27-05-2010ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ರೀಫ್‌ ಸಹಕಾರ ಸಂಘಗಳ ಉಪ-ನಿಬಂಧಕರು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, 
ಗಿತಗೊಂಡಿರುವ ಬಲ್ಲಾಳಸಮುದ್ರ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ ಬಲ್ಲಾಳಸಮುದ. ಹೊಸದುರ್ಗ ತಾಲ್ಲೂಕು ಇದನ್ನು 
ಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1 ಅನ್ವಯ ಸಹಕಾರ ಅಧಿಕಾರಿ, ಹೊಸದುರ್ಗ, ಇವರನ್ನು ಸಂಘದ 
ಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು 
ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 
(1) ಮತ್ತು 74 ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 


Ae UG 


2L 


ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:30-12-2010 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 117 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೫೭ 





ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ, 
ಸಂಖ್ಯೆ: ಡಿಆರ್‌ಡಿ: ಎಲ್‌ಕ್ಯೂಡಿ: ಸಿಆರ್‌: 33/2010-11, ದಿನಾಂಕ: 30-12-2010. 
ವಿಷಯ: ಸ್ಥಗಿತಗೊಂಡಿರುವ ಶ್ರೀ ಗುಂಡಿನ ವೀರಭದ್ರೇಶ್ವರಸ್ವಾಮಿ ಕುಂಬಾರಿಕಾ ಕುಶಲ ಕೈಗಾರಿಕಾ ಸಹಕಾರ ಸಂಘ ನಿ. ಬಿ. 
ದುರ್ಗ, ಹೊಳಲ್ಕೆರೆ ತಾಲ್ಲೂಕು ಇದನ್ನು 1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 
73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ: ಸನಿ:30; ಸಮಾಪನೆ: ಸಿಆರ್‌: 
31/0-11 ದಿನಾ೦ಕ: 12-11-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 16-11-2010. 
3) ಡಿ ದರ್ಜೆ ನೌಕರರ ಪತ್ರದ ದಿನಾಂಕ: 22-12-2010. 
ಪ್ರಸ್ತಾವನೆ : 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಶ್ರೀ ಗುಂಡಿನ ವೀರಭದೇಶ್ವರಸ್ವಾಮಿ ಕುಂಬಾರಿಕಾ ಕುಶಲ ಕೈಗಾರಿಕಾ ಸಹಕಾರ ಸಂಘ ನಿ. ಬಿ. ದುರ್ಗ, ಹೊಳಲ್ಕೆರೆ ತಾಲ್ಲೂಕು ಸಂಘದ 
ನೋಂದಣಿ ಸಂಖ್ಯೆ: ಎಆರ್‌.ಸಿ/589 ದಿನಾಂಕ: 09-01-1958 ಈ ಸಂಘದ ಕಾರ್ಯಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. 
ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಃಶ್ಚೇತನಗೊಳಿಸುವಲ್ಲಿ 
ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2)ರ ನೋಟೀಸನ್ನು ಈ 
ಕಛೇರಿಯಿಂದ ನೀಡಿದ್ದು, ಉಲ್ಲೇಖ (3) ರಲ್ಲಿ ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದ್ದು, 
ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೆ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ 
ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಃಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ 
ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ 
ಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
“ ಆದೇಶ “ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ಸಂ: ಸಿಓ 201 :ಸಿಎಲ್‌ಎಂ: 2008/ ಬೆಂಗಳೂರು ದಿನಾಂಕ: 27-05-2010ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ರೀಫ್‌ ಸಹಕಾರ ಸಂಘಗಳ ಉಪ-ನಿಬಂಧಕರು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, 
ಗಿತಗೊಂಡಿರುವ ಶ್ರೀ ಗುಂಡಿನ ವೀರಭದ್ರೇಶ್ವರಸ್ವಾಮಿ ಕು೦ಬಾರಿಕಾ ಕುಶಲ ಕೈಗಾರಿಕಾ ಸಹಕಾರ ಸಂಘ ನಿ. ಬಿ. ದುರ್ಗ, ಹೊಳಲ್ಕೆರೆ ತಾಲ್ಲೂಕು 
ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1 ಅನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ಹೊಳಲ್ಕೆರೆ 
ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು 
ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959 ಕಲಂ 73 (1) ಮತ್ತು 74 ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:30-12-2010 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 


2. ೫ 


2 


ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 118 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ, 
ಸಂಖ್ಯೆ: ಡಿಆರ್‌ಡಿ: ಎಲ್‌ಕ್ಯೂಡಿ: ಸಿಆರ್‌: 16/2010-11, ದಿನಾಂಕ: 30-12-2010. 
ವಿಷಯ: ಸ್ಥಗಿತಗೊಂಡಿರುವ ಅಜಾದ್‌ ಮಂಡಕ್ಕಿ ಉತ್ಪಾದಕರ ಮಾರಾಟಗಾರರ ಗೃಹೋಪಯೋಗಿ ಕೈಗಾರಿಕಾ ಸಹಕಾರ 
ಸಂಘ ನಿ, ನಾಗಸಮುದ್ರ ಮೊಳಕಾಲ್ಮೂರು ತಾಲ್ಲೂಕು ಇದನ್ನು 1959 ನೇ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 


ಉಲ್ಲೇಖ: 1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ: ಸನಿ:30; ಸಮಾಪನೆ: ಸಿಆರ್‌: 
16/10-11 ದಿನಾ೦ಕ: 09-11-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 12-11-2010. 
4) ಸಹಕಾರ ಅಭಿವೃದ್ಧಿ ಅಧಿಕಾರಿ, ಮೊಳಕಾಲ್ಮೂರು ಇವರ ಸಂ:ಸಅಅ:ಮೊಳಕಾಲ್ಲೂರು/ಸ್ಥಗಿತ/10-11 
ದಿನಾಂಕ: 22-12-2010. 


೨೪೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಪ್ರಸ್ತಾವನೆ : 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1 ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಅಜಾದ್‌ ಮಂಡಕ್ಕಿ ಉತ್ಪಾದಕರ ಮಾರಾಟಗಾರರ ಗೃಹೋಪಯೋಗಿ ಕೈಗಾರಿಕಾ ಸಹಕಾರ ಸಂಘ ನಿ, ನಾಗಸಮುದ್ರ ಮೊಳಕಾಲ್ಮೂರು ತಾಲ್ಲೂಕು 
ಸಂಘದ ನೋಂದಣಿ ಸಂಖ್ಯೆ: ಜಿಕೆಕೆ/ಕೈಸಸಂ/ನೋಂ೦/21716/96-97 ದಿನಾಂಕ: 28-10-1996 ಈ ಸಂಘದ ಕಾರ್ಯಚಟುವಟಿಕೆಗಳು ಅನೇಕ 
ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು 
ಸಂಘವನ್ನು ಪುನಃಶ್ನೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ 
ಉಲ್ಲೇಖ (2)ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಉಲ್ಲೇಖ (3) ರಲ್ಲಿ ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ 
ಸ್ವೀಕೃತಿ ಈ ಕಛೇರಿಗೆ ತಲುಪಿದ್ದು, ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೆ ನಿರುತ್ಸಾಹ ತೋರಿಸಿರುತ್ತಾರೆ. ಈ 
ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ, ಇದರಿಂದ ಸಂಘವು ಪುನಶ್ಚೇತನಗೊಳಿಸುವ ಹಂತವನ್ನು 
ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ 
ಸಮಾಪನೆಗೊಳಿಸುವುದೇ ಸೂಕ್ತವೆ೦ದು ಅಭಿಪ್ರಾಯ ಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


“ ಆದೇಶ “ 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 


ದಂ 


ಅಧಿಸೂಚನೆ ಸಂ: ಸಿಓ 201 :ಸಿಎಲ್‌ಎಂ: 2008/ ಬೆಂಗಳೂರು ದಿನಾಂಕ: 27-05-2010ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ 
ಷರೀಫ್‌ ಸಹಕಾರ ಸಂಘಗಳ ಉಪ-ನಿಬಂಧಕರು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, 
ಡ್‌್‌ 
ಗು 


ಮೊಳಕಾಲ್ಮೂರು ತಾಲ್ಲೂಕು, ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ 
ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1 ಮತ್ತು 74 ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:30-12-2010 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿ.ಆರ್‌. 119 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
PROCEEDINGS OF THE COMMISSIONER OF COMMERCIAL TAXES 
(KARNATAKA), BANGALORE 

Present: Sri Pradeep Singh Kharola, IAS, Commissioner of Commercial Taxes. 

Sub: KVAT Act, 2003 - Constitution of Authority for Clarification and Advance Rulings - reg. 
PREAMBLE: 

Section 60 of the Karnataka Value Added Tax Act, 2003 provides that the Commissioner may constitute an “Authority for 
Clarification and Advance Rulings” consisting of at least three Additional Commissioners to clarify the rate of tax in respect of any 
goods or the exigibility to tax of any transaction or eligibility of deduction of input tax or liability of deduction of tax at source under 
the Act, in respect of any case or class of cases as the Commissioner may specify. 

2. The corresponding rule 165 of Karnataka Value Added Tax Rules, 2005 provides that the Commissioner may constitute 
an Authority consisting of at least three Additional Commissioners as members in respect of any application filed and authorize the 
senior most member to act as the Chairman. 

3. In view of the above provisions, many dealers have filed applications seeking clarification and advance rulings on rate 
of tax on goods and exigibility to tax of transactions and eligibility of input tax deduction which are required to be examined and 
clarification / advance ruling is to be given in each case. 

4. Thus, there is a need for constitution of an “Authority for Clarification and Advance Rulings” in the interest of 
administration. Constitution of the Authority will help to resolve and clarify several issues raised by the tax payers which would 


otherwise lead to unnecessary and avoidable litigations. This will also help: in achieving uniformity in levy of tax under the Karnataka 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೫೯ 





Value Added Tax Act by the departmental officers. Clarifying rate of tax and giving a ruling on a transaction in advance will help the 


tax payers in arranging their affairs keeping in view the liability to tax in respect of the goods’ transactions they are going to effect. 


5. Hence, the following: 
ORDER No.EST1/GPCR-142/10-11, Date: 18.2.2011 


(1) "Authority for Clarification and Advance Rulings” is constituted. 
(ii) The Public Relations Officer in the office of the Commissioner of Commercial Taxes shall be the Secretary of the 
Authority. He shall receive applications for Clarification and Advance Rulings and also carry out all the functions specified in rules 


163 to 165 of the Karnataka Value Added Tax Rules, 2005. 
(11) The following Additional Commissioners shall be the members of the Authority for the purpose of disposing of the 
applications filed for Clarification and Advance Rulings till the date of this order. 
(a) Smt.Kavery Monnappa, 
Additional Commissioner of Commercial Taxes (Head Quarters-l!) 
(b) Sri A.C.Surya Prakash, 
Additional Commissioner of Commercial Taxes (Policy & Law) 
(೦) Sri Puttegowda, 
Additional Commissioner of Commercial Taxes (Intelligence & Co.ordination) 
Senior most member is authorized to act as the Chairperson of the Authority. 
(iv) The Authority shall come into existence with immediate effect and shall function as per the provisions of Section 60 of 
the Karnataka Value Added Tax Act, 2003 read with rules 163 to 165 of the Karnataka Value Added Tax Rules, 2005. 
PRADEEP SINGH KHAROLA 
Commissioner of Commercial Taxes, 


P.R. No: 251 (Karnataka), Bangalore. 


ಸಮಾಜ ಕಲ್ಯಾಣ ಸಚಿವಾಲಯ 
ಸಂಖ್ಯೆ: ಸಕಇ 278 ಬಿಇಟಿ 2010, ದಿನಾಂಕ: 14-02-2011. 
ಅಧಿಸೂಚನೆ 

ಶ್ರೀ ಎನ್‌. ರಾಮಕೃಷ್ಣಪ್ಪ, ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ರಾಮನಗರ ಇವರು ಲಂಚದ ಹಣ ಸ್ವೀಕರಿಸುತ್ತಿರುವಾಗ 
ಲೋಕಾಯುಕ್ತರ ಬಲೆಗೆ ಸಿಕ್ಕಿಬಿದ್ದಿರುವ ಆರೋಪದ ಹಿನ್ನೆಲೆಯಲ್ಲಿ ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ, ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957 ರ ನಿಯಮ 10(1)(ಎ) ರ ಅಡಿಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಇವರನ್ನು ಅಮಾನತ್ತಿನಲ್ಲಿರಿಸಿ ಆದೇಶಿಸಲಾಗಿದೆ. 

ಶ್ರೀ ಎನ್‌. ರಾಮಕೃಷ್ಣಪ್ಪನವರು ಅವರ ಅಮಾನತ್ತಿನ ಅವಧಿಯಲ್ಲಿ ನಿಯಮಾನುಸಾರ ಜೀವನಾಧಾರ ಭತ್ಯೆಯನ್ನು ಪಡೆಯಲು ಅರ್ಹರಿರುತ್ತಾರೆ. 
ಅಮಾನತ್ತಿನ ಅವಧಿಯಲ್ಲಿ ಆಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಅನುಮತಿ ಇಲ್ಲದೆ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ. 

ಶ್ರೀ ಎನ್‌. ರಾಮಕೃಷ್ಣಪ್ಪ ಇವರ ಅಮಾನತ್ತಿನಿಂದ ತೆರವಾಗುವ ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ರಾಮನಗರ ಜಿಲ್ಲೆ 
ಹುದ್ದೆಗೆ ಆಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಬೆಂಗಳೂರು ಇವರು ಕೂಡಲೇ ಸೂಕ್ತ ಪ್ರಭಾರ ವ್ಯವಸ್ಥೆ ಮಾಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಂ. ಬಾಟೆ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 270 ಸಮಾಜ ಕಲ್ಯಾಣ ಇಲಾಖೆ. 


೨೪೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





GOVERNMENT OF KARNATAKA 
DIRECTORATE OF ECONOMICS AND STATISTICS 
BANGALORE-1. 
Consumer Price Index Numbers for Industrial Workers. 
No. DES 24 PWX 2010 Month: December 


State: Karnataka. Date: 23-02-2011 


Base: 1987-88=100 





Bell- | Bhad | Da- | Dan- | Gul- | Hari- | Has- | Man | Man | Rai- | Tum 







































































Group/Sub-Group ary | -ra- |van- | deli | bar- | har | san | dya | -08- | chur | kur 
vathi | gere Ga lore 
1 2 3 4 5 6 7 8 9 10 11 12 
I. FOOD: 
(a) Cereals & Products 642 | 562 | 687 | 616 | 539 | 571 | 581 | 630 | 535 | 618 | 653 
(b) Pulses & Products 572 | 592 | 647 | 746 | 577 | 687 | 629 | 635 | 604 | 591 | 612 
(0) Oil & Fats 358 | 343 | 331 | 327 | 307 | 346 | 300 | 352 | 278 | 354 | 356 
(d) Meat, Fish & Eggs 651 620 | 669 | 542 | 725 | 671 | 568 | 689 | 898 | 756 | 633 
(6) Milk & Products 409 414 485 | 468 | 478 | 485 446 | 512 | 434 | 471 403 
(t) Condiments & Spices 632 | 689 | 853 | 806 | 553 | 481 | 662 | 605 | 609 | 750 | 642 
(6) Vegetables & Fruits 661 648 | 657 | 667 | 682 | 590 | 777 | 650 | 583 | 602 | 817 
(೧) Other Food 490 | 626 | 541 | 567 | 539 | 477 | 486 | 481 | 440 | 510 | 499 
FOOD GROUP INDEX 573 | 562 | 628 | 591 | 540 | 534 | 553 | 593 | 560 | 583 | 582 
Il. Pan, Supari, Tobacco & 
Intoxicants 469 | 599 | 614 | 426 | 415 | 559 | 535 | 517 | 364 | 431 | 522 
Ill. Fuel & Light 432 | 406 | 465 | 604 | 462 | 431 |436|497|363|615| 358 
IV. Housing 100 | 100 | 100 | 100 | 100 | 100 | 100 | 100 | 100 | 100 | 100 
Clothing, Bedding & 
V. Footwear 280 | 284 | 324 | 393 |338| 240 | 428 | 482 | 264 | 610 | 233 
VI. Miscellaneous: 
(a) Medical Care 663 | 870 | 402 | 457 | 359 | 253 | 456 | 388 | 358 | 426 | 242 
(b) Education, Recreation 
& Amusement 571 469 | 764 | 261 | 471 | 472 | 563 | 498 | 667 | 750 | 548 
(0) Transport & 
Communication 422 532 520 397 | 574 | 551 453 47 467 | 494 | 484 
(d) Personal Care & 
effects 386 | 344 | 373 | 339 | 403 | 306 | 333 | 356 | 362 | 322 | 343 
(6) Others 394 | 459 | 456 | 496 | 3753 | 297 | 325 | 415 | 340 | 565 | 314 
Miscellaneous Group 467 472 490 394 | 421 344 412 | 404 | 426 | 496 | 371 
GENERAL INDEX 465 456 503 480 |432 | 411 463 | 489 | 453 | 516 | 404 





To convert to Base 1960 





Multiply by Linking 





Factor. 















































For Director 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೬೧ 





112/1(KTK)/2010 NCPI 
Government of India 
Ministry of Labour 
Labour Bureau 
‘Cleremont’ Shimla-171 004 
Dated : 3° Feb 2011 
CONSUMER PRICE INDEX NUMBERS FOR INDUSTRIAL WORKERS (BASE-2001=100) 


MONTH: Dec. 10 







































































BANGALORE | BELGAUM HUBLI MERCARA MYSORE 
Group/Sub-Group/ /Centre 
DHARWAD 
|. FOOD 
(a) Cereals & Products 173 209 203 188 185 
(b) Pulses & Products 206 207 225 211 202 
(c) Oil & Fats 210 200 202 182 191 
(d) Meat, Fish & Eggs 231 251 228 203 233 
(6) Milk & Products 178 177 144 169 180 
(1) Condiments & Spices 276 240 287 237 260 
(0) Vegetables & Fruits 220 288 252 213 215 
(h) Other Food 208 200 183 196 190 
FOOD GROUP 202 215 204 199 198 
Pan, Supari, Tobacco & 
Il. Intoxicants 176 160 169 146 173 
I. Fuel & Light 136 155 148 262 147 
V. Housing Index 197 187 216 101 197 
V. Clothing, Bedding & Footwear 113 127 135 135 132 
VI. Miscellaneous: 
(a) Medical Care 168 164 145 158 141 
(b) Education, Recreation 
& Amusement 147 145 158 159 122 
(c) Transport & Communication 224 235 235 182 188 
(d) Personal Care & effects 172 158 159 155 163 
(e) Others 170 154 139 176 173 
Miscellaneous Group 181 171 168 164 156 
GENERAL INDEX 186 192 190 182 181 





























PR. 277 ECONOMIC OFFICER 


೨೪೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





Government of Karnataka 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, 
(KARNATAKA), BANGALORE- CLARIFICATION UNDER SECTION 59(4) OF 
THE KARNATAKA VALUE ADDED TAX ACT,2003. 

Sub : KVAT Act, 2003 - Clarification under Section 59(4) regarding the rate of tax applicable on ‘electric 

hybrid bicycle’ -reg., 
Ref: Application dated:27 .11.2010 of Sanyo India Private Limited. 2" Floor, Jubilee Building, 45, Museum 

Road, Bangalore-560 025. 


ಎ... 


In the application cited above, Sanyo India Private Limited, Bangalore, has sought clarification regarding the .rate of tax 
applicable on ‘electric hybrid bicycle’, which is a bicycle fitted with an electric motor powered by a battery charged by a dynamotor 


fitted to the front wheel of the bicycles. 


2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do, for the purpose of maintaining uniformity in 
the work of assessments and collection of revenue. It is examined and found that the clarification requested by the petitioner is within 
the scope of the aforesaid provision and it is necessary that the clarification be issued for the purpose of maintaining uniformity in the 


work of assessments and collection of revenue. 


3. Hence the following clarification is issued. 


CLARIFICATION NO.CLR.CR.201/10-11, DATED 23-02-2011 


It is clarified that ‘electric hybrid bicycle’, which is a bicycle fitted with an electric motor powered by a battery charged by a 


dynamotor fitted to the front wheel of the bicycle is liable to tax at 5% under entry 13 of the Third Schedule to the KVAT Act, 2003 . 
PRADEEP SINGH KHAROLA 
Commissioner of Commercial Taxes, 
P.R. No: 278 (Karnataka), Bangalore. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, 
(KARNATAKA), BANGALORE- CLARIFICATION UNDER SECTION 59(4) OF 
THE KARNATAKA VALUE ADDED TAX ACT,2003. 
Sub : KVAT Act, 2003 - Clarification under Section 59(4) regarding the rate of tax applicable on ‘Vanilla beans’ - 
reg., 
Ref: Application dated: 17-09-2010 of Sri Rajesh Rajaram, Director, Aswati Holdings Properties Private 
Limited, No.5, Ground Floor, Barton Centre, 84, M.G.Road, Bangalore- 560 001. 


ಎ... 


In the application cited above, Sri Rajesh Rajaram, Director, Aswati Holdings Properties Private Limited, Bangalore- 560 
001.has sought clarification regarding the rate of tax applicable on ‘Vanilla beans’. 

2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do, for the purpose of maintaining uniformity in 


the work of assessments and collection of revenue. |! 15 examined and found that the clarification requested by the petitioner is within 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೬೩ 





the scope of the aforesaid provision and it is necessary that the clarification be issued for the purpose of maintaining uniformity in the 
work of assessments and collection of revenue. 

3. Hence the following clarification is issued. 

CLARIFICATION NO. CLR.CR. 158/10-11, DATED 21-02-2011 

It is clarified that ‘Vanilla beans’, are taxable at 5% under entry 89 of the Third Schedule to the Karnataka Value Added 

Tax Act, 2003. 
PRADEEP SINGH KHAROLA 
Commissioner of Commercial Taxes, 
P.R. No: 279 (Karnataka), Bangalore. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, 
(KARNATAKA), BANGALORE- CLARIFICATION UNDER SECTION 59(4) OF 
THE KARNATAKA VALUE ADDED TAX ACT, 2003. 
Sub : KVAT Act, 2003 - Clarification under Section 59(4) regarding the rate of tax applicable on ‘red oxide’ -reg., 
Ref: Application dated: 26-10-2010 of Sri Habebulla, Proprietor, Rolex Enterprises, #37, 1° Floor, 
S.P.Road, Bangalore- 560 002. 

In the application cited above Sri Habebulla, Proprietor, Rolex Enterprises, Bangalore- 560 002.has sought clarification 
regarding the rate of tax applicable on ‘red oxide’ falling under CET Code 3206 4910. 

2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do, for the purpose of maintaining uniformity in 
the work of assessments and collection of revenue. It is examined and found that the clarification requested by the petitioner is within 


the scope of the aforesaid provision and it is necessary that the clarification be issued for the purpose of maintaining uniformity in the 


work of assessments and collection of revenue. 
3. Hence the following clarification is issued. 
CLARIFICATION NO. CLR.CR. 185/10-11, DATED 23-02-2011 


It is clarified that ‘colouring material sold as red oxide or any other name falling under CET Code 3206 4910 is not notified 
as an industrial input under the Karnataka Value Added Tax Act, 2003 and therefore liable to tax at 13.5 under Section 4 (1) (b). 


PRADEEP SINGH KHAROLA 
Commissioner of Commercial Taxes, 
P.R. No: 280 (Karnataka), Bangalore. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, 
(KARNATAKA), BANGALORE- CLARIFICATION UNDER SECTION 59(4) OF 
THE KARNATAKA VALUE ADDED TAX ACT, 2003. 
Sub: KVAT Act, 2003 - Clarification under Section 59(4) regarding the rate of tax applicable on ‘salted and 
masala cashew kernels’. 
Ref: (1) Application dated 05.09.2008 of M/s Manak Mewa Stores, No. 19, Huriyopet, R.T.Street Cross, 
Bangalore. 
(2) Proceedings of CCT (K), Bangalore vide No. CLR.CR.132/08-09, Dated: 30-10-2008. 
(3) Applications of the dealer dated: 17-08-2009 and 26-07-2010. 


ತರತರ 


೨೪೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





In its application cited at ref (1), the dealer had sought clarification regarding the rate of tax applicable on ‘salted & masala 
cashew kernels’. Pursuant to the same, it was clarified in the proceedings cited at ref (2) above that ‘salted and masala cashew 


kernels’ are taxable at 12.5% under Section 4(1) (b) of the Karnataka Value Added Tax Act, 2003. 


2. Subsequently, the dealer in its applications cited at reference (3) above, has requested for revision of the clarification 
and has furnished a copy of the order of the Hon’ble High Court of Karnataka dated: 18-09-1995 in W.P.No.4800/1993 in the case of 
Achal Industries Vs CCT, wherein the Hon'ble High Court has held that even after roasting and salting of cashew kernels, the 


commodity continues to be cashew kernel and no commercially distinct product emerges by roasting and salting. 
3. The matter has therefore been re examined. 


4. Hence the following order: 
CLARIFICATION NO.CLR.CR.132/08-09, DATED 23-02-2011 


In modification of the clarification issued in proceedings No. CLR. CR. 132/08-09, dated: 30-10-2010, it is clarified that 
‘salted and masala cashew kernels’ are taxable at 4% from 10.05.2006 upto 31.03.2010 as per notification No.FD 121 CSL 2006(0, 
dated: 10-05-06 and at 5% from 01-04-2010 as per notification No.FD 82 CSL 10 (lll), dated: 31-03-2010. 


PRADEEP SINGH KHAROLA 
Commissioner of Commercial Taxes, 
P.R. No: 281 (Karnataka), Bangalore. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, 
(KARNATAKA), BANGALORE- CLARIFICATION UNDER SECTION 59(4) OF 
THE KARNATAKA VALUE ADDED TAX ACT, 2003. 


Sub: KVAT Act, 2003 - Clarification under Section 59(4) regarding the rate of tax applicable on ‘P.P. non woven 
fabrics " reg., 
Ref: Application dated 16-11-2010 of Sheetal Rexine Centre, No.4 J.M.Lane, Balepet Cross, 
Bangalore-560 053. 


ತರತರ 


In the application cited above, Sheetal Rexine Centre, Bangalore, has sought clarification regarding the rate of tax 


applicable on ‘P.P. non woven fabrics " 

2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do, for the purpose of maintaining uniformity in 
the work of assessments and collection of revenue. |! is examined and found that the clarification requested by the petitioner is within 
the scope of the aforesaid provision and it is necessary that the clarification be issued for the purpose of maintaining uniformity in the 
work of assessments and collection of revenue. 

3. Hence the following clarification is issued. 

CLARIFICATION NO.CLR.CR.190/10-11, DATED 15-03-2011 
It is clarified that ‘P.P. non woven fabrics ‘ covered by CET Code 56031300 are exempt from tax as per entry 4 of First 


Schedule to the Karnataka Value Added Tax Act, 2003. 


PRADEEP SINGH KHAROLA 
Commissioner of Commercial Taxes, 


P.R. No: 373 (Karnataka), Bangalore. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೬೫ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 


ನಂ: ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:29/2010-11, ದಿನಾಂಕ:30ನೇ ಡಿಸೆಂಬರ್‌ 2010 


ವಿಷಯ: ಸ್ಥಗಿತಗೊಂಡಿರುವ ಗೌಡಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಗೌಡಿಹಳ್ಳಿ ಹೊಳಲ್ಕರೆ ತಾಲ್ಲೂಕು ಇದನ್ನು 1959 ನೇ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ:ಸನಿ:30/ಸಮಾಪನೆ:ಸಿಆರ್‌:28/ 
10-11 ದಿನಾ೦ಕ:12-11-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 16-11-2010. 
3) ಡಿ ದರ್ಜೆ ನೌಕರರ ಹೊಳಲ್ಕೆರೆ ಇವರ ಪತ್ರ ದಿನಾಂಕ:20-12-2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ ಪ್ರಕಾರ 
ಗೌಡಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಗೌಡಿಹಳ್ಳಿ ಹೊಳಲ್ಕರೆ ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ:ಎಆರ್‌/ಆರ್‌ಜಿಎನ್‌/31048/ 
ದಿನಾ೦ಕ:09-03-1994 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು 
ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲವಾಗಿರುತ್ತಾರೆ ಮತ್ತು ಸಂಘವನ್ನು ಪುನ:ಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ 
ಸಲ್ಲಿಸಿ, ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ 
ಮಂಡಳಿಯವರಿಗೆ ನೋಟೀಸು ಜಾರಿಯಾದ ಬಗ್ಗೆ ಉಲ್ಲೇಖ (3) ರಲ್ಲಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದೆ, ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ 
ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ 
ದೊರೆಯುತ್ತಿಲ್ಲ ಇದರಿಂದ ಸಂಘವು ಪುನ:ಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು 
ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡ ಆದೇಶವನ್ನು 
ಹೊರಡಿಸಲಾಗಿದೆ. 
“ಆದೇಶ” 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಮತ್ತು 1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ನಂ:ಸಿಓ:201:ಸಿಎಲ್‌ಎಂ:2008/ ಬೆಂಗಳೂರು ದಿನಾಂಕ:27-05-2010 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಪ್‌ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ ಸ್ಥಗಿತಗೊಂಡಿರುವ 
ಗೌಡಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಗೌಡಿಹಳ್ಳಿ ಹೊಳಲ್ಕರೆ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, 1959 ನೇ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ ಕಲಂ 73 (1 ಅನ್ವಯ ಹಾಲು ವಿಸ್ತರಣಾಧಿಕಾರಿ, ಹೊಳಲ್ಕರೆ ತಾಲ್ಲೂಕು, ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ 
ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ 
ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73 (1) ಮತ್ತು 74 ರ ನಿಯಮದ 
ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 

ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:30-12-2010 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 


ತ್ತ 


1 


(84 


ಸಹಕಾರ ಸಂಘಗಳ ಉಪ ನಿಬಂಧಕರು. 
ಪಿಆರ್‌-75 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 


ನಂ: ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:31/2010-11, ದಿನಾಂಕ:30ನೇ ಡಿಸೆಂಬರ್‌ 2010 


ವಿಷಯ: ಸ್ಥಗಿತಗೊಂಡಿರುವ ಗುಂಡೇರಿ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಗುಂಡೇರಿ, ಹೊಳಲ್ಕರೆ ತಾಲ್ಲೂಕು 
ಇದನ್ನು 1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ:ಸನಿ:30/ಸಮಾಪನೆ:ಸಿಆರ್‌:30/ 
10-11 ದಿನಾಂಕ:12-11-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 16-11-2010. 
3) ಸಹಕಾರ ಸಂಘಗಳ ನಿರೀಕ್ಷಕರು, ಹೊಳಲ್ಕೆರೆ ಇವರ ಪತ್ರ ದಿನಾಂಕ:21-12-2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1 ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಗುಂಡೇರಿ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಗುಂಡೇರಿ, ಹೊಳಲ್ಕರೆ ತಾಲ್ಲೂಕು ಸಂಘದ ನೋಂದಣಿ 
ಸಂಖ್ಯೆ:ಸನಿ:30:35/ ಆರ್‌ಜಿಎನ್‌/26844/2000-01 ದಿನಾ೦ಕ:19-08-2000 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ 


೨೪೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲವಾಗಿರುತ್ತಾರೆ ಮತ್ತು ಸಂಘವನ್ನು 
ಪುನ:ಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ, ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ 
ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಉಲ್ಲೇಖ (3) ರಲ್ಲಿ ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿಗೆ 
ತಲುಪಿದ್ದು, ಆದಾಗ್ಯೂ ಅವರು ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ 
ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನ:ಶ್ಲೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು 
ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು 
ಅಭಿಪ್ರಾಯ ಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
“ಆದೇಶ” 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಮತ್ತು 1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ನಂ:ಸಿಓ:201:ಸಿಎಲ್‌ಎಂ:2008/ ಬೆಂಗಳೂರು ದಿನಾಂಕ:27-05-2010 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಪ್‌ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ ಸ್ಥಗಿತಗೊಂಡಿರುವ 
ಗುಂಡೇರಿ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಗುಂಡೇರಿ, ಹೊಳಲ್ಕರೆ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959 ನೇ ಕಲಂ 73 (1) ಅನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ಹೊಳಲ್ಕೆರೆ ಇವರನ್ನು ಸಂಘದ 
ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು 
ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73 
(1) ಮತ್ತು 74 ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 


ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:30-12-2010 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 


ಸಹಕಾರ ಸಂಘಗಳ ಉಪ ನಿಬಂಧಕರು. 
ಪಿಆರ್‌-76 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕರ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ ನಂ-1, ಚಿಕ್ಕಮಗಳೂರು 


ಸಂಖ್ಯೆ:ಕಾಪಕಾ/ಎಫ್‌-12/2010, ದಿನಾಂಕ: 5ನೇ ಜನವರಿ 2011 
ಅರ್ಜಿದಾರರು: 1) ಶ್ರೀ ಬಾಷಾಸಾಬ್‌ ತಂದಿ ನನ್ನುಸಾಬ್‌ 
2) ಶ್ರೀಮತಿ ಖಾತೀಜ ಕೋಂ., ಭಾಷ ಸಾಬ್‌ ಇಬ್ಬರೂ ವಾಸ: ಹುಲುಗಾರು ಗ್ರಾಮ, ಕಾರಡಗಿ ಅಂಚೆ, ಸವಣೂರು ತಾಲ್ಲೂಕು, 
ಹಾವೇರಿ ಜಿಲ್ಲೆ; 
ವಿರುದ್ದ 


ಪ್ರತಿವಾದಿಗಳು: 
ವ್‌ 1) ಸಂತೋಷ ಕುಮಾರ ಮಾಲೀಕರು, ದಂಡೀಕೇರಿ ಕನ್ನ ಕನ್‌, ದಂಡೀಕೇರಿ ನಿಲಯ, ಯಯಾಡಿ ಪಡುವು. ಕೊಂಚಾಡಿ ಅಂಚೆ, 


ಆ 
ಮಂಗಳೂರು; 

2) ಡೆಪ್ಯೂಟಿ ಚೀಫ್‌ ಇಂಜಿನೀಯರ್‌, ಭಾರತೀಯ ಜೀವ ವಿಮಾ ನಿಗಮ, ಜೀವನ ಪ್ರಕಾಶ್‌, ಜೆ.ಸಿ ರಸ್ತೆ ಬೆಂಗಳೂರು-02; 

3) ಶಾಖಾ ವ್ಯವಸ್ಥಾಪಕರು, ಭಾರತೀಯ ಜೀವ ವಿಮಾ ನಿಗಮ, ತರೀಕೆರೆ ಶಾಖೆ, ತರೀಕೆರೆ; 

5) ಮೆ: ಯುನೈಟೆಡ್‌ ಇಂಡಿಯಾ ಇನ್ನೂರನ್ಸ್‌ ಕಂಪನಿ ಲಿ. ಡಿವಿಜನಲ್‌ ಆಫೀಸ್‌, ಪಿ.ಬಿ.105, 1ನೇ ಪ್ಲೋರ್‌, ರಾಮ ಭವನ 
ಕಾಂಪ್ಲೆಕ್ಸ್‌ ಕೊಡಿಯಲ್‌ ಬ್ಲೆಲ, ಮಂಗಳೂರು 


ಪ್ರಕಟಣೆ 
ಮೃತ ಹಜರತ್‌ ಅಲಿ, ದಿನಾಂಕ:03-09-2009ರಂದು 3ನೇ ಪ್ರತಿವಾದಿಯ ಬಳಿ ತರೀಕೆರೆಯಲ್ಲಿ ಕಾರ್ಮಿಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
ಅಪಘಾತಕ್ಕೊಳಗಾಗಿ ತರೀಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣ ಹೊಂದಿರುತ್ತಾರೆಂದು,, ಈ ಕಾರಣ ಪರಿಹಾರಧನಕ್ಕಾಗಿ ಮೃತನ ವಾರಸುದಾರರ/ 
ಅವಲಂಬಿತರಾದ ಅರ್ಜಿದಾರರು ಕಾರ್ಮಿಕರ ಪರಿಹಾರ ಕಾಯ್ದೆ ಅಡಿಯಲ್ಲಿ ಒಂದು ದಾವೆ ಅರ್ಜಿಯನ್ನು ಈ ನ್ಯಾಯಾಲಯದಲ್ಲಿ ದಾಖಲ್‌ 
ಮಾಡಿರುತ್ತಾರೆ. (ದಾವೆ ಅರ್ಜಿಯನ್ನು ಲಗತ್ತಿಸಿದೆ). 


ಕಾರಣ, ಸಾರ್ವಜನಿಕವಾಗಿ, ಸಂಬಂಧಪಟ್ಟವರಿಗೆ ಈ ಮೂಲಕ ಪ್ರಕಟಪಡಿಸುವುದೇನೆಂದರೆ, ಈ ಮೇಲಿನ ಅರ್ಜಿದಾರರನ್ನು ಹೊರತುಪಡಿಸಿ, 
ಬೇರೆ ಇನ್ನಿತರರು ಯಾರಾದರೂ ಮೃತನ ಅವಲಂಬಿತರಾಗಲಿ, ವಾರಸುದಾರರಾಗಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರಾದರೂ ಇದ್ದರೆ, 
ಅಂಥವರು ಈ ಪ್ರಕಟಣೆ ಕರ್ನಾಟಕ ಗೆಜೆಟ್‌ನಲ್ಲಿ, ಪ್ರಕಟವಾದ 30 ದಿವಸಗಳೊಳಗೆ, ಆಕ್ಷೇಪಣೆಗಳೇನಾದರೂ ಇದ್ದರೆ, ಸಮಂಜಸ ದಾಖಲಾತಿಗಳೊಂದಿಗೆ 
ಈ ನ್ಯಾಯಾಲಯದ ಮುಂದೆ ಹಾಜರಾಗತಕ್ಕದ್ದು. ಅವಧಿ ಮೀರಿ ಬಂದ ಆಕ್ಷೇಪಣೆ, ತಕರಾರು ಗಮನಿಸಲಾಗುವುದಿಲ್ಲ ಕಾನೂನು ರೀತ್ಯ, 
ಪರಿಹಾರಧನವನ್ನು ಅರ್ಜಿದಾರರಿಗೆ ವಿತರಿಸಲಾಗುವುದು. 


ಎಸ್‌. ವಿಜಯಕುಮಾರ್‌, 
ಕಾರ್ಮಿಕ ಪರಿಹಾರ ಆಯುಕ್ತರು 

ಪಿಆರ್‌-68 ಹಾಗೂ ಕಾರ್ಮಿಕ ಅಧಿಕಾರಿ 
ಉಪ ವಿಭಾಗ-1, ಚಿಕ್ಕಮಗಳೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೬೭ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ನಂ.1, ಆಲಿ ಆಸ್ಕರ್‌ ರಸ್ತೆ, ಬೆಂಗಳೂರು-52 
ವಿಷಯ: ನಿಷ್ಕ್ರಿಯಗೊಂಡ ಕರ್ನಾಟಕ ರಾಜ್ಯ ಕುಂಬಾರರ ಕೈಗಾರಿಕಾ ಸಹಕಾರಿ ಸಂಘ ಮಂಗಳೂರು ಇದನ್ನು 
ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಪತ್ರದ ಸಂಖ್ಯೆ ಎ.ಆರ್‌./36/ಸಮಾಪನೆ/ಎಸ್‌/8/40/2005-06, 
ದಿನಾಂಕ:24-02-2011. 
2) ಸ.ಸ.ಜಂ.ನಿ. ಮೈಸೂರು ಪ್ರಾಂತ ಮೈಸೂರು ಇವರ ಪತ್ರದ ಸಂಖ್ಯೆ ಜೆ.ಆರ್‌.ಎಂ.ಬಿ2. ಡಿ.ಎಲ್‌.ಎಸ್‌. 55-05-06, 
ದಿನಾಂಕ:15-07-2005. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಂಗಳೂರು ಉಪ ವಿಭಾಗ, ಮಂಗಳೂರು ರವರು ಮೈಸೂರು ಪ್ರಾಂತದ ಸಹಕಾರ 
ಸಂಘಗಳ ಜಂಟಿ ನಿಬಂಧಕರಿಗೆ ಪ್ರಸ್ತಾವೆಯನ್ನು ಸಲ್ಲಿಸಿ, ಕರ್ನಾಟಕ ರಾಜ್ಯ ಕುಂಬಾರರ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ, ಮಂಗಳೂರು, ಇದರ 
ನೋಂದಣಿ ಸಂಖ್ಯೆ:21576/24-9-1999 ರಂತೆ ರಾಜ್ಯ ಮಟ್ಟದ ಸಹಕಾರ ಸಂಘವಾಗಿ ನೊಂದಣಿಗೊಂಡು ಹಲವಾರು ವರ್ಷಗಳಿಂದ ಕಾರ್ಯ 
ನಿರ್ವಹಿಸದೇ, ನಿಷ್ಠಿಯವಾಗಿದ್ದು ಈ ಸಂಘವನ್ನು ಸಮಾಪನೆಗೊಳಿಸುವಂತೆ ಉಲ್ಲೇಖ (1ರ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 
ಮೈಸೂರು ಪ್ರಾಂತದ ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಈ ಸಂಘವು ನೊಂದಣಿಗೊಂಡ ನಂತರ ಯಾವುದೇ ಕೆಲಸವನ್ನು 
ನಿರ್ವಹಿಸದೆ ಸ್ಥಗಿತಗೊಂಡಿರುತ್ತದೆಂದು ಮಂಗಳೂರು ಉಪ-ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ದಿನಾಂಕ:09-06-2005 ರಂದು 
ಕನ್ನಡಪ್ರಭ ದಿನಪತ್ರಿಕೆ (10-06-2005ರಂದು ಪ್ರಕಟಗೊಂಡಿದೆ)ಯಲ್ಲಿ ಪ್ರಕಟಣೆ ನೀಡಿ ಸದರಿ ಸಂಘವು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿದ್ದು 
ಅದನ್ನು ಪುನಶ್ಚೇತನಗೊಳಿಸಲು ಆಸಕ್ತಿ ಇದ್ದಲ್ಲಿ 7 ದಿನಗಳಲ್ಲಿ ಕ್ರಮವಿಡಬೇಕೆಂದೂ ಇಲ್ಲದಿದ್ದಲ್ಲಿ ಸಮಾಪನೆ ಮಾಡಲಾಗುವುದೆಂದೂ ತಿಳಿಸಿದಾರೆಂದೂ 
ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದರೂ ಸಹ ಯಾವುದೇ ಸದಸ್ಯರು ಆಸಕ್ತಿ ತೋರಿಸುತ್ತಿಲ್ಲವೆಂದೂ ಉಲ್ಲೇಖ (2)ರ ಪತ್ರದಲ್ಲಿ ವರದಿ ಸಲ್ಲಿಸಿರುತ್ತಾರೆ. 


ಸದರಿ ಪ್ರಸ್ತಾವೆಯನ್ನು ಪರಿಶೀಲಿಸಲಾಗಿ ಈ ಸಂಘವು ನೊಂದಣಿಯಾದಾಗಿನಿಂದಲೂ ಆಡಿಟ್‌ ಆಗಿಲ್ಲದಿರುವುದು. ಈ ಸಂಘವನ್ನು 
ಮುನ್ನೆಡಿಸಿಕೊಂಡು ಹೋಗಲು ಸಂಘದ ಸದಸ್ಯರಿಗಾಗಲೀ ಆಡಳಿತ ಸಮಿತಿ ಸದಸ್ಯರಿಗಾಗಲೀ ಯಾವುದೇ ರೀತಿಯ ಆಸಕ್ತಿ ಇಲ್ಲದೇ ಇರುವುದು, ಆಡಳಿತ 
ಸಮಿತಿ ಸದಸ್ಯರ ವಿವರ ಲಭ್ಯವಿಲ್ಲದೇ ಇರುವುದು ಹಾಗೂ ಇದು ಹಲವಾರು ವರ್ಷಗಳಿಂದ ಸ್ಥಗಿತಗೊಂಡಿರುವುದು ಕಂಡು ಬರುತ್ತದೆ. ಈ ಸಂಘಕ್ಕೆ 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ರ ಪ್ರಕರಣ 72(2) (ಬಿ) ಮತ್ತು (2) (ಸಿ) ಅನ್ವಯವಾಗುತ್ತದೆ. ಆದ್ದರಿಂದ ಕರ್ನಾಟಕ ರಾಜ್ಯ 
ಕುಂಬಾರರ ಕೈಗಾರಿಕಾ ಸಹಕಾರ ಸಂಘ ನಿ. ಮಂಗಳೂರು ಇದನ್ನು ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 72(2) ರಂತೆ 
ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡಂತೆ ಆದೇಶ ನೀಡಲಾಗಿದೆ. 

ಆದೇಶ 
ನಂ.ಸ.ಸ.ನಿ/ಸಮಾಪನೆ/101/2010-11, ದಿನಾಂಕ:31ನೇ ಮಾರ್ಚ್‌ 2011 


ಪ್ರಸ್ತಾವನೆಯಲ್ಲಿ ಪ್ರಸ್ತಾಪಿಸಿರುವಂತೆ ಎಲ್ಲಾ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ 
ಪ್ರಕರಣ 72(2) ರಡಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಎಸ್‌.ಜಿ. ಹೆಗಡೆ ಭಾ.ಆ.ಸೇ. ಸಹಕಾರ ಸಂಘಗಳ ನಿಬಂಧಕರು, ಆದ ನಾನು 
ಸ್ಥಗಿತಗೊಂಡಿರುವ ಕರ್ನಾಟಕ ರಾಜ್ಯ, ಕುಂಭಾರರ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ, ಮಂಗಳೂರು, ಇದನ್ನು ಸಮಾಪನೆಗೊಳಿಸಿ ಪ್ರಕರಣ 
73(1)ರಡಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮಂಗಳೂರು ಉಪ-ವಿಭಾಗದ ಸಹಾಯಕ ನಿಬಂಧಕರನ್ನು ಸಮಾಪಕರನ್ನಾಗಿ ನೇಮಿಸಿರುತ್ತೇನೆ. 
ಸಮಾಪಕರು ಕೂಡಲೇ ಪ್ರಭಾರ ವಹಿಸಿಕೊಂಡು 30 ದಿನಗಳೊಳಗೆ ಸಂಘದ ವಸ್ತು ಸ್ಥಿತಿಯ ಬಗ್ಗೆ ವರದಿ ಸಲ್ಲಿಸಲು ಹಾಗೂ 90 ದಿನಗಳೊಳಗಾಗಿ 
ಸಮಾಪನೆ ಪ್ರಕ್ರಿಯೆ ಪೂರ್ಣಗೊಳಿಸಿ ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವ ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮೊಹರಿನೊಂದಿಗೆ ದಿನಾ೦ಕ:31-03-2011ರಂದು ಹೊರಡಿಸಲಾಗಿದೆ. 


ಎಸ್‌.ಜಿ. ಹೆಗಡೆ, 
ಪಿಆರ್‌-462 ಸಹಕಾರ ಸಂಘಗಳ ನಿಬಂಧಕರು. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ, ಕುವೆಂಪು ರಸ್ತೆ, ಕೆನರಾ ಬ್ಯಾಂಕ್‌ ಎದುರು, ಶಿವಮೊಗ್ಗ 


ವಿಷಯ: ಪತ್ತಿ ಕೈಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘ (ನಿ)ಕೋಟೆಗಂಗೂರು ಶಿವಮೊಗ್ಗ ತಾಲ್ಲೂಕು 
ಇದನ್ನು ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗರವರ ಪತ್ರದ ನಂ:ಸನಿಶಿ24/ಸಮಾಪನೆ/ಸಿಆರ್‌ 13/ 
2010-11/ದಿನಾಂಕ:18-12-2010 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಂ:ಡಿಆರ್‌ಎಸ್‌/ಎಲ್‌ ಕ್ಯೂಡಿ/ಡಿಎಲ್‌ ಸ್‌/ಸಿಆರ್‌62/2010-11 
ದಿನಾಂಕ:31/01/2011 
3) ಅಧ್ಯಕ್ಷರು ಹತ್ತಿ ಕೈಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘ (ನಿ)ಕೋಟೆಗಂಗೂರು ಶಿವಮೊಗ್ಗ 
ತಾಲ್ಲೂಕು ಇವರ ಪತ್ರ ದಿನಾಂಕ:09/02/2011. 


೨೪೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಪ್ರಸ್ತಾವನೆ: 

ನಿಷ್ಠಿಯಗೊಂಡಿರುವ, ಹತ್ತಿ ಕೈಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘ (ನಿ)ಕೋಟೆಗಂಗೂರು ಶಿವಮೊಗ್ಗ ತಾಲ್ಲೂಕು 
ಈ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಉಲ್ಲೇಖ(1)ರ ಪತ್ರದಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಸಂಘವು ನೊಂದಣಿಸಂ:ಸಸಂಸನಿ- 
24/ಮಾರಾಟ/ನೊಂದಣಿ/7746-1991-92 ದಿನಾಂಕ:02-05-1991 ರಂದು ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕು 
ಮಟ್ಟಕ್ಕಿಂತ ಕಡಿಮೆ ವ್ಯಾಪ್ತಿಯನ್ನು ಹೊಂದಿರುತ್ತದೆ. 

ಸಂಘದ ಉಪನಿಯಮದ ಉದ್ದೇಶಗಳನ್ನು ಕಾರ್ಯರೂಪಕ್ಕೆ ತಂದು ಕಾರ್ಯನಿರ್ವಹಿಸದೇ 1 ವರ್ಷದಿಂದ ಯಾವುದೇ ವ್ಯವಹಾರ 
ನಿರ್ವಹಿಸದೆ ಸ್ಥಗಿತಗೊಂಡ ಹಿನ್ನಲೆಯಲ್ಲಿ ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ ಈ ಕಚೇರಿಯಿಂದ ಉಲ್ಲೇಖ (2) ರಲ್ಲಿ ಕಾರಣ ಕೇಳಿ ನೋಟೀಸನ್ನು 
ನೀಡಲಾಗಿತ್ತು. ಸದರಿ ನೋಟೀಸು ಆಡಳಿತ ಮಂಡಳಿ ನಿರ್ದೇಶಕರುಗಳಿಗೆ ದಿನಾಂಕ 07-02-2011 ರಂದು ಜಾರಿಯಾಗಿರುತ್ತದೆ. ಸದರಿ ನೋಟಿಸಿಗೆ 
ಸಂಘದ ಅಧ್ಯಕ್ಷರು ದಿನಾಂಕ 09-02-2011ರ ಪತ್ರದಲ್ಲಿ ಉತ್ತರಿಸುತ್ತಾ ಸಂಘದಲ್ಲಿ ಕೆಲವು ತಿಂಗಳು ಗಳಿಂದ ಉತ್ಪಾದನೆ ಮಾತ್ರ ಸ್ಥಗಿತವಾಗಿದ್ದು. 
ಸಮಾಪನೆ ಮಾಡಬಾರದಾಗಿ ಕೋರಿರುತ್ತಾರೆ. ಈ ಬಗ್ಗೆ ಗಮನಿಸಲಾಗಿ ಉಳಿದ ಆಡಳಿತ ಮಂಡಳಿ ಸದಸ್ಯರು ಉತ್ತರವನ್ನು ಸಲ್ಲಿಸಿರುವುದಿಲ್ಲ ಸಂಘವು 
ಸ್ಥಗಿತವಾಗಿರುವುದಿಲ್ಲ ಎಂಬ ಬಗ್ಗೆ ಆಡಳಿತ ಮಂಡಳಿಯು ದಾಖಲಾತಿಯೊಂದಿಗೆ ಸಮರ್ಥಿಸಿಕೊಳ್ಳಲು ವಿಫಲವಾಗಿರುತ್ತದೆ. ಈ ಸಂಘವನ್ನು 
ಮುನ್ನೆಡೆಸಿಕೊಂಡು ಹೋಗಲು ಯಾವುದೇ ಸದಸ್ಯರಲ್ಲಿ ಆಸಕ್ತಿ ಇಲ್ಲದೆ ಇರುವುದರಿಂದ ಸಂಘವನ್ನು ಸಮಾಪನೆಗೊಳಿಸಲು ಸೂಕ್ತವೆಂದು ತೀರ್ಮಾನಿಸಿ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪ-ವಿಭಾಗ, ಶಿವಮೊಗ್ಗರವರು ಉಲ್ಲೇಖ(1)ರ ಪತ್ರದಲ್ಲಿ ಸಮಾಪನೆಗೊಳಿಸಲು ಸಲ್ಲಿಸಿರುವ 
ಪ್ರಸ್ತಾವನೆಯನ್ನು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸಂ:ಡಿಆರ್‌ಎಸ್‌:/ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಆರ್‌ — 62/2010-11/40, ದಿನಾಂಕ:30ನೇ ಮಾರ್ಚ್‌ 2011 
ಆದೇಶ 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ಅನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂ:ಸಿಒ/201/ಸಿಎಲ್‌ಎಂ 2008 
ಬೆಂಗಳೂರು ದಿನಾಂಕ: 27-05-2010 ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಶೋಕ ವೆಂ.ಮೊರಬ್‌ ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪ 
ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಹತ್ತಿ ಕೈಮಗ್ಗ ನೇಕಾರರ ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘ (ನಿ) 
ಕೋಟೆಗಂಗೂರು ಶಿವಮೊಗ್ಗ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 731) ರಂತೆ 
ಸಹಕಾರ ಸ೦ಘಗಳ ನಿರೀಕ್ಷಕರು, ಶಿವಮೊಗ್ಗ ತಾಲ್ಲೂಕು ಇವರನ್ನು ಸಮಾಪನೆ ಅಧಿಕಾರಿಯಾಗಿ ನೇಮಕ ಮಾಡಿರುತ್ತೇನೆ. 


ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ಪಡೆದು ಸಮಾಪನಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ, ಸಂಘದ ನೊಂದಣಿ 
ಕ್ರಮಾಂಕವನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ. 


ಲ 


ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮೊಹರಿನೊಂದಿಗೆ ದಿನಾ೦ಕ:30-03-2011ರಂದು ಹೊರಡಿಸಲಾಗಿದೆ. 


ಅಶೋಕ.ವೆಂ.ಮೊರಬ್‌, 
ಸಹಕಾರ ಸಂಘಗಳ ಉಪ-ನಿಬಂಧಕರು. 
ಪಿಆರ್‌-424 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು ಶಿವಮೊಗ್ಗ ಜಿಲ್ಲೆ, ಕುವೆಂಪು ರಸ್ತೆ, ಶಿವಮೊಗ್ಗರವರ ಕಾರ್ಯಾಲಯ 
ವಿಷಯ: ವಿ.ಐ.ಎಸ್‌.ಎಲ್‌. ಆಫೀಸರ್ಸ್‌ ಬಳಕೆದಾರರ ಸಹಕಾರ ಸಂಘ ನಿ. ಭದ್ರಾವತಿ, ಈ ಸಹಕಾರ ಸಂಘದ ನೊಂದಣಿ 
ಕ್ರಮಾಂಕವನ್ನು ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ: 1 ಈ ಕಛೇರಿಯ ಆದೇಶ ಸಂಖ್ಯೆ ಡಿಆರ್‌ಎಸ್‌/ಸಮಾಪನೆ/48/2009-10 ದಿನಾ೦ಕ:01-02-2010. 
2) ಸಮಾಪನಾಧಿಕಾರಿಯವರ ಅಂತಿಮ ಸಭೆ ದಿನಾಂಕ:11-02-2011 
3) ಸಮಾಪನಾಧಿಕಾರಿರವರ ಪತ್ರ ಸಂಖ್ಯೆಸಅಅಭ/ಸಮಾಪನೆ/ಎನ್‌ಟಸಿಎಸ್‌/2010-11 ದಿನಾಂಕ:10-03-2011. 
ಪ್ರಸ್ತಾವನೆ: 


ಸಮಾಪನಾದೇಶಿತ ವಿ.ಐ.ಎಸ್‌.ಎಲ್‌. ಆಫೀಸರ್ಸ್‌ ಬಳಕೆದಾರರ ಸಹಕಾರ ಸಂಘ ನಿ. ಭದ್ರಾವತಿ ಈ ಸಹಕಾರ ಸಂಘವು ಎಅರ್‌ಎಸ್‌7896/ 
1973-74 ದಿನಾಂಕ:21-3-1974 ರನ್ವಯ ನೊಂದಣಿಯಾಗಿದ್ದು ಭದ್ರಾವತಿಯ ವಿಐಎಸ್‌ಎಲ್‌ ನೌಕರರಿಗೆ ಮಾತ್ರ ಕಾರ್ಯವ್ಯಾಪ್ತಿ ಸೀಮಿತವಾಗಿರುತ್ತದೆ. 
ಈ ಸಹಕಾರ ಸಂಘವು ನೊಂದಣಿಯಾದ ನಂತರ ಉಪನಿಯಮಗಳ ಉದ್ದೇಶಗಳಿಗನುಗುಣವಾಗಿ ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡ ಕಾರಣ ಮತ್ತು 
ಸಂಘದ ನೊಂದಣಿಯಾಗಿರುವ ಉಪನಿಯಮಗಳ ಉದ್ದೇಶಗಳಿಗನುಗುಣವಾಗಿ ಕಾರ್ಯನಿರ್ವಹಿಸದ ಕಾರಣ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು ಶಿವಮೊಗ್ಗ ಇವರ ಶಿಫಾರಸ್ಸಿನ ಮೇರೆಗೆ ಉಲ್ಲೇಖ (1)ರ ಈ ಕಛೇರಿ ಆದೇಶದಲ್ಲಿ ಈ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ 
ಹೊರಡಿಸಲಾಗಿತ್ತು ಸಮಾಪನಾಧಿಕಾರಿಯಾಗಿ ನೇಮಿಸಲಾದ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, ಭದ್ರಾವತಿ ಇವರು ದಿನಾಂಕ 02-02-2010 ರಂದು 
ಅಧಿಕಾರ ವಹಿಸಿಕೊಂಡು ಸಮಾಪನಾ ಕಾರ್ಯ ಕೈಗೊಂಡಿರುತ್ತಾರೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೬೯ 





ಸಮಾಪನಾಧಿಕಾರಿಯವರು ದಿನಾಂಕ 11-02-2011ರಂದು ನಡೆದ ಅಂತಿಮ ಸಭೆ ತೀರ್ಮಾನದಂತೆ ಸಂಘದ ಆಸ್ತಿ ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಿ ಆಸ್ತಿ ಜವಾಬ್ದಾರಿಗಳನ್ನು ಶೂನ್ಯಗೊಳಿಸಿರುವುದರಿಂದ ಕಲಂ 75 ರನ್ವಯ ನೊಂದಣಿ ಸಂಖ್ಯೆಯನ್ನು ರದ್ದುಪಡಿಸುವಂತೆ ಉಲ್ಲೇಖ 
(3)ರ ಪತ್ರದಲ್ಲಿ ಇವರು ಕೆಲವು ಅಂಶಗಳನ್ನು ಪ್ರಸ್ತಾಪಿಸಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ ಸರ್ಕಾರದ ಷೇರು ರೂ.5000 ಗಳು ಇದ್ದು ಸದರಿ ಮೊತ್ತವನ್ನು ಸರ್ಕಾರಕ್ಕೆ ಚಲನ್‌ ನಂ.53 
ದಿನಾಂಕ:07-03-2011 ರಂದು ಎಸ್‌ ಬಿ ಎಂ ಭದ್ರಾವತಿ ಶಾಖೆಯಲ್ಲಿ ಪಾವತಿಸಿರುತ್ತಾರೆ. ಸಮಾಪನಾಧಿಕಾರಿಯವರು ಅಂತಿಮ ಸಭೆಯಲ್ಲಿ ಸಂಘದ 
ನೊಂದಣಿ ರದ್ಧತಿಗೆ ತೀರ್ಮಾನಿಸಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸಂಘದ ಸ್ಥಿರಾಸ್ತಿಗಳು ಇರುವುದಿಲ್ಲ ಮತ್ತು ಚರಾಸ್ತಿಗಳಲ್ಲಿ ಪೀಠೋಪಕರಣಗಳನ್ನು ಬಹಿರಂಗ 
ಹರಾಜು ಮೂಲಕ ವಿಲೇವಾರಿ ಮಾಡಲಾಗಿದೆ. ಆಸ್ತಿ ಮತ್ತು ಜವಾಬ್ದಾರಿಗಳು ಶೂನ್ಯಗೊಳಿಸಿರುವ ಮೇರೆಗೆ ಸಂಘವನ್ನು ಮುಂದುವರಿಸುವುದರಿಂದ 
ಸಂಘದ ಸದಸ್ಯರಿಗಾಗಲಿ, ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನವಿಲ್ಲದಿರುವುದನ್ನು ಮನಗಂಡು ಈ ಸಹಕಾರ ಸಂಘದ ನೊಂದಣಿ 
ಸಂಖ್ಯೆಯನ್ನು ರದ್ದುಪಡಿಸುವುದು ಸೂಕ್ತವೆಂದು ಪರಿಗಣಿಸಿ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಸಂ:ಡಿಆರ್‌ಎಸ್‌:/ಸಮಾಪನೆ 48/2009-10/42, ದಿನಾಂಕ:19ನೇ ಮಾರ್ಚ್‌ 2011 
ಆದೇಶ 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಪ್ರಕರಣ 75 ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂ:ಸಿಓ201/ಸಿಎಲ್‌ಎಂ 2008 
ದಿನಾಂಕ: 27-05-2010 ರನ್ವಯ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸಿ.ಎನ್‌. ದೇವರಾಜ ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪ ನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಆದ ನಾನು ಸಮಾಪನಾದೇಶಿತ ವಿ.ಐ.ಎಸ್‌.ಎಲ್‌.ಆಫೀಸರ್ಸ್‌ ಬಳಕೆದಾರರ ಸಹಕಾರ ಸಂಘ ನಿ. ಭದ್ರಾವತಿ ಈ ಸಹಕಾರ 
ಸಂಘದ ನೊಂದಣಿ ಸಂಖ್ಯೆ ಎಆರ್‌ಎಸ್‌7896/1973-74 ದಿನಾಂಕ:21-3-1974 ನ್ನು ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶ 
ಹೊರಡಿಸಿರುತ್ತೇನೆ. ಈ ಆದೇಶದ ದಿನಾಂಕದಿಂದ ಸಂಘವು ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ವಿಸರ್ಜಿತವಾಗಿದೆ ಎಂದು 
ಪರಿಗಣಿಸತಕ್ಕದ್ದು. ಈ ಸಂಘದ ಸಂಬಂಧಿಸಿದ ದಾಖಲಾತಿಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33 ರನ್ವಯ 
ಮೂರು ವರ್ಷಗಳ ಕಾಲ ಸಹಕಾರ ಸಂಘವು ಸಹಾಯಕ ನಿಬಂಧಕರು ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತಕ್ಕದ್ದು. 


ಈ ಆದೇಶವನ್ನು ಈ ದಿನ ದಿನಾ೦ಕ 19ನೇ ಮಾರ್ಚ್‌ 2011 ರಂದು ಸ್ವಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ಹೊರಡಿಸಲಾಗಿದೆ. 


ಸಹಕಾರ ಸಂಘಗಳ ಉಪ-ನಿಬಂಧಕರು. 
ಪಿಆರ್‌-425 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ನಂ.1, ಆಲಿ ಆಸ್ಕರ್‌ ರಸ್ತೆ, ಬೆಂಗಳೂರು-560052 
ವಿಷಯ: ಸ್ಥಗಿತಗೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲಾ ಗುಡಿ ಕೈಗಾರಿಕೆ ಸಹಕಾರಿ ಸಂಘ ನಿ. ಮಂಗಳೂರು ಇದನ್ನು 
ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಮೈಸೂರು ಪ್ರಾಂತದ ಸಹಕಾರ ಸಂಘಗಳ ಜಂಟಿ ನಿಬಂಧಕರ ಪತ್ರ ಸಂಖ್ಯೆ:ಜೆಆರ್‌ಎಂ:ಬಿ 2:ಡಿಎಲ್‌ಎನ್‌:58: 
2005-06 ದಿನಾಂಕ:27-07-2007. 
2) ಮಂಗಳೂರು ಉಪ ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಪತ್ರ ಸಂಖ್ಯೆ.ಎಆರ್‌ 36:ಎಸ್‌5:8: 
ಎಲ್‌ಕ್ಯೂಡಿ:1999-2000 ದಿನಾ೦ಕ:24-02-2011. 
ಪ್ರಸ್ತಾವನೆ: 
ಮೈಸೂರು ಪ್ರಾಂತದ ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಉಲ್ಲೇಖ(1)ರ ಪತ್ರದ ಮೂಲಕ ಸ್ಥಗಿತಗೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲಾ 
ಗುಡಿ ಕೈಗಾರಿಕಾ ಸಹಕಾರ ಸಂಘ ನಿ, ಮಂಗಳೂರು ಇದನ್ನು ಸಮಾಪನೆಗೊಳಿಸುವಂತೆ ಶಿಫಾರಸ್ಸು ಮಾಡಿರುತ್ತಾರೆ. ಮಂಗಳೂರು ಉಪ ವಿಭಾಗದ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಪ್ರಕಾರ ದಿನಾಂಕ9-06-2005 ರ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಈ ಸಂಘವನ್ನು ಸಮಾಪನೆಗೊಳಿಸುವ 
ಬಗ್ಗೆ ಪ್ರಕಟಣೆ ನೀಡಲಾಗಿದ್ದು, ಇದುವರೆವಿಗೂ ಯಾವುದೇ ಪ್ರತಿಕ್ರಿಯೆ ಲಭ್ಯವಾಗಿಲ್ಲದಿರುವುದನ್ನು ಗಮನಿಸಿದರೆ ಸಂಘದ ಅಸ್ತಿತ್ತದ ಬಗ್ಗೆ ಯಾವುದೇ 
ಸದಸ್ಯರಿಗೆ, ಆಡಳಿತ ಸಮಿತಿ ಸದಸ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಆಸಕ್ತಿ ಇಲ್ಲದಿರುವುದು ಸ್ಪಷ್ಟವಾಗುತ್ತದೆ. ಸದರಿ ಪ್ರಸ್ತಾವವನ್ನು ಪರಿಶೀಲಿಸಲಾಗಿ ಸಂಘವು 
ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸದೇ ಸ್ಥಗಿತವಾಗಿರುವುದು, ತನ್ನ ಬೈಲಾ ಪ್ರಕಾರ ಉದ್ದೇಶಗಳ ಸಾಧನೆಗೆ ಕ್ರಮವಿಡದಿರುವುದು, ಆಡಳಿತ 
ಸಮಿತಿಯ ಸದಸ್ಯರ ವಿಳಾಸಗಳು ಪತ್ತೆಯಾಗದಿರುವುದು, ವಾರ್ಷಿಕ ಮಹಾಸಭೆ/ಆಡಳಿತ ಸಮಿತಿ ಸಭೆಗಳನ್ನು ನಡೆಸದಿರುವುದು, ಆಡಳಿತ ಸಮಿತಿಗೆ 
ಚುನಾವಣೆ ನಡೆಸದಿರುವುದು, ಮುಖ್ಯ ಕಾರ್ಯನಿರ್ವಾಹಕನನ್ನು ನೇಮಿಸಿ ಲೆಕ್ಕಪತ್ರ ನಿರ್ವಹಣೆಗೆ ವ್ಯವಸ್ಥೆ ಮಾಡದಿರುವುದು, ಲೆಕ್ಕಪತ್ರಗಳನ್ನು ಆಡಿಟ್‌ 
ಮಾಡಿಸದಿರುವುದು ಇತ್ಯಾದಿ ನೋಂದಣಿ ಮತ್ತು ವ್ಯವಸ್ಥಾಪನೆಗೆ ಸಂಬಂಧಪಟ್ಟ ನಿಬಂಧನೆಗಳನ್ನು ಪಾಲಿಸದಿರುವುದು ಕಂಡು ಬರುತ್ತದೆ. ಇದರಿಂದ 
ಪ್ರಕರಣ 72(2)(ಬಿ) ಮತ್ತು (2)(ಸಿ) ಅನ್ವಯವಾಗುವುದು ಸ್ಪಷ್ಟವಾಗುತ್ತದೆ. 
ಮೇಲಿನ ಪರಿಸ್ಥಿತಿಯಲ್ಲಿ ಈ ಸಂಘವನ್ನು ಪ್ರಕರಣ 72ರನ್ವಯ ಸಮಾಪನೆಗೊಳಿಸುವುದು ಅಗತ್ಯವೆಂದು ಅಭಿಪ್ರಾಯಪಟ್ಟ ಈ ಕೆಳಗಿನ 

ಆದೇಶವನ್ನು ಹೊರಡಿಸಲಾಗಿದೆ. 


೨೪೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಆದೇಶ 
ಸಂ:ಸಸಂನಿ:ಎಲ್‌ಕ್ಯೂಡಿ:102:2010-11, ದಿನಾಂಕ:30ನೇ ಮಾರ್ಚ್‌ 2011 


ಪ್ರಸ್ತಾವನೆಯಲ್ಲಿ ವಿವರಿಸಿದ ಅ೦ಶಗಳನ್ವಯ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 72(2) ರಡಿ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಓ:139:ಸಿಎಲ್‌ಎಂ:2010 ದಿನಾಂಕ:17-02-2011ರ ಪ್ರಕಾರ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಆರ್‌.ಎಸ್‌. 
ಹುಚ್ಚಾಚಾರಿ, ಸಹಕಾರ ಸಂಘಗಳ ಅಪರ ನಿಬಂಧಕರು (ಕೈಗಾರಿಕೆ ಮತ್ತು ಹೈನುಗಾರಿಕೆ) ಆದ ನಾನು ಸ್ಥಗಿತಗೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲಾ ಗುಡಿ 
ಕೈಗಾರಿಕಾ ಸಹಕಾರ ಸಂಘ ನಿ. ಮಂಗಳೂರು ಇದನ್ನು ಸಮಾಪನೆಗೊಳಿಸಿ ಪ್ರಕರಣ 73(1ರಡಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮಂಗಳೂರು 
ಉಪ ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿಯ ಅಧೀಕ್ಷಕರನ್ನು ಸಮಾಪಕರನ್ನಾಗಿ ನೇಮಿಸುತ್ತೇನೆ. ಸಮಾಪಕರು ಕೂಡಲೇ 
ಪ್ರಭಾರ ವಹಿಸಿಕೊಂಡು 30 ದಿನಗಳೊಳಗಾಗಿ ಸಂಘದ ವಸ್ತುಸ್ಥಿತಿಯ ಬಗ್ಗೆ ವರದಿ ಸಲ್ಲಿಸುವಂತೆ ಹಾಗೂ 90 ದಿನಗಳೊಳಗೆ ಸಮಾಪನಾ ಪ್ರಕ್ರಿಯೆ 


ಪೂರ್ಣಗೊಳಿಸಿ ನೋಂದಣಿ ರದ್ದತಿಗೆ ಪ್ರಸ್ತಾವೆ ಸಲ್ಲಿಸುವಂತೆ ಸೂಚಿಸಿದೆ. 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮೊಹರಿನೊಂದಿಗೆ ದಿನಾ೦ಕ:30-03-2011ರಂದು ಹೊರಡಿಸಲಾಗಿದೆ. 
ಆರ್‌.ಎಸ್‌. ಹುಚ್ಚಾಚಾರಿ, 
ಸಹಕಾರ ಸಂಘಗಳ ಅಪರ ನಿಬಂಧಕರು. 
ಪಿಆರ್‌-409 (ಕೈಗಾರಿಕೆ ಮತ್ತು ಹೈನುಗಾರಿಕೆ) 


ಸಹಕಾರ ಸಂಘಗಳ ಅಪರ ನಿಬಂಧಕರು (ಬಳಕೆ ಮತ್ತು ಮಾರಾಟ) ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, 
ಬೆಂಗಳೂರು-52 ರವರ ನಡವಳಿಗಳು 


ವಿಷಯ: ಸಮಾಪನೆಯಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ವೇರ್‌ಹೌಸ್‌ ಗೋಡೌನ್‌ ಸಹಕಾರ ಸಂಘ ನಿ. ಮಂಗಳೂರು ಇದರ 
ನೋಂದಣಿ ರದ್ಧತಿ ಬಗ್ಗೆ. 
ಉಲ್ಲೇಖ: 1 ಈ ಕಛೇರಿಯ ಸಮಾಪನಾ ಆದೇಶದ ಸಂ:ಆರ್‌ಸಿಎಸ್‌/ಎಲ್‌ಕ್ಯೂಡಿ/76/05-06 ದಿನಾಂಕ:17-9-05. 
2) ಸಮಾಪನಾಧಿಕಾರಿಗಳ ಬದಲಾವಣೆ ಆದೇಶದ ಸಮಸಂಖ್ಯೆ ದಿನಾಂಕ:22-12-05 
3) ಸ.ಸಂ.ಉಪನಿಬಂಧಕರು, ದಕ್ಷಿಣ ಕನ್ನಡ ಜಿಲ್ಲೆ ಇವರ ಪತ್ರ ಸಂ:ಡಿಅರ್‌ಪಿಎಸ್‌/9/ಸಮಾಪನೆ/2009-10 
ದಿನಾಂಕ:27-5-10 ಹಾಗೂ 2-12-2010 
ಪ್ರಸ್ತಾವನೆ: 


ದಕ್ಷಿಣ ಕನ್ನಡ ಜಿಲ್ಲಾ ವೇರ್‌ಹೌಸ್‌ ಗೋಡೌನ್‌ ಸಹಕಾರ ಸಂಘ ನಿ, ಮಂಗಳೂರು ಈ ಸಂಘವು ನೋಂದಣಿ ಸಂ: 125 
ದಿನಾಂಕ:4-8-1963 ರಲ್ಲಿ ನೋಂದಣಿಯಾಗಿದ್ದು, ಇದರ ಕಾರ್ಯವ್ಯಾಪ್ತಿಯು ಜಿಲ್ಲಾ ಮಟ್ಟದ್ದಾಗಿರುತ್ತದೆ. ಉಲ್ಲೇಖ (1ರ ಆದೇಶದಂತೆ 
ಸಮಾಪನೆಗೊಳಿಸಿ, ಸಮಾಪನಾಧಿಕಾರಿಯನ್ನು ನೇಮಿಸಿದ್ದು, ಉಲ್ಲೇಖ (2)ರ ರೀತ್ಯಾ ಸಮಾಪನಾಧಿಕಾರಿಯವರನ್ನು ಬದಲಾಯಿಸಿ ಆದೇಶಿಸಿ 
ಮಾರಾಟಾಧಿಕಾರಿ - 2, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಮಂಗಳೂರು ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 
ಅದರಂತೆ ಸಮಾಪನಾಧಿಕಾರಿಗಳು ಸಂಘದ ಪ್ರಭಾರವನ್ನು ದಿನಾ೦ಕ:30-12-05 ರಂದು ಸ್ವಯಂ ಆಗಿ ವಹಿಸಿಕೊಂಡು, ಸಮಾಪನಾ ನಡವಳಿಕೆಗಳನ್ನು 
ಕೈಗೊಂಡಿದ್ದು, ಸಂಘವು ಅನೇಕ ವರ್ಷಗಳ ಹಿಂದೆಯೇ ಸ್ಥಗಿತಗೊಂಡಿದ್ದು, 1973-74 ರಿಂದಲೂ ಲೆಕ್ಕಪರಿಶೋಧನೆ ಆಗದಿರುವ ಬಗ್ಗೆ ಆಡಿಟ್‌ 
ಇಲಾಖೆಯ ಪ್ರಕಟಣೆ ದಿನಾಂಕ:5-3-1997 ಸಾಬೀತುಪಡಿಸಿದ್ದು, ಹಾಗೂ ಈ ಸಂಘದ ಹಿಂದಿನ ಯಾವುದೇ ವರ್ಷಗಳ ಆಡಿಟ್‌ ವರದಿಯು 
ಉಪನಿರ್ದೇಶಕರ ಕಛೇರಿಯಲ್ಲಿ ಲಭ್ಯವಿಲ್ಲವೆಂದು ಹಾಗೂ ಸದರಿ ಸಂಘದಿಂದ ಸರ್ಕಾರಕ್ಕೆ ಯಾವುದೇ ಸಾಲ, ಷೇರು ಬಾಕಿ ಇರುವುದಿಲ್ಲವೆಂದು 
ಸಮಾಪನಾಧಿಕಾರಿಯವರು ತಿಳಿಸಿರುತ್ತಾರೆ. ದಿನಾ೦ಕ:25-11-07 ರಂದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟಣೆಯೊಂದನ್ನು ಹೊರಡಿಸಿ ಸಂಘದ 
ದಾಖಲಾತಿಗಳು ಮತ್ತು ಸಂಘದ ಅಸ್ತಿತ್ವದ ಬಗ್ಗೆ ತಿಳುವಳಿಕೆ ಇದ್ದವರು ಸದರಿಯವರನ್ನು ಸಂಪರ್ಕಿಸಲು ಇಲ್ಲದಿದ್ದಲ್ಲಿ ಸಂಘದ ನೋಂದಣಿ ರದ್ದತಿಗೆ 
ಶಿಫಾರಸ್ಸು ಮಾಡಲಾಗುವುದೆಂದು ಪ್ರಕಟಣೆಯನ್ನು ನೀಡಲಾಗಿದ್ದರೂ ಸಹ ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಇಲ್ಲದಿದ್ದರಿಂದ ಸದರಿ ಸಂಘವು ದಕ್ಷಿಣ ಕನ್ನಡ 
ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿ, ಇಲ್ಲಿ ಉಳಿತಾಯ ಖಾತೆಯಲ್ಲಿ ಇದ್ದ ರೂ.40,000/- ಗಳನ್ನು ಸಹಕಾರ ಅಭಿವೃದ್ಧಿ ನಿಧಿ ಖಾತೆಗೆ ಸಂಖ್ಯೆ 9368 
ಅಪೆಕ್ಸ್‌ ಬ್ಯಾಂಕ್‌ ಇಲ್ಲಿಗೆ ಡಿ.ಡಿ. ಸಂಖ್ಯೆ 479272 ದಿನಾಂಕ:3-7-09 ರನ್ವಯ ಜಮೆ ಮಾಡಿರುತ್ತಾರೆ. 


ದಿನಾಂಕ:4-7-07 ರಂದು ಸಮಾಪನಾಧಿಕಾರಿಯವರು ಸಭೆ ಕರೆದಿದ್ದು ಆಸ್ಥಿ-ಜವಾಬ್ದಾರಿಗಳನ್ನು ಶೂನ್ಯಗೊಳಿಸಲು ಮತ್ತು ನೋಂದಣಿ 
ರದ್ಧತಿಗೆ ಪ್ರಸ್ತಾವೆ ಸಲ್ಲಿಸಲು ತೀರ್ಮಾನಿಸಿ, ಅದರಂತೆ ದಿನಾಂಕ:3-7-09 ಕ್ಕೆ ಇದ್ದಂತೆ ಆಸ್ತಿ-ಜವಾಬ್ದಾರಿ ತ:ಖ್ತೆ ಶೂನ್ಯಗೊಳಿಸಿ, ಸಹಾಯಕ ನಿಬಂಧಕರು, 
ಮಂಗಳೂರು ಇವರ ಮೂಲಕ ನೋಂದಣಿ ಸಂಖ್ಯೆ ರದ್ದತಿಗೆ ಪಸ್ತಾವೆ ಸಲ್ಲಿಸಿರುತ್ತಾರೆ. ಸಹಾಯಕ ನಿಬಂಧಕರು, ಮಂಗಳೂರು ಇವರು ಸದರಿ ಸಂಘವು 
ಸಮಾಪನಾವಸ್ಥೆಯಲ್ಲಿ ಮುಂದುವರಿಯುವುದರಿಂದ ಸದಸ್ಯರಿಗಾಗಲೀ ಅಥವಾ ಸಾರ್ವಜನಿಕರಿಗಾಗಲಿ ಯಾವುದೇ ಪ್ರಯೋಜನ ಇಲ್ಲವೆಂದು ಸದರಿ 
ಸ್ನಾವೆಗೆ ಶಿಫಾರಸ್ಸು ಮಾಡಿರುವುದನ್ನು ಉಪನಿಬಂಧಕರು ಉಲ್ಲೇಖ (3) ರ ಪತ್ರದಲ್ಲಿ ಸದರಿ ಶಿಫಾರಸ್ಸನ್ನು ಒಪ್ಪಬಹುದಾಗಿದೆಂದು ಪ್ರಸ್ತಾವೆಯನ್ನು 


1 


ಲ್ಲಿಸಿರುತ್ತಾರೆ 


ಲಲ 


(€L 


2 


ಈ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ, ಪರಿಗಣಿಸಿ ಸಂಘವನ್ನು ಯಥಾಸ್ಥಿತಿಯಲ್ಲಿ ಮುಂದುವರೆಸುವುದರಿ೦ದ ಸಾರ್ವಜನಿಕರಿಗಾಗಲೀ ಅಥವಾ 
ಸದಸ್ಯರಿಗಾಗಲೀ ಯಾವುದೇ ಪ್ರಯೋಜನಕಾರಿಯಾಗಿಲ್ಲವೆಂದು ಮನಗಂಡು ಸದರಿ ಸಮಾಪನಾ ಸಂಘದ ನೋಂದಣಿಯನ್ನು ರದ್ದುಗೊಳಿಸುವುದು 
ಸಮಂಜಸವೆಂದು ಪರಿಭಾವಿಸಿ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೭೧ 





ಆದೇಶ 
ಸಂ.ಆರ್‌ಸಿಎಸ್‌/ಎಲ್‌ಕ್ಯೂಡಿ/77/05-06, ದಿನಾಂಕ:28ನೇ ಮಾರ್ಚ್‌ 2011 


(೬ 


ಸ್ತಾವನೆಯಲ್ಲಿ ಪ್ರಸ್ತಾಪಿಸಿರುವಂತೆ ಎಲ್ಲಾ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಕೆ.ಹೆಚ್‌. ತಿಮ್ಮಯ್ಯ, ಸಹಕಾರ ಸಂಘಗಳ ಅಪರ 
ನಿಬಂಧಕರು (ಬಳಕೆ ಮತ್ತು ಮಾರಾಟ) ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 75 ರಂತೆ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ : ಸಿಒ/139/ಸಿಎಲ್‌ಎಂ/2010 ಬೆಂಗಳೂರು ದಿನಾಂಕ:17-2-2011 ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ. 
ದಕ್ಷಿಣ ಕನ್ನಡ ಜಿಲ್ಲಾ ವೇರ್‌ಹೌಸ್‌ ಗೋಡೌನ್‌ ಸಹಕಾರ ಸಂಘ ನಿ, ಮಂಗಳೂರು ಇದರ ನೋಂದಣಿ ಸಂ:125 ದಿನಾ೦ಕ:4-8-1963 ನ್ನು ನೋಂದಣಿ 
ರದ್ದುಪಡಿಸಿರುತ್ತೇನೆ. ಈ ನೋಂದಣಿ ರದ್ಧತಿಯು ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳು ಸಂಪೂರ್ಣವಾಗಿ 


ನಿಂತುಹೋಗಿರುತ್ತದೆಂದು ಸಂಘವು ಅಸ್ತಿತ್ವದಲ್ಲಿಲ್ಲದೆ ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು. 


ಸಂಘದ ನೋಂದಣಿ ಪತ್ರ ಹಾಗೂ ದಾಖಲಾತಿಗಳನ್ನು ಸಹಾಯಕ ನಿಬಂಧಕರು, ಮಂಗಳೂರು ಇವರ ಕಛೇರಿಗೆ ಸ್ವೀಕೃತಿ ಪಡೆಯತಕ್ಕದ್ದು. 


ಈ ಆದೇಶವನ್ನು ನನ್ನ ಹಸ್ತಾಕ್ಷರ ಹಾಗೂ ಕಛೇರಿ ಮೊಹರಿನೊಂದಿಗೆ ದಿನಾಂಕ:28-03-2011ರ೦ದು ಹೊರಡಿಸಲಾಗಿದೆ. 
ಕೆ.ಹೆಚ್‌. ತಿಮ್ಮಯ್ಯ, 
ಸಹಕಾರ ಸಂಘಗಳ ಅಪರ ನಿಬಂಧಕರು. 
ಪಿಆರ್‌-410 (ಬಳಕೆ ಮತ್ತು ಮಾರಾಟ) 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಧುಗಿರಿ ಉಪ ವಿಭಾಗ ಮಧುಗಿರಿ ಇವರ ಕಾರ್ಯಾಲಯದ ಕಾರ್ಯವಾಹಿಗಳು 


ವಿಷಯ: ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ. ತೋವಿನಕೆರೆ, ಕೊರಟಗೆರೆ ತಾಲ್ಲೂಕು ಇದರ ಮಾಜಿ ಕಾರ್ಯದರ್ಶಿ 
ಶ್ರೀ ಮಲ್ಲಪ್ಪ, ಇವರ ಸ್ಥಿರಾಸ್ತಿಗಳನ್ನು ಸಂಘದ ಹೆಸರಿಗೆ ವರ್ಗಾವಣೆ ಮಾಡಿದ್ದ ಸ್ಥಿರಾಸ್ಥಿಗಳನ್ನು, ಅವರ ಹೆಸರಿಗೆ 
ಮರುವರ್ಗಾವಣೆ ಮಾಡುವ ಕುರಿತು. 
ಉಲ್ಲೇಖ: 1 ಈ ಕಛೇರಿ ಆದೇಶ ಪತ್ರದ ಸ೦ಸ.ಸ೦.ಸ.ನಿ/33/ಎಬಿಎನ್‌/ಇ.ಎಕ್ಸ್‌.ಎನ್‌./ಇಡಿ/ಎಸ್‌.ಸಿ/140/2001-02 
ದಿನಾಂಕ 18-02-02. 
2) ವ್ಯವಸ್ಥಾಪಕರು ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘ ನಿ. ತೋವಿನಕೆರೆ, ಕೊರಟಗೆರೆ ತಾಲ್ಲೋಕು ಇವರ ಪತ್ರ 
ದಿನಾಂಕ 2-11-2006 ಮತ್ತು 24-07-2007. 
3) ಈ ಕಛೇರಿ ಆದೇಶ ಪತ್ರದ ಸ೦./ಸ.ನಿ/33/ಎಬಿಎನ್‌/ಇ.ಎಕ್ಸ್‌.ಎನ್‌./ಪಿ.ಎಂ.ಸಿ/39/2007-08 ದಿನಾಂಕ:31-07-07. 
4) ವ್ಯವಸ್ಥಾಪಕರು ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘ (ನಿ) ತೋವಿನಕೆರೆ ಕೊರಟಗೆರೆ ತಾಲ್ಲೂಕು ಇವರ ಪತ್ರ 
ದಿನಾಂಕ 4-2-10 ಮತ್ತು 26-02-2011 
5) ಸಹಕಾರ ಅಭಿವೃದ್ಧಿ ಅಧಿಕಾರಿ, ಕೊರಟಗೆರೆ ತಾಲ್ಲೋಕು ಇವರ ಪತ್ರದ ಸಂ/ಸ.ಅ.ಅ.ಕೊ/ವಿ.ಎಸ್‌.ಎಸ್‌.ಬಿ.ಎನ್‌. 
ತೋವಿನಕೆರೆ/52/2010-11, ದಿನಾ೦ಕ 26-07-2010. 
ಪ್ರಸ್ತಾವನೆ: 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ, ತೋವಿನಕೆರೆ, ಕೊರಟಗೆರೆ ತಾಲ್ಲೋಕು, ಇವರಲ್ಲಿ ಶ್ರೀ ಮಲ್ಲಪ್ಪ ಇವರು 
ಕಾರ್ಯದರ್ಶಿಯಾಗಿದ್ದ ಅವಧಿಯಲ್ಲಿ ಸಂಘದ ಹಣ ದುರುಪಯೋಗ ಪಡಿಸಿಕೊಂಡಿದ್ದ ಹಿನ್ನೆಲೆಯಲ್ಲಿ ಸಂಘದಿಂದ ದಾವ, ಡಿಕ್ರಿ ಅಮಲ್ಜಾರಿ ನಡೆದು 
ಅವರಿಗೆ ಸೇರಿದ ಈ ಕೆಳಕಂಡ ಸ್ವತ್ತುಗಳನ್ನು ಈ ಕಛೇರಿಯ ಉಲ್ಲೇಖ (1ರ ಆದೇಶ ಪತ್ರದಲ್ಲಿ ಸಂಘದ ಹೆಸರಿಗೆ ಸ್ಥಿರೀಕರಿಸಿ ವರ್ಗಾವಣೆಗೆ ಆದೇಶ 
ಮಾಡಿರುತ್ತದೆ. 
ವರ್ಗಾವಣೆಗೆ ಆಗಿರುವ ಸ್ಥಿರಸ್ಪತ್ತುಗಳು 





ಸರ್ವೆ ನಂ 
ಮನೆ ನಂ 
69/ ಎಸ್‌.ಎಂ. ಗೊಲ್ಲಹಳ್ಳಿ ದೊಡ್ಡೇರಿ 1 46 x60 ಅಡಿಗಳು | ಪೂರ್ವಕ್ಕೆ - ಜಯಲಕ್ಷ್ಮಮ್ಮನವರ ಜಮೀನು 


ಹೋಬಳಿ ಮಧುಗಿರಿ ತಾಲ್ಲೋಕು | 2) 10 x40 ಅಡಿಗಳು | ಪಶ್ಚಿಮಕ್ಕೆ - ಟಿ. ರಾಮಣ್ಣನವರ ನಿವೇಶನ ಮತ್ತು ಆರ್‌.ಸಿ.ಸಿ. ಕಟ್ಟಡ 


(3160 ಅಡಿಗಳು) | ಉತ್ತರಕ್ಕೆ - ಮಧುಗಿರಿ ಶಿರಾ ರಸ್ತೆ 


ಗ್ರಾಮ/ಹೋಬಳಿ ತಾಲ್ಲೋಕು ವಿಸ್ತೀರ್ಣ ತರಹೆ ಚಕ್ಕುಬಂದಿ 








ನಿವೇಶನಗಳು ದಕ್ಷಿಣಕ್ಕೆ — ಜಯಲಕ್ಷ್ಮಮ್ಮನವರ ಜಮೀನು 
87 ಎಸ್‌.ಎಂ. ಗೊಲ್ಲಹಳ್ಳಿ ದೊಡ್ಡೇರಿ ವಾಸದ ಮನೆ ಪೂರ್ವಕ್ಕೆ - ಸರ್ಕಾರಿ ದಾರಿ 
ಹೋಬಳಿ ಮಧುಗಿರಿ ತಾಲ್ಲೋಕು ಪಶ್ಚಿಮಕ್ಕೆ - ಸಣ್ಣರಂಗಪ್ಪನ ಜಮೀನು 


ಉತ್ತರಕ್ಕೆ — ಪಾಠಶಾಲೆ, ಮತ್ತು ಸರ್ಕಾರಿ ಜಮೀನು 


ದಕ್ಷಿಣಕ್ಕೆ - ಹುಸೇನಾಬಿ ಮನೆ 




















೮೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 















ಎಸ್‌.ಎಂ. ಗೊಲ್ಲಹಳ್ಳಿ ದೊಡ್ಡೇರಿ 
ಹೋಬಳಿ ಮಧುಗಿರಿ ತಾಲ್ಲೋಕು 


5.18ಎ-ಖುಷ್ಠಿ ಪೂರ್ವಕ್ಕೆ - ಕೈಮರ-ತೋವಿನ ಕೆರೆ ರಸ್ತೆ 


ರ 


ಪಶ್ಚಿಮಕ್ಕೆ - ತಿಮ್ಮಯ್ಯನ ಜಮೀನು 


ಉತ್ತರಕ್ಕೆ - ಸಣ್ಣನರಸಿ೦ಹಯ್ಯನ ಜಮೀನು 
ದಕ್ಷಿಣಕ್ಕೆ - ರಾಮಕ್ತನ ಜಮೀನು 


ಹ್‌ 












ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘ ನಿ, ತೋವಿನಕೆರೆ ಇದರ ವ್ಯವಸ್ಥಾಪಕರು ಮತ್ತು ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಉಲ್ಲೇಖ (4) 
ಮತ್ತು (5) ರಲ್ಲಿ ಪ್ರಸ್ತಾವೆ ಸಲ್ಲಿಸಿ ಇದೇ ಸಂಘದ ಮಾಜಿ ಕಾರ್ಯದರ್ಶಿ ಶ್ರೀ ಮಲ್ಲಪ್ಪನವರು, ಸಂಘಕ್ಕೆ ಬರಬೇಕಾಗಿದ್ದ ಬಾಕಿ ಎಲ್ಲವನ್ನು ಬಡ್ಡಿಯೊಂದಿಗೆ 
ಪಾವ್ತಿಸಿದ್ದು, ಸಂಘದ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡಿರುವ ಮೇಲ್ಕಂಡ ಎಲ್ಲಾ ಸ್ಥಿರ ಸ್ವತ್ತುಗಳನ್ನು ವರ್ಗಾವಣೆ ಮಾಡಿಕೊಡಲು ಸದರಿ ಸಂಘದ 
ಆಡಳಿತ ಮಂಡಳಿ ಠರಾವಿನೊಂದಿಗೆ ಸಲ್ಲಿಸಿ ಕೋರಿರುತ್ತಾರೆ. ಸಂಘದ ಮಾಜಿ ವ್ಯವಸ್ಥಾಪಕರಾದ ಶ್ರೀ ಮಲ್ಲಪ್ಪನವರು ಸಂಘಕ್ಕೆ ಪಾವ್ಟಿಸಿರುವ ಹಣದ 


ವಿವರಗಳನ್ನು ಈ ಕೆಳಗೆ ನಮೂದು ಮಾಡಿದೆ. 





























ಕ್ರಸಂ. ವಿವರ (ರೆ.ನಂ/ದಿನಾಂಕ) ಮೊಬಲಗು 
1 ರ.ನಂ. 1227/31-1-2010 ರೂ. 2,40,000-00 
2 ರ.ನಂ. 1229/16-1-2010 ರೂ. 98,203-00 
3 ರ.ನಂ. 760/17-07-2010 ರೂ. 3,50,000-00 
ಒಟ್ಟು ರೂ. 6.88,203-00 





ಪ್ರಕರಣವನ್ನು ಪರಿಶೀಲಿಸಿದೆ ಸಂಘದ ಆಡಳಿತ ಮಂಡಳಿ ಸಂಘದ ಮಾಜಿ ಕಾರ್ಯದರ್ಶಿ ಶ್ರೀ ಮಲ್ಲಪ್ಪನವರು ಸಂಘದ ಪೂರಾ ಬಾಕಿ 
ಹಣವನ್ನು ಬೇಬಾಕಿ ಮಾಡಿರುವ ಕುರಿತು ಸಭೆಯಲ್ಲಿ ಚರ್ಚಿಸಿ, ಸಂಘದ ಹೆಸರಿಗೆ ವರ್ಗಾವಣೆಯಾಗಿರುವ ಅವರ ಸ್ಥಿರ ಸ್ವತ್ತುಗಳನ್ನು ಅವರ ಹೆಸರಿಗೆ 
ಮರು ವರ್ಗಾವಣೆ ಮಾಡಿಕೊಟ್ಟು ಪ್ರಕರಣವನ್ನು ಖೈದುಗೊಳಿಸಲು ಕೋರಿರುವುದನ್ನು ಪರಿಗಣಿಸಿ, ಉಲ್ಲೇಖ (1ರ ಆದೇಶವನ್ನು ರದ್ದುಪಡಿಸಿ ಈ 
ಕೆಳಕಂಡ ಆದೇಶ ಹೊರಡಿಸಿದೆ. 
ಆದೇಶ 


ನಂಸನಿ 33/ABಸ/ಹ.ದು.ಅ.ಬಡ್ಡಿಮನ್ನಾ/19/2009-10, ದಿನಾಂಕ:28ನೇ ಫೆಬ್ರವರಿ 2011 


ಶ್ರೀ ಹೆಚ್‌.ಡಿ. ಶಿವಣ್ಣ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾತಿ ಅಧಿಕಾರಿಗಳು ಮಧುಗಿರಿ ಉಪವಿಭಾಗ ಮಧುಗಿರಿ 
ಆದ ನಾನು ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 38 ಎ(15) ರನ್ವಯ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ ಸಿ201/೦LM/2008 ಬೆಂಗಳೂರು ದಿನಾಂಕ 27-5-2010 ರೀತ್ಯಾ ಪ್ರತ್ಯಾಯೋಜಿಸಲ್ಪಟ್ಟ ಅಧಿಕಾರವನ್ನು ಉಪಯೋಗಿಸಿ 
ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ತೋವಿನಕೆರೆ, ಕೊರಟಗೆರೆ ತಾಲ್ಲೋಕು ಇದರ ಹೆಸರಿನಲ್ಲಿ ಪ್ರಸ್ತಾವೆಯಲ್ಲಿ ಕಾಣಿಸಿರುವ ವರ್ಗಾಹಿಸಿರುವ 
ಷೆಡ್ಯೂಲ್‌ ಸ್ಥಿರಾಸ್ಥಿಗಳನ್ನು ಶ್ರೀ ಮಲ್ಲಪ್ಪ ಇವರ ಹೆಸರಿಗೆ ನಿಲ್ಲಿಸಿ ಈ ವರ್ಗಾವಣೆ ಆದೇಶ ನೀಡಿರುತ್ತೇನೆ. 

ಸಹಕಾರ ಸಂಘಗಳ ಕಾಯ್ದೆ ಅನ್ವಯ ನಮೂನೆ-8ರ ನಿಗದಿತ ನಮೂನೆಯಲ್ಲಿ ಸ್ಥಿರ ಸ್ವತ್ತುಗಳ ವರ್ಗಾವಣೆ ಪತ್ರವನ್ನು ಅಲಾಯಿದ 
ನೀಡಲಾಗಿರುವುದನ್ನು ಈ ಆದೇಶಕ್ಕೆ ಲಗತ್ತಿಸಿದೆ. 

ಈ ಆದೇಶವನ್ನು ನನ್ನ ಸ್ಪಸಹಿ ಮತ್ತು ಕಛೇರಿ ಮುದ್ರೆಯೊಂದಿಗೆ ದಿನಾಂಕ:28-02-2011ರಂದು ನೀಡಿದೆ. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು. 
ಮಧುಗಿರಿ ಉಪವಿಭಾಗ, ಮಧುಗಿರಿ. 
“ನಮೂನೆ - 087” 
ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960: 38ಎ (15)ರ ರೀತ್ಯಾ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 101ರ ಅನ್ವಯ ಬಾಕಿಯ ಬಗ್ಗೆ 

ತುಮಕೂರು ಜಿಲ್ಲೆ ಕೊರಟಗೆರೆ ತಾಲ್ಲೋಕು ಎಸ್‌.ಎಂ. ಗೊಲ್ಲಹಳ್ಳಿ, ದೊಡ್ಡೇರಿ ಹೋಬಳಿ ಗ್ರಾಮದ ವಾಸಿ, ಶ್ರೀ ಮಲ್ಲಪ್ಪ ಇವರ ಹೆಸರಿನಲ್ಲಿದ್ದ 
ಸ್ಥಿರಾಸ್ತಿಗಳನ್ನು ದಿನಾಂಕ 18-02-2002ರ ಈ ಕಛೇರಿ ಆದೇಶದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ (ನಿ) ತೋವಿನಕೆರೆ, ಕೊರಟಗೆರೆ 
ತಾಲ್ಲೋಕು ಈ ಸಂಘದ ಹೆಸರಿಗೆ ಈ ಕೆಳಕಂಡ ಷೆಡ್ಯೂಲ್‌ ಸ್ವತ್ತುಗಳನ್ನು ಸ್ಥಿರೀಕರಣಗೊಳಿಸಿ, ಆದೇಶ ನೀಡಲಾಗಿತ್ತು. ಈಗ ತೀರ್ಪುರುಣಿದಾರರಾದ 
ಶ್ರೀ ಮಲ್ಲಪ್ಪ ಇವರಿಂದ ಸಂಘಕ್ಕೆ ಬರಬೇಕಾದ ಪೂರಾ ಹಣ ಸಂದಾಯವಾಗಿದ್ದು ಸದರಿ ಸ್ಥಿರ ಆಸ್ತಿಗಳನ್ನು ಮೂಲ ಹಕ್ಕುದಾರರಿಗೆ ಪುನರ್‌ 
ವರ್ಗಾಯಿಸುವಂತೆ ಸಂಘವು ಕೋರಿಕೊಂಡ ಮೇರೆಗೆ ಈ ಕೆಳಕಂಡ ಸ್ಥಿರ ಆಸ್ತಿಗಳನ್ನು ಶ್ರೀಯುತ ಮಲ್ಲಪ್ಪ ಬಿನ್‌ ಗಂಗಪ್ಪ, ತೋವಿನಕೆರೆ, ಕೊರಟಗೆರೆ 
ತಾಲ್ಲೋಕು ಇವರಿಗೆ ನಿರ್ದಿಷ್ಠ ಮಾಡತಕ್ಕದೆಂದು ಮತ್ತು ಈ ಪ್ರಮಾಣ ಪತ್ರದಲ್ಲಿ ವಿಧಿಸಲಾದ ಷರತ್ತುಗಳಿಗೆ ಮತ್ತು ನಿಯಮಾವಳಿಗೆ ಒಳಪಟ್ಟು ಶ್ರೀಯುತ 
ಮಲ್ಲಪ್ಪ ಬಿನ್‌ ಗಂಗಪ್ಪ, ತೋವಿನಕೆರೆ, ಕೊರಟಗೆರೆ ತಾಲ್ಲೋಕು ಇವರಿಗೆ ಒಪ್ಪಿಸತಕ್ಕದೆಂದು ಮತ್ತು ಕಾಯ್ದೆ ಕಲಂ 101ರ ಮತ್ತು ನಿಯಮ 38(ಎ)(15)ರ 

ರೀತ್ಯಾ ಈ ಮೇಲಿನ ಆದೇಶ ನೀಡಲಾಗಿದೆ. ಪುನರ್‌ ವರ್ಗಾವಣೆ ಮಾಡಿರುವ ಸ್ವತ್ತುಗಳ ವಿವರವನ್ನು ಈ ಪ್ರಮಾಣ ಪತ್ರದೊಂದಿಗೆ ಲಗತ್ತಿಸಿದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೭೩ 





-: ಷರತ್ತುಗಳು ಮತ್ತು ನಿಯಮಾವಳಿಗಳು :- 
1 ಶ್ರೀಯುತ ಮಲ್ಲಪ್ಪ ಬಿನ್‌ ಗಂಗಪ್ಪ, ಎಸ್‌.ಎಂ. ಗೊಲ್ಲಹಳ್ಳಿ, ದಬ್ಬೆಘಟ್ಟ ಅಂಚೆ, ಮಧುಗಿರಿ ತಾಲ್ಲೋಕು ಇವರಿಗೆ ಪುನರ್‌ ವರ್ಗಾವಣೆ 
ಮಾಡುವ ಸ್ವತ್ತುಗಳನ್ನು ಇವರೇ ಉಪಯೋಗಿಸತಕ್ಕದ್ದು. 
2) ಪುನ: ಮಾರಾಟ ಮಾಡುವ ಹಕ್ಕು ಇವರು ಹೊಂದಿರುತ್ತಾರೆ. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು. 
ಮಧುಗಿರಿ ಉಪವಿಭಾಗ, ಮಧುಗಿರಿ 






































ಸ್ವ ಸಗಳ ವಿವರ 
ಗ್ರಾಮದ ಹೆಸರು 
ದ ಸವೆ ಎತೆದಾರರ 
ಕ್ರ.ಸಂ. ತಾಲ್ಲೋಕು ಮತ್ತು ತೆ ಯಂ ವಿಸ್ಕೀರ್ಣ ಚೆಕ್ಕುಬಂದಿ 
ಜಿಲ್ಲೆಯ ಹೆಸರು ೯ 
01 ಎಸ್‌.ಎಂ. ಗೊಲ್ಲಹಳ್ಳಿ 69/ ವ್ಯವಸ್ಥಾಪಕರು ID 46 X60 ಪೂರ್ವಕ್ಕೆ ತ ಜಯಲಕ್ಷ್ಮಮ್ಮನವರ ಜಮೀನು 
ದೊಡ್ಡೇರಿ ಮಧುಗಿರಿ ವಿ.ಎಸ್‌.ಎಸ್‌.ಎನ್‌. ಅಡಿಗಳ ನಿವೇಶನ | ಪಶ್ಚಿಮಕ್ಕೆ - ಟಿ. ರಾಮಣ್ಣನವರ ನಿವೇಶನ 
ತಾಲ್ಲೋಕು ತೋವಿನಕೆರೆ 2) 0 % 40 ಮತ್ತು ಆರ್‌.ಸಿ.ಸಿ. ಕಟ್ಟಡ 
ನ್ನು ಉತ್ತರಕ್ಕೆ - ಮಧುಗಿರಿ ಶಿರಾರಸ್ತೆ 
| ದಕ್ಷಿಣಕ್ಕೆ - ಜಯಲಕ್ಷ್ಮಮ್ಮನವರ ಜಮೀನು 
ಚದರಡಿಗಳು ಸ ಖ್‌ 
02 ಎಸ್‌.ಎಂ. ಗೊಲ್ಲಹಳ್ಳಿ 62 ವ್ಯವಸ್ಥಾಪಕರು 5.18 ಖುಷ್ಕಿ ಪೂರ್ವಕ್ಕೆ — ಕೈಮರ - ತೋವಿನಕೆರೆ ರಸ್ತೆ 
ದೊಡ್ಡೇರಿ ಹೋಬಳಿ ವಿ.ಎಸ್‌.ಎಸ್‌.ಎನ್‌. ಪಶ್ಚಿಮಕ್ಕೆ — ತಿಮ್ಮಯ್ಯನ ಜಮೀನು 
ಮಧುಗಿರಿ ತಾಲ್ಲೋಕು ತೋವಿನಕೆರೆ ಉತ್ತರಕ್ಕೆ - ಸಣ್ಣನರಸಿ೦ಹಯ್ಯನ ಜಮೀನು 
ದಕ್ಷಿಣಕ್ಕೆ — ರಾಮಕ್ಕನ ಜಮೀನು 
03 ಎಸ್‌.ಎಂ. ಗೊಲ್ಲಹಳ್ಳಿ 87 ವ್ಯವಸ್ಥಾಪಕರು ಪೂರ್ವಕ್ಕೆ - ಸರ್ಕಾರಿ ದಾರಿ 
ದೊಡ್ಡೇರಿ ಹೋಬಳಿ ವಿ.ಎಸ್‌.ಎಸ್‌.ಎನ್‌. ಪಶ್ಚಿಮಕ್ಕೆ - ಸಣ್ಣರಂಗಪುನ ಜಮೀನು 
ಮಧುಗಿರಿ ತಾಲ್ಲೋಕು ತೋವಿನಕೆರೆ ಉತ್ತರಕ್ಕೆ - ಪಾಠಶಾಲೆ, ಮತ್ತು ಸರ್ಕಾರಿ ಜಮೀನು 
ದಕ್ಷಿಣಕ್ಕೆ - ಹುಸೇನಾಬಿ ಮನೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು. 
ಪಿಆರ್‌-401 


ಮಧುಗಿರಿ ಉಪವಿಭಾಗ, ಮಧುಗಿರಿ 
ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ: ಶ್ರೀ ರೇಣುಕಾ೦ಬ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ., ಕಂದಿಕೆರೆ, ಚಿ.ನಾ.ಹಳ್ಳಿ ತಾಲ್ಲೂಕು ಇದರ 
ನೊಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1) ಸಮಾಪನಾ ಆದೇಶ ಸಂ.ಡಿಅರ್‌ಟಿ:ಎಲ್‌ಕ್ಯೂಡಿ:07:2010-11 ದಿನಾಂಕ:30-6-2010 
2) ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಚಿ.ನಾ.ಹಳ್ಳಿ, ಇವರ ಪಸ್ತಾವೆ ಸಂ.ಸ.ಅ:ಚಿ.ನಾಹಳ್ಳಿ/ನೊಂದಣಿ ರದ್ದತಿ/53/2010-11 
ದಿನಾಂಕ:28-2-2010 
3) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತಿಪಟೂರು ಇವರ ಪ್ರಸ್ತಾವೆ ಸಂ:ಸನಿ-34/ಸಮಾಪನೆ/29/2010-11 
ದಿನಾಂಕ:28-2-11, 
ಪ್ರಸ್ತಾವನೆ: 
ಶ್ರೀ ರೇಣುಕಾಂಬ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ, ಕಂದಿಕೆರೆ, ಚಿ.ನಾ.ಹಳ್ಳಿ ತಾಲ್ಲೂಕು ಸಂಘವು ಉದ್ದೇಶಿತ 
ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡ ಕಾರಣ ಉಲ್ಲೇಖ (1ರ ಆದೇಶದಲ್ಲಿ ಸಂಘವನ್ನು ಸಮಾಪನೆಗೊಳಿಸಿ ಸಮಾಪನಾಧಿಕಾರಿಯನ್ನಾಗಿ ಸಹಕಾರ 
ಅಭಿವೃದ್ಧಿ ಅಧಿಕಾರಿಗಳು, ಚಿ.ನಾಹಳ್ಳಿ ಇವರನ್ನು ನೇಮಿಸಿ ಆದೇಶಿಸಲಾಗಿತ್ತು. 
ಉಲ್ಲೇಖ(2)ರ ರೀತ್ಯಾ ಸಮಾಪನಾಧಿಕಾರಿಗಳು ಆಸ್ತಿ ಜವಾಬ್ದಾರಿ ರೀತ್ಯಾ ತೀರುವಳಿ ಮಾಡಿ ನೊಂದಣಿ ರದ್ದತಿಗೆ ಪ್ರಸ್ತಾವೆ ಸಲ್ಲಿಸಿರುವುದನ್ನು 
ಉಲ್ಲೇಖ(3)ರಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರ ನೊಂದಣಿ ರದ್ದುಗೊಳಿಸುವಂತೆ 
ಶಿಫಾರಸ್ಸು ಮಾಡಿರುತ್ತಾರೆ. ಪ್ರಯುಕ್ತ ಈ ಕೆಳಕ೦ಡ ಆದೇಶ ನೀಡಿದೆ. 
ಆದೇಶ 
ಸಂ.ಡಿಆರ್‌ಟಿ:ಎಲ್‌ಕ್ಯೂಡಿ:01/2010-11, ದಿನಾಂಕ:22ನೇ ಮಾರ್ಚ್‌ 2011 
ಶ್ರೀ ಆರ್‌. ಲೋಕೇಶ್‌, ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ ತುಮಕೂರು ಆದ ನಾನು ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ 1959ರ ಕಲಂ 75 ಹಾಗೂ ಸರ್ಕಾರದ ಅಧಿಸೂಚನೆ ಸಂ.ಸಿಎಂಡಬ್ಲ್ಯೂ 69 ಸಿಎಲ್‌ಎಂ2001 ದಿನಾಂಕ:21-11-2001ರಲ್ಲಿ 
ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಸಮಾಪನೆಗೊಂಡಿರುವ ಶ್ರೀ ರೇಣುಕಾಂಬ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ, 


೨೪೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಕಂದಿಕೆರೆ, ಚಿ.ನಾ.ಹಳ್ಳಿ, ತಾಲ್ಲೂಕು ಈ ಸಂಘದ ನೊಂದಣಿ ಸಂಖ್ಯೆ ಸನಿ-34/ನೊಂದಣಿ/26820/2000-01 ದಿನಾಂಕ:14-12-2000ನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ರದ್ದುಪಡಿಸಿ ಇಂದಿನಿಂದ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲ ಮತ್ತು ವಿಸರ್ಜನೆಗೊಂಡಿರುತ್ತದೆ. 
ಈ ಆದೇಶವನ್ನು ನನ್ನ ಸ್ಪಸಹಿ ಮತ್ತು ಕಛೇರಿ ಮುದ್ರೆಯೊಂದಿಗೆ ದಿನಾಂಕ:22-3-2011ರಂದು ನೀಡಿದೆ. 


ಸಹಕಾರ ಸಂಘಗಳ ಉಪ ನಿಬಂಧಕರು. 
ಪಿಆರ್‌-403 ತುಮಕೂರು ಜಿಲ್ಲೆ, ತುಮಕೂರು 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (ನಿ-441) ಹಾಗೂ ವಸೂಲಾಧಿಕಾರಿಗಳು 
ಕ.ರಾ.ಸ.ಪ.ಬ್ಯಾಂಕುಗಳ ಮಹಾಮಂಡಳ ನಿ., ನಂ.132, ಕೆ.ಹೆಚ್‌.ರಸ್ತೆ, ಬೆಂಗಳೂರು-27. 
ಕ್ರಮ ಸಂಖ್ಯೆ:ಎಆರ್‌ಇ/ಯುಬಿಎಫ್‌/605/2010-11, ದಿನಾಂಕ:3೦.೦3.2011 


ವಿಷಯ: ಮಹಿಳಾ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ. ಬನಶಂಕರಿ ಶಾಖೆ, ಬೆಂಗಳೂರು ಇದರ ಅಮಲ್ಜಾರಿ ಅರ್ಜಿ ಸಿಇಪಿ 
ಸಂಖ್ಯೆ:ಎಆರ್‌ಇ/ಯುಬಿಎಫ್‌/605/2010-41ಕ್ಕೆ ಸಂಬಂದಪಟ್ಟಂತೆಸ್ಟಿರಾಸ್ತಿಯನ್ನು 1960 ನೇ ಕರ್ನಾಟಕ ಸಹಕಾರ 


ಸಂಘಗಳ ನಿಯಮಗಳ ನಿಯಮ 38(6)(೩) ರನ್ವಯ ಮಾರಾಟ ಸ್ಥಿರೀಕರಣಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ದಾವಾ ಸಂಖ್ಯೆ: ಜೆಆರ್‌ಡಿ/ಯುಬಿಎಫ್‌/2693/2009-10 . * 


2. ಅಮಲ್ಜಾರಿ ಅರ್ಜಿ ಸಂಖ್ಯೆ : ಎಆರ್‌ಇ/ಯುಬಿಎಫ್‌/605/2010-11 
3. ಮಾರಾಟಾಧಿಕಾರಿಯವರ ವರದಿ ದಿನಾಂಕ:29.03.2011 

ಪ್ರಸ್ತಾವನೆ: 

ಶ್ರೀಮತಿ.ಎ.ವರಲಕ್ಷ್ಮಿ ಇವರು ತಮ್ಮ ಸ್ಥಿರಾಸ್ತಿಯಾದ ಮನೆ ನಂ.1441/1, ಎನ್‌ಜಿಓ'ಸ್‌ ಕಾಲೋನಿ, ಕಮಲಾನಗರ 
ಬಡಾವಣೆ ಸರ್ವೆ ನಂ.46, ಪಿಐಡಿ.ಸಂಖ್ಯೆ:16-54-1441/1, ಕಮಲಾನಗರ ಬೆಂಗಳೂರು-79 ಇವರು ಮಹಿಳಾ ಕೋ-ಆಪರೇಟಿವ್‌ 
ಬ್ಯಾಂಕ್‌ ಲಿ. ಬನಶಂಕರಿ ಶಾಖೆ, ಬೆಂಗಳೂರು ಈ ಬ್ಯಾಂಕಿನಿಂದ ದಿನಾಂಕ: 15.11.2005 ರಂದು ರೂ.12,00,0೦೦೩೦೦ (ರೂಪಾಯಿ 
ಹನ್ನೆರಡು ಲಕ್ಷಗಳು ಮಾತ್ರ) ಗಳನ್ನು ಸ್ಥಿರಾಸ್ತಿ ಅಡಮಾನ ಮಾಡಿ ಸಾಲವಾಗಿ ಪಡೆದು ಬ್ಯಾಂಕಿನ ಸಾಲ ಮಂಜೂರಾತಿಯ ಷರತ್ತು ಮತ್ತು 
ನಿಯಮಗಳ ಪ್ರಕಾರ ಸಾಲವನ್ನು ಮರುಪಾವತಿಸಲು ವಿಫಲರಾಗಿ ಸುಸ್ತಿದಾರರಾದ ಕಾರಣ ಸಾಲ ವಸೂಲಾತಿಗಾಗಿ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ 1959 ರ ಕಲಂ 70 ರನ್ವಯ ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು (ನಿ-441)ದಾವಾ ಪಂಚಾಯ್ತಿನ್ಯಾಯಾಲಯ, 
ಕ.ರಾ.ಸ.ಪ.ಬ್ಯಾಂಕುಗಳ ಮಹಾಮಂಡಳ ನಿ, ಬೆಂಗಳೂರು ಇವರ ನ್ಯಾಯಾಲಯದಲ್ಲಿ ದಾವಾ ಸಂಖ್ಯೆ: ಜೆಆರ್‌ಡಿ/ಯುಬಿಎಫ್‌/ 
2693/2009-10 ರಂತೆ ದಾವಾ ಹೂಡಿ ಆದೇಶ ಪಡೆದಿದ್ದರೂ ಸಾಲದ ಬಾಕಿ ವಸೂಲಾತಿಯಾಗಿರುವುದಿಲ್ಲ. 

ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು (ನಿ-441) ದಾವಾ ಪಂಚಾಯ್ತಿ ನ್ಯಾಯಾಲಯ, ಕ.ರಾ.ಸ.ಪ.ಬ್ಯಾಂ.ಮ.ನಿಯಮಿತ, 
ಬೆಂಗಳೂರು ಇವರ ನ್ಯಾಯಾಲಯದಿಂದ ಪಡೆದ ಡಿಕ್ರಿ ಆದೇಶದನ್ವಯ ಮಹಿಳಾ ಸಹಕಾರ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ 
ಸಹಕಾರ ಸಂಘಗಳ ನಿಯಮಗಳು 1960 ರ ನಿಯಮ 34 (1) ರನ್ವಯ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು(ನಿ-441) ಮತ್ತು 
ವಸೂಲಾಧಿಕಾರಿಗಳು ಕ.ರಾ.ಸ.ಪ.ಬ್ಯಾಂಕುಗಳ ಮಹಾಮಂಡಳ ನಿ, ನಂ.132, ಕೆ.ಹೆಚ್‌.ರಸ್ತೆ, ಬೆಂಗಳೂರು-27 ಇವರ ಕಛೇರಿಯಲ್ಲಿ 
ಸಿ.ಇ.ಪಿ.ಸಂಖ್ಯೆ: ಎಆರ್‌ಇ/ಯುಬಿಎಫ್‌/605/2010-11 ರಂತೆ ಅಮಲ್ಜಾರಿ ಅರ್ಜಿ ದಾಖಲು ಮಾಡಲಾಗಿತ್ತು. ಸದರಿ ಅಮಲ್ಜಾರಿ 
ಅರ್ಜಿಯನ್ನು ಬ್ಯಾಂಕಿನ ಮಾರಾಟಾಧಿಕಾರಿಯವರಿಗೆ ವಹಿಸಲಾಗಿತ್ತು. ಸದರಿ ಮಾರಾಟಾಧಿಕಾರಿಯವರು ಅಂತಿಮವಾಗಿ ಅಮಲ್ಜಾರಿ ಕ್ರಮ 
ಕೈಗೊಂಡು ಬ್ಯಾಂಕಿನ ಸಾಲಕ್ಕೆ ಆಧಾರ ಮಾಡಿದ್ದ ಈ ಕೆಳಗೆ ಕಾಣಿಸಿದ ಸ್ಥಿರಾಸ್ತಿಯನ್ನು ದಿನಾಂಕ: 10.02.2011 ರಂದು ಸಾರ್ವಜನಿಕ 
ಹರಾಜಿಗೆ ತರಲಾಗಿತ್ತು. 

ದಿನಾಂಕ 10.೦2.2011ರಂದು ನಡೆಸಿದ ಹರಾಜಿನಲ್ಲಿ 5 ಜನ ಬಿಡ್ಡುದಾರರು ಭಾಗವಹಿಸಿದ್ದು, ಈ ಪೈಕಿ ಶ್ರೀ.ಎಂ.ಮಲ್ಲೇಶ್‌, 
ಬಿನ್‌.ಎಂ.ಮುನಿಲಿಂಗಪ್ಪ ನಂ.25/1, “ಮಂಜುನಾಥ ಕಾಂಪ್ಲೆಕ್ಸ್‌', ಕುಂಬಾರಪೇಟೆ ಮುಖ್ಯರಸ್ತೆ, ಬೆಂಗಳೂರು-೦2 ಇವರು 
ರೂ.18,50,000500(ಹದಿನೆಂಟು ಲಕ್ಷ ಐವತ್ತು ಸಾವಿರಗಳು) ಗಳಿಗೆ ಬಿಡ್ಡು ಮಾಡಿದ್ದು, ಅತೀ ಹೆಚ್ಚು ಬೇಡಿದ ಬಿಡ್ಡುದಾರರಾಗಿರುತ್ತಾರೆ. 

ಡಿಕ್ರಿ ಆದೇಶ ಮತ್ತು ಅಮಲ್ಜಾರಿ ಅಜ್ಜಿಯನ್ವಯ ಅಸಲು ರೂ.11,75,548 ಎ00 ಗಳು ಬಡ್ಡಿ ಮತ್ತು ಇತರೆ ವೆಚ್ಚಗಳು 
ರೂ.3,98,229=-೦೦ ಒಟ್ಟು ರೂ.15,73,777500 ಗಳು ಬ್ಯಾಂಕಿಗೆ ಬರಬೇಕಾಗಿರುತ್ತದೆ. ರೂ.18,50,000-೦೦ಗಳ ಅತೀ ಹೆಚ್ಚಿನ 
ಬಿಡ್ಡುದಾರರಾದ ಶ್ರೀ.ಎಂ.ಮಲ್ಲೇಶ್‌, ಬಿನ್‌.ಎಂ.ಮುನಿಲಿಂಗಪ್ಪ ನಂ.25/1, “ಮಂಜುನಾಥ ಕಾಂಪ್ಲೆಕ್ಸ್‌', ಕುಂಬಾರಪೇಟೆ ಮುಖ್ಯರಸ್ತೆ, 
ಬೆಂಗಳೂರು-೦೭2 ರವರು ಬಿಡ್ಡಿನ ಮೊತ್ತದ ಶೇಕಡಾ 15% ರೂ. 2,77,500=0೦ಗಳನ್ನು ಹರಾಜಿನ ಸ್ಥಳದಲ್ಲಿಯೇ ಬ್ಯಾಂಕಿಗೆ 
ಪಾವತಿಮಾಡಿರುತ್ತಾರೆ. ಉಳಿಕೆ ಬಾಕಿ ಶೇ% 85 ರಷ್ಟು ಮೊತ್ತ ರೂ.15,72,500-೦೦ ಮತ್ತು ನೋಂದಾವಣಿ ವೆಚ್ಚ ರೂ.1,45,000500 
ಗಳು ಒಟ್ಟು ರೂ.17,17,500=೦೦ಗಳನ್ನು ಕೂಡ ನಿಯಮಾನುಸಾರ ನಿಗದಿತ ಅವದಿಯಲ್ಲಿ ಪಾವತಿಮಾಡಿರುತ್ತಾರೆ. 

ಮಹಿಳಾ ಸಹಕಾರ ಬ್ಯಾಂಕಿನ ಮಾರಾಟಾಧಿಕಾರಿಯವರು ದಿನಾಂಕ: 10.02.2011 ರಂದು ನಡೆಸಿದ ಸಾರ್ವಜನಿಕ ಹರಾಜನ್ನು 
ಕನಾ೯ಟಕ ಸಹಕಾರ ಸಂಘಗಳ ಕಾನೂನು ಮತ್ತು ನಿಯಮಗಳನ್ನು ಪಾಲಿಸಿ ಹರಾಜು ಕ್ರಮವನ್ನು ನಡೆಸಿರುವುದಾಗಿ ಹಾಗೂ ಬ್ಯಾಂಕಿನ 
ಬಾಕಿದಾರರಾದ ಶ್ರೀಮತಿ.ಎ.ವರಲಕ್ಷ್ಮಿ ರವರ ಸ್ಥಿರಾಸ್ತಿಯನ್ನು ಶ್ರೀ.ಎಂ.ಮಲ್ಲೇಶ್‌, ಬಿನ್‌.ಎಂ.ಮುನಿಲಿಂಗಪ್ಪ ನಂ.25/1, “ಮಂಜುನಾಥ 
ಕಾಂಪ್ಲೆಕ್ಸ್‌', ಕುಂಬಾರಪೇಟೆ ಮುಖ್ಯರಸ್ತೆ, ಬೆಂಗಳೂರು-ಂ2 ರವರಿಗೆ ಮಾರಾಟ ಮಾಡಿರುವ ಆಸ್ತಿಯ ಹರಾಜನ್ನು ಖಾಯಂ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೭೫ 





ಗೊಳಿಸಬೇಕೆಂದು ಉಲ್ಲೇಖ (3) ರಂತೆ ಈ ಕಛೇರಿಗೆ ಸವಿಸ್ತಾರವಾದ ವರದಿಯನ್ನು ಸಲ್ಲಿಸಿರುತ್ತಾರೆ. ದಿನಾಂಕ: 10.02.2011 ರಂದು 
ನಡೆಸಿದ ಸ್ಥಿರಾಸ್ತಿ ಬಹಿರಂಗ ಹರಾಜಿನ ನಡಾವಳಿಕೆಯನ್ನು ಪರಿಶೀಲಿಸಿದಾಗ ಸದರಿ ಸ್ಥಿರಾಸ್ತಿ ಬಹಿರಂಗ ಹರಾಜಿನಲ್ಲಿ ಒಟ್ಟು 5 ಜನ 
ಬಿಡ್ಡುದಾರರು ಭಾಗವಹಿದ್ದು ಈ ಪೈಕಿ ಅತ್ಯಧಿಕ ಬಿಡ್ಡುದಾರರಾದ ಶ್ರೀ.ಎಂ.ಮಲ್ಲೇಶ್‌, ಬಿನ್‌.ಎಂ.ಮುನಿಲಿಂಗಪ್ಪ ನಂ.25/1, “ಮಂಜುನಾಥ 
ಕಾಂಪ್ಲೆಕ್ಸ್‌', ಕುಂಬಾರಪೇಟೆ ಮುಖ್ಯರಸ್ತೆ, ಬೆಂಗಳೂರು-ಂ2 ಇವರಿಗೆ ರೂ.18,50,0೦೦5೦೦ ಗಳಿಗೆ ಮಾರಾಟ ಮಾಡಿರುವುದು 
ದಾಖಲಾತಿಗಳಿಂದ ತಿಳಿದು ಬಂದಿರುತ್ತದೆ. ಬಹಿರಂಗ ಹರಾಜು ನಡೆದ 30 ದಿನಗಳೊಳಗೆ ಬಾಕಿದಾರರು ವಾದಿ ಬ್ಯಾಂಕಿಗೆ ಬರಬೇಕಾದ 
ಸಾಲವನ್ನು ಮರುಪಾವತಿ ಮಾಡದಿರುವುದರಿಂದ ಮತ್ತು ಈ ಬಗ್ಗೆ ಯಾವುದೇ ಅಕ್ಬ್ಟೇಪಣೆ ಸಲ್ಲಿಸದೇ ಇರುವುದರಿಂದ ದಿನಾಂಕ: 
10.02.2011 ರಂದು ನಡೆಸಲಾದ ಸ್ಥಿರಾಸ್ತಿ ಹರಾಜನ್ನು ಖಾಯಂಗೊಳಿಸಬಹುದೆಂದು ಮಾರಾಟಾಧಿಕಾರಿಯವರು ಸಲ್ಲಿಸಿದ ವರದಿಯನ್ನು 
ಪರಿಶೀಲಿಸಿ ಮಾರಾಟಾಧಿಕಾರಿಯವರು ಕೈಗೊಂಡ ಕ್ರಮಗಳು ಕಾನೂನು ಬದ್ದವಾಗಿದೆ ಎಂದು ಕಂಡು ಬಂದಿರುವುದರಿಂದ ಈ ಕೆಳಗಿನ 
ಸ್ಥಿರೀಕರಣ ಆದೇಶ ಹೊರಡಿಸಲಾಗಿದೆ. 


ಆದೇಶ 

ಶ್ರೀ.ಎಸ್‌.ಎಸ್‌.ಕಟಗೇರಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (ನಿ-441) ಹಾಗೂ ವಸೂಲಾಧಿಕಾರಿಗಳು, 
ಕ.ರಾ.ಸ.ಪ.ಬ್ಯಾಂಕುಗಳ ಮಹಾಮಂಡಳ ನಿ, ಬೆಂಗಳೂರು-27 ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 
38(6)(a) ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಅಮಲ್ಲಾರಿ ಅರ್ಜಿ ಸಂಖ್ಯೆ ಎಆರ್‌ಇ/ಯುಬಿಎಫ್‌/605/2010-11 
ರಲ್ಲಿ ಶ್ರೀಮತಿ.ಎ.ವರಲಕ್ಷ್ಮಿ ಇವರಿಗೆ ಸೇರಿದ ಸ್ಥಿರಾಸ್ತಿ ಯನ್ನು ದಿನಾಂಕ.10. ಯ 2011 ರಂದು ಮೆದಿ ಬ್ಯಾಂಕಿನ ಮಾರಾಟಾಧಿಕಾರಿಯವರು 
ಮಾಡಿದ ಬಹಿರಂಗ ಹರಾಜಿನಲ್ಲಿ ಶ್ರೀ.ಎಂ. ಮಲ್ಲೆ ಶ್‌, ಬಿನ್‌. ಜು ಮುನಿಲಿಂಗಪ್ಪ ನಂ.25/1, “ಮಂಜುನಾಥ ಕಾಂಪ್ಲೆಕ್ಸ್‌' ಕುಂಬಾರಪೇಟೆ 
ಮುಖ್ಯ ರಸ್ತೆ, ಬೆಂಗಳೂರು-೦2 'ಓವರು ಅತೀ ಹೆಚ್ಚಿನ ಬಿಡ್ಡುದಾರರಾಗಿದ್ದು, ಇವರಿಗೆ ರೂ.18,50,00೦=೦೦ ಗಳಿಗೆ ಸ್ರ ಕೆಳಗೆ ವಿವರಿಸಿದ 
ಸ್ಥಿರಾಸ್ತಿ ಯನ್ನು ಬಹಿರಂಗವಾಗಿ ಹರಾಜು ಮೂಲಕ ಮಾರಾಟ ಮಾಡಿರುವುದನ್ನು ಖಾಯಂಗೊಳಿಸಿ ಸ್ಥಿರೀಕರಿಸಿರುತ್ತೆ. ನೆ. 


ಸಿರಾಸಿಯ ವಿವರ 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 16ನೇ ವಾರ್ಡ್‌ಗೆ ಸೇರಿದ ಬೆಂಗಳೂರು ಸಿಟಿ ಕಮಲಾನಗರ ಬಡಾವಣೆ ಸರ್ವೆ 
ನಂ.46ರಲ್ಲಿರುವ ಪಿ.ಐ.ಡಿ.ಸಂಖ್ಯೆ:: 16-54-144/1ರಲ್ಲಿ ದಾಖಲಾಗಿರುವ ಹಾಲಿ ಕಾರ್ಪೋರೇಷನ್‌ 1441/1ನೇ ನಂಬರು ನಿವೇಶನ 
ಮತ್ತು ಸದರಿ ನಿವೇಶನದಲ್ಲಿ ಕಟ್ಟಿರುವ ಮನೆಗಳು, ಮರ ಗಿಡಗಳು, ವಿಧ್ಯುಚಕ್ತಿ ಸಂಪರ್ಕ ಸಹಿತವಾದ ಪೂರಾ ಸ್ವತ್ತು 


ಅಳತೆ ಮತ್ತು ಚೆಕ್ಕು ಬಂದಿ ; ಪೊವ೯----------- >ಫಶ್ಚಿಮ :- 15-0 ಅಡಿಗಳು 
ಉತ್ತೆರ-----—-—-—-—- >ದಕ್ಷಿಣ ;- 4೦-೦ ಅಡಿಗಳು 
ಪೂರ್ವಕ್ಕೆ — 1441ನೇ ನಂಬರು ಸ್ಥಿರಾಸ್ತಿ ಯ ಪೂರ್ವ ಭಾಗದ ಸ್ವತ್ತು 
ಪಶಿ ಮಕ್ಕೆ :- ಸ್ಥಿರಾಸ್ಥಿ ಸಂಖ್ಯೆ 879 
po ರ ಇ 
ಉತ್ತರಕ್ಕೆ — ರಸ್ತೆ 
ದಕಿಣಕ್ಕೆ -. ಸಿರಾಸಿ ಸಂಖ್ಯೆ 881 
ರ್‌ು ಇ ಮಂ 
ಮಾರಾಟದ ಮೊಬಲಗು : ರೂ. 18,50,000=೦೦ 
ಮಾರಾಟ ಮಾಡಿದ ದಿನಾಂಕ : 10.02.2011 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ 30.03.2011 ರಂದು ನೀಡಲಾಗಿದೆ. 


ಎಸ್‌.ಎಸ್‌.ಕಟಗೇರಿ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (ನಿ-441) 
ಮತ್ತು ವಸೂಲಾಧಿಕಾರಿಗಳು, ಕ.ರಾ.ಸ.ಪ.ಬ್ಯಾಂಕುಗಳ 
ಮಹಾಮಂಡಳ ನಿ., ನಂ.132, ಕೆ.ಹೆಚ್‌.ರಸ್ತೆ, ಬೆಂಗಳೂರು-560 ೦27. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (ನಿ-441) ಹಾಗೂ ವಸೂಲಾಧಿಕಾರಿಗಳು 
ಕ.ರಾ.ಸ.ಪ.ಬ್ಯಾಂಕುಗಳ ಮಹಾಮಂಡಳ ನಿ., ನಂ.132, ಕೆ.ಹೆಚ್‌.ರಸ್ತೆ, ಬೆಂಗಳೂರು-27. 
ಕ್ರಮ ಸಂಖ್ಯೆ:ಎಆರ್‌ಇ/ಯುಬಿಎಫ್‌/605/2010-11, ದಿನಾಂಕ:30.03.2011 
ಫಾರಂ ನಂ.11 
38ನೇಯ ರೂಲಿನ 7ನೇಯ ಕಲಂ 
ಸ್ಥಿರ ಸ್ವತ್ತುಗಳನ್ನು ಕೊಂಡದ್ದಕ್ಕೆ ಪ್ರಕಟಣೆ 

ಬೆಂಗಳೂರು ಜಿಲ್ಲಾ, ಬೆಂಗಳೂರು ತಾಲ್ಲೂಕು ಕಮಲಾನಗರದಲ್ಲಿ ವಾಸವಾಗಿರುವ ಶ್ರೀಮತಿ.ಎ.ವರಲಕ್ಷ್ಮ್ಮಿ ಕೋಂ.ಆನಂದಕುಮಾರ್‌ ಇವರ 
ಮಾಲೀಕತ್ವದ ಈ ಕೆಳಗೆ ತೋರಿಸಿದ ಸ್ಥಿರಸ್ವತ್ತನ್ನು ಬಹಿರಂಗವಾದ ಹರಾಜಿನಲ್ಲಿ ಶ್ರೀ.ಎಂ.ಮಲ್ಲೇಶ್‌, ಬಿನ್‌.ಎಂ.ಮುನಿಲಿಂಗಪ್ಪ, 


ನಂ.25/1, “ಮಂಜುನಾಥ ಕಾಂಪ್ಲೆಕ್ಸ್‌', ಕುಂಬಾರಪೇಟೆ ಮುಖ್ಯರಸ್ತೆ, ಬೆಂಗಳೂರು-ಂ2 ರವರು ದಿನಾಂಕ:10.02.2011 ರಂದು ಕ್ರಯಕ್ಕೆ 
ಪಡೆಕೊಂಡಿದ್ದಾರಾಗಿಯೂ ಮತ್ತು ದರಖಾಸ್ತು ಹಣ ರೂ.18,50,೦೦೦5೦೦ (ರೂಪಾಯಿ ಹದಿನೆಂಟು ಲಕ್ಷ ಐವತ್ತು ಸಾವಿರಗಳು ಮಾತ್ರ) 
ಗಳನ್ನು ಸಂಪೂರ್ಣವಾಗಿ ಪಾವತಿಮಾಡಿದ್ದಾರಾಗಿಯೂ ಈ ಮೂಲಕ ಬಹಿರಂಗವಾಗಿ ತಿಳಿಸೋಣವಾಗುತ್ತದೆ. ಆದ ಪ್ರಯುಕ್ತ ಸದರಿ 
ಸ್ಥಿರಸ್ವತ್ತಿನಲ್ಲಿರುವ ಬಾಕೀದಾರನ ಎಲ್ಲಾ ಹಕ್ಕು-ವ-ಪ್ರಯೋಜನಗಳಿಗೆ ಸದರಿ ಶ್ರೀ.ಎಂ.ಮಲ್ಲೇಶ್‌, ಬಿನ್‌.ಎಂ.ಮುನಿಲಿಂಗಪ್ಪ, ನಂ.25/1, 


೨೪೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 


"ಮಂಜುನಾಥ ಕಾಂಪ್ಲೆಕ್ಸ್‌', ಕುಂಬಾರಪೇಟೆ ಮುಖ್ಯರಸ್ತೆ, ಬೆಂಗಳೂರು-ಂ2 ಇವರು ಉತ್ತರಾಧಿಕಾರರಾಗಿದ್ದಾರೆ ಎಂಬುದಾಗಿ ಈ ಮೂಲಕ 
ದೃಢಪಡಿಸೋಣವಾಗುತ್ತದೆ. 

















ಗ್ರಾಮ ಅಂದಾಜು 
ಮತ್ತು ್ಥರಸ್ತತ್ತುಗಳ ತ pe ಖಾತೆದಾರನ ಹೆಸರು | ವಿಸ್ತೀರ್ಣ ಷರಾ 
ತಾಲ್ಲೂಕು k ಎಕರೆ ಗುಂಟೆ 
ಸ 2 3 4 5 6 7 
ಕಮಲಾನಗರ | ನೆಲ ಮಹಡಿ | 46 ನಂ.16- ಶ್ರೀಮತಿ.ಎ.ವರಲಕ್ಷ್ಮಿ ಪೂಣಪ ಸದರಿ ಸ್ಥಿರಸ್ವತ್ತಿನಲ್ಲಿರುವ ಬಾಕೀದಾರನ 
ಬಡಾವಣೆ, ಮತ್ತು 54-1441 15.0 ಅಡಿ ಎಲ್ಲಾ ಹಕ್ಕು-ವ-ಪ್ರಯೋಜನಗಳಿಗೆ ಸದರಿ 
ಬೆಂಗಳೂರು | ಡುಪ್ಲೆಕ್ಸ್‌ ಉರಣದ ಶ್ರೀ.ಎಂ.ಮಲ್ಲೇಶ್‌, 
ತಾಲ್ಲೂಕು ಮನೆ 40.0 ಅಡಿ ಬಿನ್‌.ಎಂ.ಮುನಿಲಿಂಗಪ್ಪ, ನಂ.25/1, 
"ಮಂಜುನಾಥ ಕಾಂಪ್ಲೆಕ್ಸ್‌', ಕುಂಬಾರಪೇಟೆ 
ಮುಖ್ಯರಸ್ತೆ, ಬೆಂಗಳೂರು-ಂ2 ಇವರು 
ಉತ್ತರಾಧಿಕಾರರಾಗಿದ್ದಾರೆ 


























ಸ್ಥಳ: ಬೆಂಗಳೂರು 
ಸೂಚನೆ: ಮಾರಾಟ ಮಾಡಲ್ಪಟ್ಟ ಸ್ಥಿರಸ್ವತ್ತುಗಳು ಇರುವ ಗ್ರಾಮದಲ್ಲಿಯೂ ಜಿಲ್ಲಾ ಗೆಜೆಟ್‌ನಲ್ಲಿಯೂ ಈ ಇಸ್ತಿಹಾರನ್ನು ಪ್ರಖಟಿಸತಕ್ಕದ್ದು. 
ಎಸ್‌.ಎಸ್‌.ಕಟಗೇರಿ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (ನಿ-441) 
ಮತ್ತು ವಸೂಲಾಧಿಕಾರಿಗಳು, ಕ.ರಾ.ಸ.ಪ.ಬ್ಯಾಂಕುಗಳೆ 


ಪಿಆರ್‌ -415 ಮಹಾಮಂಡಳ ನಿ., ನಂ.132, ಕೆ.ಹೆಚ್‌.ರಸ್ತೆ, ಬೆಂಗಳೂರು-560 ೦27. 
ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಧುಗಿರಿ ಉಪ ವಿಭಾಗ ಮಧುಗಿರಿ ಇವರ ಕಚೇರಿ ನಡವಳಿಕೆಗಳು 
ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 38(7) ರ ನ್ಹಯ ನೀಡಿದ ಮಾರಾಟ ದೃಢೀಕರಣ ಪತ್ರ 


ಅಮಲ್ಜಾರಿ ಅರ್ಜಿ ಸಂಖ್ಯೆ:60/2002-03 


ಉಪಸ್ಥಿತರು ಕ ಹೆಚ್‌.ಡಿ. ಶಿವಣ್ಣ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಮಧುಗಿರಿ ಉಪ ವಿಭಾಗ ಮಧುಗಿರಿ 
ಡಿಕ್ರಿ ಹೋಲ್ಡರ್‌ ತೀರ್ಹುಯಣಿ: 
ವ್ಯವಸ್ಥಾಪಕರು ಎಸ್‌.ಪಿ. ರಾಜೇಂದ್ರ ಬಿನ್‌ ಎಂ.ಆರ್‌. ಪಾಂಡುರಂಗಯ್ಯ 


ದಿ ಟೌನ್‌ ಕೋ-ಆಪರೇಟೀವ್‌ ಬ್ಲಾಂಕ್‌ ಲಿ, ಶಿರಾ ತುಮಕೂರು ಜಿಲ್ಲೆ ಬನ್ಸಿನಗರ, ಶಿರಾ 

ಟೌನ್‌ ಕೋ-ಆಪರೇಟೀವ್‌ ಬ್ಯಾಂಕ್‌ ಲಿ, ಶಿರಾ. ತುಮಕೂರು ಜಿಲ್ಲೆ ಇವರು ದಿನಾಂಕ:23-03-2004ರಂದು ಪಡೆದ ಡಿಕ್ರಿ ನಂ.4445/ 
2003-04 ರ ಪ್ರಕಾರ ದಿನಾಂಕ:22-10-2005 ರಂದು ಸಿ.ಇ.ಪಿ.ನಂ.7430/2005-06 ರ ಪ್ರಕಾರ ಪಡೆದ ಅಮಲ್ಜಾರಿ ಮೇಲೆ ಡಿಕ್ರಿ ಹೋಲ್ಡರ್‌ 
ಬ್ಯಾಂಕಿನ ಮಾರಾಟಾಧಿಕಾರಿಯು ಮೇಲ್ಕಂಡ ತೀರ್ಪುಯಣಿದಾರರಾದ ಎಸ್‌.ಪಿ.ರಾಜೇಂದ್ರ ಬಿನ್‌ ಎಂ.ಆರ್‌.ಪಾಂಡುರಂಗಯ್ಯ, ರಂಗಯ್ಯ, ಬನ್ನಿನಗರ, 
ಶಿರಾ ಇವರು ಡಿಕ್ರಿ ಹೋಲ್ಡರ್‌ ಬ್ಯಾಂಕಿಗೆ ಆಧಾರ ಮಾಡಿದ್ದ ಈ ಕೆಳಕಂಡ ಸ್ಥಿರಾಸ್ತಿಯನ್ನು ದಿನಾಂಕ:16-07-2010 ರಂದು ಟೌನ್‌ ಕೋ-ಆಪರೇಟೀವ್‌ 
ಬ್ಯಾಂಕ್‌ ಲಿ. ಶಿರಾ ಈ ಬ್ಯಾಂಕಿಗೆ ಬರಬೇಕಾದ ಸುಸ್ತಿ ಸಾಲದ ವಸೂಲಿ ಬಗ್ಗೆ ಬಹಿರಂಗ ಹರಾಜು ನಡೆಸಿರುತ್ತಾರೆ. 

ಈ ಬಹಿರಂಗ ಹರಾಜಿನಲ್ಲಿ ತೀರ್ಪುಯಣಿಯ ಸ್ಥಿರ ಸ್ವತ್ತನ್ನು ಜಿ.ನರಸಿ೦ಹಯ್ಯ ಬಿನ್‌ ಗುಡ್ಡಪ್ಪ, ಬಾಲಾಜಿನಗರ, ಶಿರಾ, ಟೌನ್‌, ತುಮಕೂರು 
ಜಿಲ್ಲೆ ಇವರು ರೂ.102000=00 ಗಳಿಗೆ ಅತಿ ಹೆಚ್ಚಿನ ಬಿಡ್‌ ಮೊತ್ತಕ್ಕೆ ಕೊಂಡಿರುತ್ತಾರೆ ಎಂದು ಈ ಮೂಲಕ ದೃಢೀಕರಿಸಿದೆ. ಆದ್ದರಿಂದ ಈ ಸ್ಥಿರಾಸ್ತಿಯ 
ಹರಾಜನ್ನು ಬಿಡ್‌ ದಾರರಾದ ಜಿ.ನರಸಿ೦ಹಯ್ಯ ಬಿನ್‌ ಗುಡ್ಡಪ್ಪ, ಇವರ ಹೆಸರಿಗೆ ಸ್ಥಿರೀಕರಣಗೊಳಿಸಿದೆ. 
ಸ್ಥಿರಾಸ್ತಿಯ ವಿವರ 








Lo) 
ಗಾಮ ಮತು ಸಿರ ಸ್ಛತ್ತುಗಳ | ಖಾನೇಷು 
ಡ್‌ | ೨ ೪ ಹಮ ಇ 9 
ಕ್ರಸಂ ತಾಲ್ಲೂಕು ಓವರ ತರಹೆ ಮಾರಿ ಖಾತೆದಾರನ ಹೆಸರು ವಿಸ್ತೀರ್ಣ ಚಕ್ಕುಬಂದಿ 
ನಂ. 
1 ಬೋವಿಕಾಲೋನಿ | ನಿವೇಶನ 1087 ಎಸ್‌.ಪಿ. ರಾಜೇಂದ್ರ ಬಿನ್‌ 25 X20 | ಪೂರ್ವಕ್ಕೆ: 15 ಅಡಿ ರಸ್ತೆ 
ಶಿರಾ ಟೌನ್‌ 1037 ಎಂ.ಆರ್‌.ಪಾಂಡುರಂಗಯ್ಯ ಅಡಿಗಳು ಪಶ್ಚಿಮಕ್ಕೆ:ಎಸ್‌.ಟಿ. ಹನುಮಂತಪ್ಪನ 
1030 ಮ ಬನ್ನಿನಗರ, ಶಿರಾ 105ನೇ ನಂಬರಿನ ನಿವೇಶನ 
ಉತ್ತರಕ್ಕೆ :ರಂಗಪ್ಪನ 103ನೇ 
ನಂಬರಿನ ನಿವೇಶನ 
ದಕ್ಷಿಣಕ್ಕೆ:ರಂಗಣ್ಣನ 101ನೇ ನಂಬರಿನ 
ನಿವೇಶನ 





























ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಅಲ್ರಿ 





ಮಾರಾಟದ ಮೊತ್ತ ರೂ, 1020002200 
ಮಾರಾಟದ ದಿನಾಂಕ: 16-07-2010 
ನಿಗದಿತ ಮುದ್ರಾಂಕ ಶುಲ್ಕ ರೂ 6854-00 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿ ಮೊಹರಿನೊಂದಿಗೆ ಈ ದಿನ ದಿನಾಂಕ: -1-2011 ರಂದು ನೀಡಿರುತ್ತೇನೆ. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಮಧುಗಿರಿ ಉಪ-ವಿಭಾಗ, ಮಧುಗಿರಿ 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಧುಗಿರಿ ಉಪ ವಿಭಾಗ ಮಧುಗಿರಿ ಇವರ ಕಚೇರಿ ನಡವಳಿಕೆಗಳು 
ಡಿಕ್ರಿ ಹೋಲ್ಡರ್‌ ತೀರ್ಹುಯಣಿ: 
ವ್ಯವಸ್ಥಾಪಕರು ಎಸ್‌.ಪಿ. ರಾಜೇಂದ್ರ ಬಿನ್‌ ಎಂ.ಆರ್‌. ಪಾಂಡುರಂಗಯ್ಯ 


ದಿ ಟೌನ್‌ ಕೋ-ಆಪರೇಟೀವ್‌ ಬ್ಲಾಂಕ್‌ ಲಿ, ಶಿರಾ ತುಮಕೂರು ಜಿಲ್ಲೆ ರಂಗಯ್ಯ ಬನ್ನಿನಗರ, ಶಿರಾ 
ಪ್ರಸ್ತಾವನೆ: 

ಮಾರಾಟಾಧಿಕಾರಿ, ದಿ ಟೌನ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ, ಶಿರಾ ತುಮಕೂರು ಜಿಲ್ಲೆ. ಇವರು ತೀರ್ಪು ಖಣಿಯಿಂದ 
ವಸೂಲಾಗಬೇಕಾದ ಆಧಾರ ಸಾಲ ರೂ.106000=-00 ದಾವ ಶುಲ್ಕ ರೂ. 1420-00 ಮತ್ತು ಮುಂದುವರೆದ ಬಡ್ಡಿ ಇತರೆ ಖರ್ಚುಗಳಿಗೆ ಡಿಕ್ರಿ ಪಡೆದು 
ಅಮಲ್ಲಾರಿಗೆ ಅರ್ಜಿ ಹಾಕಿದ್ದು ಸದರಿ ಅಮಲ್ಜಾರಿ ಅರ್ಜಿ ಸಂಖ್ಯೆ 7430/2005-2006 ಮೊಬಲಗು ರೂ.107420=-00 ರ ಪ್ರಕರಣಗಳನ್ನು ಸದರಿ 
ಬ್ಯಾಂಕಿನ ನಿಯಮ 441 ಮಾರಾಟಾಧಿಕಾರಿಯವರಿಗೆ ಅಮಲ್ಲಾರಿ ವಹಿಸಲಾಗಿತ್ತು ಈಗ ದಿನಾಂಕ:16-7-2010 ಕ್ಕೆ ರೂ.2,96840-00 ಡಿಕ್ರಿಹೋಲ್ಡರ್‌ 
ಬ್ಯಾಂಕಿಗೆ ತೀರ್ಪುಯಣಿ ದಾರರಿಂದ ಬರಬೇಕಾಗಿರುತ್ತದೆ. 


ಬಾಕಿ ವಸೂಲಿಗಾಗಿ ಮಾರಾಟಾಧಿಕಾರಿಗಳು ತೀರ್ಪುಖಮಣಿಯ ಸ್ಥಿರಸ್ಪತ್ತುಗಳನ್ನು ದಿನಾಂಕ:23-12-2010 ರಂದು ಬಹಿರ೦ಗ ಹರಾಜಿನಲ್ಲಿ 
ಅತ್ಯಧಿಕ ಬಿಡ್‌ದಾರರಾದ ಶ್ರೀ ಜಿ. ನರಸಿಂಹಯ್ಯ ಬಿನ್‌ ಗುಡ್ಡಪ್ಪ, ಬಾಲಾಜಿನಗರ, ಶಿರಾ ಇವರ ಹೆಸರಿಗೆ ನಿವೇಶನವನ್ನು ರೂ.1,02,000-00 (ಒಂದು 
ಲಕ್ಷ ಎರಡು ಸಾವಿರ ರೂ.ಗಳು ಮಾತ್ರ) ಗಳಿಗೆ ಹರಾಜು ನಿಲ್ಲಿಸಿ ಹರಾಜು ಸ್ಥಿರೀಕರಣಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸದರಿ ಸ್ವತ್ತು ಹರಾಜಾದ 30 
ದಿವಸಗಳೊಳಗೆ ಆಸ್ತಿಯ ಒಡೆತನವನ್ನು ಹೊಂದಿರುವ ಅಥವಾ ಆಸ್ತಿಯ ಹಿತಾಸಕ್ತಿ ಹೊಂದಿರುವ ವ್ಯಕ್ತಿಗಳಿಂದ ಸಹಕಾರಿ ಕಾಯ್ದೆ ನಿಯಮ 38 (4) 
(ಎ) ರೀತ್ಯ ನಿಯಮಾನುಸಾರ ಠೇವಣಿಮಾಡಿ ಮಾರಾಟವನ್ನು ರದ್ದುಗೊಳಿಸುವಂತೆ ಕೋರಿ ಯಾವ ವಿಧವಾದ ಅರ್ಜಿಯೂ ಬಂದಿಲ್ಲದ ಪ್ರಯುಕ್ತ ಸದರಿ 
ಷೆಡ್ಯೂಲ್‌ನಲ್ಲಿನ ಸ್ಥಿರಾಸ್ತಿಯನ್ನು ಅತ್ಯಧಿಕ ಹಾಗೂ ಅಂತಿಮ ಬಿಡ್ಡುದಾರರ ಹೆಸರಿಗೆ ಸ್ಥಿರೀಕರಣಗೊಳಿಸಬೇಕಾಗಿದೆ. ಆದುದರಿಂದ ಈ ಕೆಳಕಂಡ ಆದೇಶ 


ಹೊರಡಿಸಲಾಗಿದೆ. 
ಆದೇಶ 


ನಂ.ಸ.ನಿ.33/ಎ.ಬಿ.ಎನ್‌/ಎಸ್‌.ಸಿ/ /2010-2011, ದಿನಾಂಕ: -2-2011 


ಹೆಚ್‌.ಡಿ.ಶಿವಣ್ಣ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಧುಗಿರಿ ಉಪ ವಿಭಾಗ ಮಧುಗಿರಿ ಆದ ನಾನು ಕರ್ನಾಟಕ ಸಹಕಾರ 
ಸಂಘಗಳ ನಿಬಂಧನೆಗಳು 1960 ರ ನಿಯಮ 38(6)(ಎ) ಪ್ರಕಾರ ನನಗೆ ದತ್ತವಾಗಿರುವ ಅಧಿಕಾರದ ಮೇರೆಗೆ ಶಿರಾ ಟೌನ್‌ ಕೋ-ಆಪರೇಟೀವ್‌ 
ಬ್ಯಾಂಕ್‌ ಲಿ ಶಿರಾ ಇವರಿಗೆ ತೀರ್ಪುಯಣಿಗಳಾದ ಎಸ್‌.ಪಿ.ರಾಜೇಂದ್ರ ಬಿನ್‌ ಎಂ.ಪಿ. ಪಾಂಡುರಂಗಯ್ಯ, ಬನ್ನಿನಗರ, ಶಿರಾ ಇವರ ಷೆಡ್ಕೂಲ್‌ನಲ್ಲಿ 
ವಿವರಿಸಲಾದ ಸ್ಥಿರಾಸ್ತಿಗಳನ್ನು ದಿನಾಂಕ:16-07-2010 ರಂದು ನಡೆದ ಬಹಿರಂಗ ಹರಾಜಿನಲ್ಲಿ ಅತ್ಯಧಿಕ ಬಿಡ್ಡುದಾರರಾದ ಜಿ. ನರಸಿಂಹಯ್ಯ ಬಿನ್‌ 
ಗುಡ್ಡಪ್ಪ, ಬಾಲಾಜಿ ನಗರ, ಶಿರಾ ಟೌನ್‌ ಇವರ ಹೆಸರಿಗೆ ಸ್ಥಿರೀಕರಿಸಿ ಆದೇಶಿಸಿದೆ. 


ಬಹಿರಂಗ ಹರಾಜಿನಲ್ಲಿ ಬಿಡ್ಡುದಾರ ಜಿ.ನರಸಿ೦ಹಯ್ಯ ಬಿನ್‌ ಗುಡ್ಡಪ್ಪ, ಬಾಲಾಜಿನಗರ, ಶಿರಾ ಇವರು ಡಿಕ್ರಿ ಹೋಲ್ಡರ್‌ ಬ್ಯಾಂಕಿಗೆ ಪಾವತಿಸಿದ 
ರೂ. 1,02,000500 ಗಳಲ್ಲಿ ಡಿಕ್ರಿ ಹೋಲ್ಡರ್‌ ಬ್ಯಾಂಕ್‌ ಮಾರಾಟದ ಘೋಷಣೆಯಲ್ಲಿ ಯಾವ ಮೊಬಲಗಿನ ವಸೂಲಿಯ ಸಲುವಾಗಿ ಮಾರಾಟವು 
ಆದೇಶ ಮಾಡಲ್ಪಟ್ಟಿತೋ ಆ ಮೊಬಲಗನ್ನು ಮತ್ತು ಅದರ ಮೇಲಿನ ಬಡ್ಡಿ ಮತ್ತು ಜಪ್ತಿ ವೆಚ್ಚಗಳನ್ನು ತೀರ್ಪುಖಣಿ ಎಸ್‌.ಪಿ. ರಾಜೇ೦ದ್ರ ಬಿನ್‌ 
ಎಂ.ಆರ್‌. ಪಾ೦ಡುರಂಗಯ್ಯ, ಬನ್ನಿನಗರ, ಶಿರಾ ಇವರ ಸಾಲದ ಖಾತೆಗೆ ಜಮಾ ತೆಗೆದುಕೊಂಡು ಲೆಕ್ಕ ಮಾಡಿಕೊಳ್ಳಲು ಪ್ರಧಾನ ವ್ಯವಸ್ಥಾಪಕರಿಗೆ 
ಆದೇಶಿಸಿದೆ. 
ಸ್ಥಿರ ಸ್ಪತ್ತುಗಳ ವಿವರ 


€ ಎಬಿ 

ಶಿರಾ ಟೌನ್‌ ಬೋವಿಕಾಲೋನಿ ಅಸೆಸ್‌ಮೆಂಟ್‌ ನಂ.1087/1037/1030 ವಿಸ್ತೀರ್ಣ 25 x 20 ಅಡಿಗಳುಳ್ಳ ನಿವೇಶನಕ್ಕೆ ಚಕ್‌ ಬಂದಿ 

ಪೂರ್ವಕ್ಕೆ : 15 ಅಡಿ ರಸ್ತೆ ಪಶ್ಚಿಮಕ್ಕೆ ಎಸ್‌.ಟಿ. ಹನುಮಂತಪ್ಪನ 105ನೇ ನಂಬರಿನ ನಿವೇಶನ, ಉತ್ತರಕ್ಕೆ | ರಂಗಜ್ಜನ 103ನೇ ನಂಬರಿನ ನಿವೇಶನ 
ದಕ್ಷಿಣಕ್ಕೆ: ರಂಗಣ್ಣನ 101ನೇ ನಂಬರಿನ ನಿವೇಶನ. 


೨೪೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿ ಮೊಹರಿನೊಂದಿಗೆ ಈ ದಿನ ದಿನಾಂಕ: - 2-2011 ರಂದು ನೀಡಿರುತ್ತೇನೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಪಿಆರ್‌-416 ಮಧುಗಿರಿ ಉಪ-ವಿಭಾಗ, ಮಧುಗಿರಿ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಧುಗಿರಿ ಉಪ ವಿಭಾಗ ಮಧುಗಿರಿ ಇವರ ಕಚೇರಿ ನಡವಳಿಕೆಗಳು 
ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 38(7) ರ ನ್ಹಯ ನೀಡಿದ ಮಾರಾಟ ದೃಢೀಕರಣ ಪತ್ರ 


ಅಮಲ್ಜಾರಿ ಅರ್ಜಿ ಸಂಖ್ಯೆ:60/2002-03 


ಉಪಸ್ಸಿತರು : ಹೆಚ್‌.ಡಿ. ಶಿವಣ್ಣ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಮಧುಗಿರಿ ಉಪ ವಿಭಾಗ ಮಧುಗಿರಿ 


ಡಿಕ್ರಿ ಹೋಲ್ಡರ್‌ ತೀರ್ಹುಯಣಿ: 
ವ್ಯವಸ್ಥಾಪಕರು ಕೆ.ಆರ್‌. ಜಗದೀಶ್‌ ಬಿನ್‌ ಲೇಟ್‌ ಕೆ.ಎನ್‌. ರಂಗನಾಥ ಶೆಟ್ಟಿ 
ದಿ ಟೌನ್‌ ಕೋ-ಆಪರೇಟೀವ್‌ ಬ್ಯಾಂಕ್‌ ಲಿ, ಶಿರಾ ತುಮಕೂರು ಜಿಲ್ಲೆ. ಮಹಾಲಕ್ಷ್ಮಿ ಸ್ಟೋರ್‌, ಮುಖ್ಯ ರಸ್ತೆ ಶಿರಾ 


ಟೌನ್‌ ಕೋ-ಆಪರೇಟೀವ್‌ ಬ್ಯಾಂಕ್‌ ಲಿ, ಶಿರಾ. ತುಮಕೂರು ಜಿಲ್ಲೆ ಇವರು ದಿನಾ೦ಕ:13-02-1997 ರಂದು ಪಡೆದ ಡಿಕ್ರಿ ನಂ.840/96-97 
ರ ಪ್ರಕಾರ ದಿನಾಂಕ:6-5-2002 ರಂದು ಸಿ.ಇ.ಪಿ.ನಂ.60/2002-03 ರ ಪ್ರಕಾರ ಅಮಲ್ಜಾರಿ ಪಡೆದು ಡಿಕ್ರಿ ಹೋಲ್ಡರ್‌ ಬ್ಯಾಂಕಿನ ಮಾರಾಟಾಧಿಕಾರಿಯು 
ಮೇಲ್ಕಂಡ ತೀರ್ಪುಖಣಿದಾರರಾದ ಕೆ.ಆರ್‌. ಜಗದೀಶ್‌ ಬಿನ್‌ ಲೇಟ್‌ ಕೆ.ಎನ್‌.ರಂಗನಾಥ ಶೆಟ್ಟಿ. ಮಹಾಲಕ್ಷ್ಮಿ ಸ್ಟೋರ್‌, ಮುಖ್ಯ ರಸ್ತೆ ಶಿರಾ ಟೌನ್‌ 
ಇವರು ಡಿಕ್ರಿ ಹೋಲ್ಡರ್‌ ಬ್ಯಾಂಕಿಗೆ ಆಧಾರ ಮಾಡಿದ್ದ ಈ ಕೆಳಕಂಡ ಸ್ಥಿರಾಸ್ತಿಯನ್ನು ದಿನಾಂಕ:23-12-2010 ರಂದು ಟೌನ್‌ ಕೋ-ಆಪರೇಟೀವ್‌ 
ಬ್ಯಾಂಕ್‌ ಲಿ. ಶಿರಾ ಈ ಬ್ಯಾಂಕಿಗೆ ಬರಬೇಕಾದ ಸುಸ್ತಿ ಸಾಲದ ವಸೂಲಿ ಬಗ್ಗೆ ಬಹಿರಂಗ ಹರಾಜು ನಡೆಸಿರುತ್ತಾರೆ. 

ಈ ಬಹಿರಂಗ ಹರಾಜಿನಲ್ಲಿ ತೀರ್ಪುಮಣಿಯ ಸ್ಥಿರ ಸ್ವತ್ತನ್ನು ಅಂಕುಶ್‌, ಎಸ್‌.ಎ೦. ಬಿನ್‌.ಎಸ್‌.ಎ. ಮುರಳಿಧರ, ಅಂಬೇಡ್ಕರ್‌ ರಸ್ತೆ, ಶಿರಾ 
ಟೌನ್‌, ತುಮಕೂರು ಜಿಲ್ಲೆ ಇವರು ರೂ.166000=-00 ಗಳಿಗೆ ಅತಿ ಹೆಚ್ಚಿನ ಬಿಡ್‌ ಮೊತ್ತಕ್ಕೆ ಕೊಂಡಿರುತ್ತಾರೆ ಎಂದು ಈ ಮೂಲಕ ದೃಢೀಕರಿಸಿದೆ. 


ಆದ್ದರಿಂದ ಈ ಸ್ಥಿರಾಸ್ತಿಯ ಹರಾಜನ್ನು ಬಿಡ್‌ ದಾರರಾದ ಎಸ್‌.ಎಂ.ಅಂಕುಶ್‌ ಬಿನ್‌ ಎಸ್‌.ಎ.ಮುರಳೀಧರ ಇವರ ಹೆಸರಿಗೆ ಸ್ಥಿರೀಕರಣಗೊಳಿಸಿದೆ. 


ಸ್ಥಿರಾಸ್ತಿಯ ವಿವರ 



































ಸಿರ 
ಇ 
ಕ್ರಸ ಜಾ ಸ್ವತ್ತುಗಳ ks ತೆದಾರನ ಹೆಸರು ವಿ ಚಕ್ಕುಬಂದಿ 
೦ ಖಾತೆದಾ ಸೀರ್ಣ ಬಂ 
ವೃ ತಾಲ್ಲೂಕು ವಿವರ ಮಾಧಿ ಸ ಈ ೪ 
ತರಹೆ ನಂ. 
1 ಮಂಜುನಾಥ 43 7841 ಕೆ.ಆರ್‌. ಜಗದೀಶ್‌ ಬಿನ್‌ | 30 X40 ಪೂರ್ವಕ್ಕೆ: ರಸ್ತೆ 
ನಗರ ಶಿರಾ ಲೇ/ಗೆ.ಎನ್‌. ರಂಗನಾಥಶೆಟ್ಟಿ | ಅಡಿಗಳು ಪಶ್ಚಿಮಕ್ಕೆ: ಸೈಟ್‌ ಸಂ36 
ಟೌನ್‌ ಮಹಾಲಕ್ಷೀ ಸೋರ್‌ ಉತರಕ್ಷೆ :ರಾಜೇಶ್ರರಿ ರವರ ಸೈಟು 
೬ pe ಶಿ" ಯ ಲ 
ಮುಖ್ಯ ರಸ್ತೆ ಶಿರಾ ದಕಿಣಕ್ಕೆಲಿಂಗಪ ರವರ ಸೈಟು 
ಗ್ರ fr) ಶೆ ಬ ಲ 
ಮಾರಾಟದ ಮೊತ್ತ ರೂ, 166000=00 
ಮಾರಾಟದ ದಿನಾಂಕ: 23-12-2010 
ನಿಗದಿತ ಮುದ್ರಾಂಕ ಶುಲ್ಕ ರೂ 11155200 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿ ಮೊಹರಿನೊಂದಿಗೆ ಈ ದಿನ ದಿನಾಂಕ: 10-2-2011 ರಂದು ನೀಡಿರುತ್ತೇನೆ. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಮಧುಗಿರಿ ಉಪ-ವಿಭಾಗ, ಮಧುಗಿರಿ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೭೯ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಧುಗಿರಿ ಉಪ ವಿಭಾಗ ಮಧುಗಿರಿ ಇವರ ಕಚೇರಿ ನಡವಳಿಕೆಗಳು 


ಡಿಕ್ರಿ ಹೋಲ್ಡರ್‌ ತೀರ್ಹುಯಣಿ: 
ವ್ಯವಸ್ಥಾಪಕರು ಕೆ.ಆರ್‌. ಜಗದೀಶ್‌ ಬಿನ್‌ ಲೇಟ್‌ ಕೆ.ಎನ್‌. ರಂಗನಾಥ ಶೆಟ್ಟಿ 
ದಿ ಟೌನ್‌ ಕೋ-ಆಪರೇಟೀವ್‌ ಬ್ಲಾಂಕ್‌ ಲಿ, ಶಿರಾ ತುಮಕೂರು ಜಿಲ್ಲೆ ಮಹಾಲಕ್ಷ್ಮಿ ಸ್ಟೋರ್‌, ಮುಖ್ಯ ರಸ್ತೆ ಶಿರಾ 
ಪ್ರಸ್ತಾವನೆ: 

ಮಾರಾಟಾಧಿಕಾರಿ, ದಿ ಟೌನ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ, ಶಿರಾ ತುಮಕೂರು ಜಿಲ್ಲೆ. ಇವರು ತೀರ್ಪು ಖಣಿಯಿಂದ 
ವಸೂಲಾಗಬೇಕಾದ ಆಧಾರ ಸಾಲ ರೂ.48,613=-00 ದಾವ ಶುಲ್ಕ ರೂ. 165200 ಮತ್ತು ಮುಂದುವರೆದ ಬಡ್ಡಿ ಇತರೆ ಖರ್ಚುಗಳಿಗೆ ಡಿಕ್ರಿ ಪಡೆದು 
ಅಮಲ್ಲಾರಿಗೆ ಅರ್ಜಿ ಹಾಕಿದ್ದು ಸದರಿ ಅಮಲ್ಜಾರಿ ಅರ್ಜಿ ಸಂಖ್ಯೆ 60/2002-2003 ಮೊಬಲಗು ರೂ.108,150-00 ರ ಪ್ರಕರಣಗಳನ್ನು ಸದರಿ 
ಬ್ಯಾಂಕಿನ ನಿಯಮ 441 ಮಾರಾಟಾಧಿಕಾರಿಯವರಿಗೆ ಅಮಲ್ಲಾರಿಗೆ ವಹಿಸಲಾಗಿತ್ತು. ಈಗ ದಿನಾಂಕ:23-12-2010 ಕ್ಕೆ ರೂ.2,97,459-00 
ಡಿಕ್ರಿಹೋಲ್ಡರ್‌ ಬ್ಯಾಂಕಿಗೆ ತೀರ್ಪುಯಣಿ ದಾರರಿಂದ ಬರಬೇಕಾಗಿರುವ ಬಾಕಿ ವಸೂಲಿಗಾಗಿ ಮಾರಾಟಾಧಿಕಾರಿಗಳು ತೀರ್ಪುಯಣಿಯ ಸ್ಥಿರಸ್ಪತ್ತುಗಳನ್ನು 
ದಿನಾಂಕ:23-12-2010 ರಂದು ಬಹಿರಂಗ ಹರಾಜಿನಲ್ಲಿ ಅತ್ಯಧಿಕ ಬಿಡ್‌ದಾರರಾದ ಶ್ರೀ ಅಂಕುಶ್‌, ಎಸ್‌.ಎಂ. ಬಿನ್‌ ಎಸ್‌.ಎ. ಮುರಳೀಧರ, 
ಅಂಬೇಡ್ಕರ್‌ ರಸ್ತೆ, ಶಿರಾ ಇವರ ಹೆಸರಿಗೆ ನಿವೇಶನವನ್ನು ರೂ.1,66,000500 (ಒ೦ದು ಲಕ್ಷ ಅರವತ್ತಾರು ಸಾವಿರ ರೂ.ಗಳು ಮಾತ್ರ) ಗಳಿಗೆ ಹರಾಜು 
ನಿಲ್ಲಿಸಿ ಹರಾಜು ಸ್ಥಿರೀಕರಣಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸದರಿ ಸ್ಪತ್ತು ಹರಾಜಾದ 30 ದಿವಸಗಳೊಳಗೆ ಆಸ್ತಿಯ ಒಡೆತನವನ್ನು ಹೊಂದಿರುವ ಅಥವಾ 
ಆಸ್ತಿಯ ಹಿತಾಸಕ್ತಿ ಹೊಂದಿರುವ ವ್ಯಕ್ತಿಗಳಿಂದ ಸಹಕಾರಿ ಕಾಯ್ದೆ ನಿಯಮ 38 (4) (ಎ) ರೀತ್ಯ ನಿಯಮಾನುಸಾರ ಠೇವಣಿಮಾಡಿ ಮಾರಾಟವನ್ನು 
ರದ್ದುಗೊಳಿಸುವಂತೆ ಕೋರಿ ಯಾವ ವಿಧವಾದ ಅರ್ಜಿಯೂ ಬಂದಿಲ್ಲದ ಪ್ರಯುಕ್ತ ಸದರಿ ಷೆಡ್ಕೂಲ್‌ನಲ್ಲಿನ ಸ್ಥಿರಾಸ್ತಿಯನ್ನು ಅತ್ಯಧಿಕ ಹಾಗೂ ಅಂತಿಮ 
ಬಿಡ್ಡುದಾರರ ಹೆಸರಿಗೆ ಸ್ಥಿರೀಕರಣಗೊಳಿಸಬೇಕಾಗಿದೆ. ಆದುದರಿಂದ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ನಂ.ಸ.ನಿ.33/ಎ.ಬಿ.ಎನ್‌/ಎಸ್‌.ಸಿ/  /2010-2011, ದಿನಾಂಕ: 10-2-2011 


ಹೆಚ್‌.ಡಿ.ಶಿವಣ್ಣ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಧುಗಿರಿ ಉಪ ವಿಭಾಗ ಮಧುಗಿರಿ ಆದ ನಾನು ಕರ್ನಾಟಕ ಸಹಕಾರ 
ಸಂಘಗಳ ನಿಬಂಧನೆಗಳು 1960 ರ ನಿಯಮ 38(6)(ಎ) ಪ್ರಕಾರ ನನಗೆ ದತ್ತವಾಗಿರುವ ಅಧಿಕಾರದ ಮೇರೆಗೆ ಶಿರಾ ಟೌನ್‌ ಕೋ-ಆಪರೇಟೀವ್‌ 
ಬ್ಯಾಂಕ್‌ ಲಿ ಶಿರಾ ಇವರಿಗೆ ತೀರ್ಪುಯಣಿಗಳಾದ ಕೆ.ಆರ್‌. ಜಗದೀಶ್‌ ಬಿನ್‌ ಕೆ.ಎನ್‌. ರಂಗನಾಥ ಶೆಟ್ಟಿ ಮಹಾಲಕ್ಷ್ಮಿ ಸ್ಟೋರ್‌, ಮುಖ್ಯ ರಸ್ತೆ, ಶಿರಾ ಟೌನ್‌ 
ಇವರ ಷೆಡ್ಯೂಲ್‌ನಲ್ಲಿ ವಿವರಿಸಲಾದ ಸ್ಥಿರಾಸ್ತಿಗಳನ್ನು ದಿನಾಂಕ:23-12-2010 ರಂದು ನಡೆದ ಬಹಿರಂಗ ಹರಾಜಿನಲ್ಲಿ ಅತ್ಯಧಿಕ ಬಿಡ್ಡುದಾರರಾದ 
ಅಂಕುಶ್‌.ಎಸ್‌.ಎ೦. ಬಿನ್‌ ಎಸ್‌.ಎ.ಮುರಳೀಧರ ಅಂಬೇಡ್ಕರ್‌ ರೋಡ್‌ ಶಿರಾ ಇವರ ಹೆಸರಿಗೆ ಸ್ಥಿರೀಕರಿಸಿ ಆದೇಶಿಸಿದೆ. 

ಬಹಿರಂಗ ಹರಾಜಿನಲ್ಲಿ ಬಿಡ್ಡುದಾರ ಅಂಕುಶ್‌,ಎಸ್‌.ಎಂ. ಬಿನ್‌ ಎಸ್‌.ಎ.ಮುರಳೀಧರ ಅಂಬೇಡ್ಕರ್‌ ರೋಡ್‌ ಶಿರಾ ಇವರು ಡಿಕ್ರಿ ಹೋಲ್ಡರ್‌ 
ಬ್ಯಾಂಕಿಗೆ ಪಾವತಿಸಿದ ರೂ. 1.66,000-00 ಗಳಲ್ಲಿ ಡಿಕ್ರಿ ಹೋಲ್ಡರ್‌ ಬ್ಯಾಂಕ್‌ ಮಾರಾಟದ ಘೋಷಣೆಯಲ್ಲಿ ಯಾವ ಮೊಬಲಗಿನ ವಸೂಲಿಯ 
ಸಲುವಾಗಿ ಮಾರಾಟವು ಆದೇಶ ಮಾಡಲ್ಪಟ್ಟಿತೋ ಆ ಮೊಬಲಗನ್ನು ಮತ್ತು ಅದರ ಮೇಲಿನ ಬಡ್ಡಿ ಮತ್ತು ಜಪ್ತಿ ವೆಚ್ಚಗಳನ್ನು ತೀರ್ಪುಯಣಿ 
ಕೆ.ಆರ್‌. ಜಗದೀಶ್‌ ಬಿನ್‌ ಲೇಟ್‌ ಕೆ.ಎನ್‌. ರಂಗನಾಥ ಶೆಟ್ಟಿ ಮಹಾಲಕ್ಷ್ಮಿ ಸ್ಟೋರ್‌ ಇವರ ಸಾಲದ ಖಾತೆಗೆ ಜಮಾ ತೆಗೆದುಕೊಂಡು ಲೆಕ್ಕ ಮಾಡಿಕೊಳ್ಳಲು 
ಪ್ರಧಾನ ವ್ಯವಸ್ಥಾಪಕರಿಗೆ ಆದೇಶಿಸಿದೆ. 

ಸ್ಥಿರ ಸ್ವತ್ತುಗಳ ವಿವರ 

ಶಿರಾ ಟೌನ್‌ ಮಂಜುನಾಥನಗರ ಅಸೆಸ್‌ಮೆ೦ಟ್‌ ನಂ.7841 ನಿವೇಶನದ ನಂ.43 ಅಳತೆ ಪೂರ್ವ, ಪಶ್ಚಿಮಕ್ಕೆ 30 ಅಡಿ ಉತ್ತರ, ದಕ್ಷಿಣ 40 
ಅಡಿ ವಿಸ್ತೀರ್ಣದ ನಿವೇಶನಕ್ಕೆ ಚೆಕ್ಕು ಬಂದಿ ಪೂರ್ವಕ್ಕೆರಸ್ತೆ ಪಶ್ಚಿಮಕ್ಕೆ: ಸೈಟ್‌ ಸಂ 36 ಉತ್ತರಕ್ಕೆ: ರಾಜೇಶ್ವರಿ ರವರ ಸೈಟು ದಕ್ಷಿಣಕ್ಕೆ : ಲಿಂಗಪ್ಪ ರವರ 
ಸೈಟು 

ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಚೇರಿ ಮೊಹರಿನೊಂದಿಗೆ ಈ ದಿನ ದಿನಾಂಕ: 10-02-2011 ರಂದು ನೀಡಿರುತ್ತೇನೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 

ಪಿಆರ್‌-417 ಮಧುಗಿರಿ ಉಪ-ವಿಭಾಗ, ಮಧುಗಿರಿ 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರವರ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ನಂ.ಡಿಆರ್‌ಬಿ/ಆರ್‌./ನೋಂದಣಿ ರದ್ಧತಿ/44/2009-2010, ದಿನಾಂಕ:26ನೇ ಮಾರ್ಚ್‌ 2011 


ವಿಷಯ: ಸಮಾಪನೆಗೊಂಡ ದಾಸರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಹೊಸಕೋಟೆ ತಾಲ್ಲೂಕು ಈ ಸಂಘದ ನೋಂದಣಿ 
ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. 

ಉಲ್ಲೇಖ: ಸಹಕಾರ ಸಂಘಗಳ ಉಪ ನಿಬಂಧಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರವರ ಆದೇಶ ಸಂ.ಡಿಆರ್‌ಬಿ/ಆರ್‌/ನೋಂದಣಿ 
ರದ್ಧತಿ/44/2009-10, ದಿನಾಂಕ:17-02-2010 


೨೪೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





“ ತಿದ್ದುಪಡಿ ಆದೇಶ ” 
ಉಲ್ಲೇಖಿತ ಆದೇಶದಲ್ಲಿ ದಾಸರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಹೊಸಕೋಟೆ ತಾಲ್ಲೂಕು ಇದರ ನೋಂದಣಿ ಸಂಖ್ಯೆ 
ನಮೂದಿಸಿರುವುದನ್ನು “ ನೋಂದಣಿ ಸಂಖ್ಯೆ ಡಿ/ಆರ್‌ಜಿಎನ್‌-12334/ಸಿ557/63 “ ಎಂಬುದಾಗಿ ತಿದ್ದಿ ಓದಿಕೊಳ್ಳುವುದು. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾ೦ಕ:26-03-2011 ರಂದು ಹೊರಡಿಸಿರುತ್ತೇನೆ. 


ಸಹಕಾರ ಸಂಘಗಳ ಉಪನಿಬಂಧಕರು 
ಪಿಆರ್‌-418 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರ ಕಛೇರಿ, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು-560 018. 
ಸಂ:ಜೆಆರ್‌ಬಿ:ಸಮಾಪನೆ:156:2009-10, ದಿನಾಂಕ:31ನೇ ಮಾರ್ಚ್‌ 2011 


ವಿಷಯ: ಸ್ಥಗಿತಗೊಂಡಿರುವ ಸೊರಬ ತಾಲ್ಲೂಕು ಪರಿಶಿಷ್ಟ ಜಾತಿ/ಪರಿಶಿಷ್ಟ ವರ್ಗದವರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. 
ಸೊರಬ, ಇದನ್ನು ಸಮಾಪನೆಗೊಳಿಸಿರುವ ಬಗ್ಗೆ. 
ಉಲ್ಲೇಖ: 1 ಸಹಕಾರ ಸಂಘಗಳ ಉಪ ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಇವರ ಪತ್ರದ ಸಂಖ್ಯೆ:ಡಿಆರ್‌ಎಸ್‌/ಎಲ್‌ಕ್ಕೂಡಿ/ 
ಡಿಎಲ್‌ಎಸ್‌/503/2005-06, ದಿನಾಂಕ:21-03-2006. 
2) ಈ ಕಛೇರಿಯ ಸಮಸಂಖ್ಯೆಯ ಪತ್ರದ ದಿನಾಂಕ:07-11-10. 
3) ಸಹಕಾರ ಸಂಘಗಳ ಉಪ ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಇವರ ಅರೆ ಸರ್ಕಾರಿ ಪತ್ರದ ಸಂಖ್ಯೆ:ಡಿಆರ್‌ಎಸ್‌/ 
ಎಲ್‌ಕ್ಯೂಡಿ/ಡಿಎಲ್‌ಎಸ್‌/503/2005-06, ದಿನಾ೦ಕ:05-10-2010. 
4) ಸಹಕಾರ ಸಂಘಗಳ ಉಪ ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಇವರ ಪತ್ರದ ಸಂಖ್ಯೆ:ಡಿಆರ್‌ಎಸ್‌/ಎಲ್‌ಕ್ಕೂಡಿ/ 
ಡಿಎಲ್‌ಎಸ್‌/503/2005-06, 1737, ದಿನಾ೦ಕ:05-02-2011. 
ಪ್ರಸ್ತಾವನೆ: 
ಸಮಾಪನೆಯಲ್ಲಿರುವ ಸೊರಬ ತಾಲ್ಲೂಕು ಪರಿಶಿಷ್ಟ ಜಾತಿ/ಪರಿಶಿಷ್ಟ ವರ್ಗದವರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ಸೊರಬ, ಈ 
ಸಂಘದಿಂದ ಸದಸ್ಯರಿಗಾಗಲೀ, ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನೆ ಇಲ್ಲದೇ ಇರುವುದರಿಂದ ಸಮಾಪನೆಗೊಳಿಸಲಾಗಿತ್ತು. ಅದರಂತೆ, 
ಸಮಾಪನಾಧಿಕಾರಿಗಳು ಸಮಾಪನಾ ನಡವಳಿಗಳನ್ನು ಪೂರ್ಣಗೊಳಿಸಿ ಸಂಘದ ನೊಂದಣಿ ರದ್ದತಿಗೆ ಉಲ್ಲೇಖ (1) ರಲ್ಲಿ ಪ್ರಸ್ತಾವೆಯಲ್ಲಿ ಸಲ್ಲಿಸಿರುತ್ತಾರೆ. 
ಈ ಬಗ್ಗೆ ಉಲ್ಲೇಖ (2) ರ ಈ ಕಛೇರಿಯ ಪತ್ರದಲ್ಲಿ ಸಂಘದಲ್ಲಿ ಸರ್ಕಾರಿ ಷೇರು ಮತ್ತು ಸಾಲಗಳ ಮಾಹಿತಿಯನ್ನು ಕೋರಲಾಗಿ, ಉಲ್ಲೇಖ (4) ರಲ್ಲಿ 
ಸಹಕಾರ ಸಂಘಗಳ ಉಪನಿಬಂಧಕರು, ಸಂಘದಲ್ಲಿ ಸರ್ಕಾರದ ಷೇರು ರೂ.2,700-00 ಮತ್ತು ಸರ್ಕಾರದ ಸಾಲ ರೂ.1,00,500-00ಗಳನ್ನು 
ಸರ್ಕಾರದ ಆದೇಶ ಸಂಖ್ಯೆ:ಸಿಎಂಡಬ್ಬ್ಯೂ/35/ಸಿಹೆಚ್‌ಎಸ್‌/1988, ದಿನಾಂಕ:03-11-1989 ರಲ್ಲಿ ಮನ್ನಾ ಮಾಡಿದ್ದು, ಸದರಿ ಮನ್ನಾ ಆದೇಶದ ಪ್ರತಿಯು 


ಲಭ್ಯವಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 

ಸದರಿ ಸರ್ಕಾರದ ಸಾಲ ಮತ್ತು ಷೇರು ಮೊತ್ತವನ್ನು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪಂಗಡದ ಸಹಕಾರ ಗೃಹ ನಿರ್ಮಾಣ ನಿಗಮ 
ನಿಯಮಿತ, ಬೆಂಗಳೂರು, ಇವರು ಸೊರಬ ತಾಲ್ಲೂಕು ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದವರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಸೊರಬ, 
ಈ ಸಂಘದಿಂದ ನಿಗಮಕ್ಕೆ ಬರಬೇಕಾದ ಸಾಲ ರೂ.100,500-00 ಮತ್ತು ಷೇರು ರೂ.2,700-00 ಗಳನ್ನು ಮೇಲ್ಕಂಡ ಸರ್ಕಾರದ ಆದೇಶದಂತೆ 
ಮನ್ನಾ ಆಗಿರುವ ಬಗ್ಗೆ ಸಂಘದಿಂದ ನಿಗಮಕ್ಕೆ ಜಮಾ ಆದ ಬಗ್ಗೆ ರಸೀತಿಯನ್ನು ನೀಡಿರುತ್ತಾರೆ. ಆದುದರಿಂದ ಮೇಲ್ಕಂಡ ಸಂಘದ ನೊಂದಣಿ 
ಕ್ರಮಾಂಕವನ್ನು ರದ್ದುಪಡಿಸುವಂತೆ ಸಹಕಾರ ಸಂಘಗಳ ಉಪ ನಿಬಂಧಕರು ಕೋರಿರುತ್ತಾರೆ. 

ಮೇಲಿನ ಕಾರಣಗಳಿಂದ ಹಾಗೂ ಉಪ ನಿಬಂಧಕರ ವರದಿಯ ಮೇರೆಗೆ ಸದರಿ ಸಂಘವನ್ನು ಮುಂದುವರೆಸುವುದು ಸೂಕ್ತವಲ್ಲವೆಂದು 
ಸಂಘದ ನೊಂದಣಿಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂ:ಸಿಓ/139/ಸಿಎಲ್‌ಎಂ/2010, 
ದಿನಾಂಕ:17-02-2011 ರಲ್ಲಿ ದತ್ತವಾಗಿರುವ ಅಧಿಕಾರದನ್ವಯ ಸಿ.ಎಸ್‌.ವೀರೇಶ್‌, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, 
ಬೆಂಗಳೂರು, ಆದ ನಾನು ಸಮಾಪನೆಯಲ್ಲಿರುವ ಸೊರಬ ತಾಲ್ಲೂಕು ಪರಿಶಿಷ್ಟ ಜಾತಿ/ಪರಿಶಿಷ್ಟ ವರ್ಗದವರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಈ 
ಸಂಘದ ನೊಂದಣಿ ಸಂಖ್ಯೆ:856/63-64, ದಿನಾ೦ಕ:27-01-1964 ನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿರುತ್ತೇನೆ. ಈ ದಿನದಿಂದ ಸದರಿ 
ಸಂಘವು ಅಸ್ತಿತ್ವವನ್ನು ಕಳೆದುಕೊಂಡಿರುತ್ತದೆ. 

ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ:31-03-11 ರಂದು ನೀಡಿರುತ್ತೇನೆ. 


ಸಿ.ಎಸ್‌.ವೀರೇಶ್‌ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು 
ಪಿಆರ್‌-452 ಬೆಂಗಳೂರು ಪ್ರಾಂತ, ಬೆಂಗಳೂರು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೮೧ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರ ಕಛೇರಿ, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು-560 018. 
ಸಂ:ಜೆಆರ್‌ಬಿ:ಸಮಾಪನೆ/2140/2002-03, ದಿನಾಂಕ:31ನೇ ಮಾರ್ಚ್‌ 2011 


ವಿಷಯ: ಸಮಾಪನೆಯಲ್ಲಿರುವ ಸಾಗರ ತಾಲ್ಲೂಕು ಪರಿಶಿಷ್ಟ ಜಾತಿ/ಪರಿಶಿಷ್ಟ ವರ್ಗದವರ ವಿವಿದೋದ್ದೇಶ ಸಹಕಾರ ಸಂಘ ನಿ. 
ಸಾಗರ, ಇದರ ನೊಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಉಪ ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಇವರ ಪತ್ರದ ಸಂಖ್ಯೆ:ಡಿಆರ್‌ಎಸ್‌/ಕಾನೂನು/03/ 
ಡಿಎಲ್‌ಎಸ್‌/40/2002-03, ದಿನಾಂಕ:25-11-2002. 
2) ಈ ಕಛೇರಿಯ ಆದೇಶದ ಸಂಖ್ಯೆ:ಜೆಆರ್‌ಹೆಚ್‌/ಸಮಾಪನೆ/2140/2002-03, ದಿನಾಂಕ:31-12-2002. 
3) ಸಹಕಾರ ಸಂಘಗಳ ಉಪ ನಿಬಂಧಕರು, ಶಿವಮೊಗ್ಗ ಇವರ ಪತ್ರದ ಸಂಖ್ಯೆಡಿಆರ್‌ಎಸ್‌/ಎಲ್‌ಕ್ಕೂಡಿ/ಡಿಎಲ್‌ಎಸ್‌/ 
40/2002-03, ದಿನಾಂಕ: -01-2011. 
ಪ್ರಸ್ತಾವನೆ: 
ಸಾಗರ ತಾಲ್ಲೂಕು ಪರಿಶಿಷ್ಟ ಜಾತಿ/ಪರಿಶಿಷ್ಟ ವರ್ಗದವರ ವಿವಿದೋದ್ದೇಶ ಸಹಕಾರ ಸಂಘ ನಿ, ಸಾಗರ ಈ ಸಂಘವು ನೊಂದಣಿ 
ಸಂಖ್ಯೆ:20451/94-95, ದಿನಾಂಕ:09-11-1994 ರಂದು ನೊಂದಣಿಯಾಗಿದ್ದು, ತಾಲ್ಲೂಕುಮಟ್ಟದ ಸಂಘವಾಗಿರುತ್ತದೆ. ಈ ಸಂಘವು ನೊಂದಣಿಯಾದ 
ಸ್ವಲ್ಪ ವರ್ಷಗಳ ಕಾಲ ಕೆಲಸ ಮಾಡಿ ನಂತರ ಯಾವುದೇ ವ್ಯವಹಾರವನ್ನು ನಿರ್ವಹಿಸದೇ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು, ಸಂಘದ 
ಲೆಕ್ಕಪರಿಶೋಧನೆಯನ್ನು ಮಾಡಿಸದೆ ಸಂಘದ ಉಪನಿಯಮಗಳ ಉದ್ದೇಶದಂತೆ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಕಾರ್ಯನಿರ್ವಹಿಸದೆ ಸಂಘದ 
ಸದಸ್ಯರ ಆರ್ಥಿಕ ಹಿತಸಾಧನೆಗೆ ನೆರವಾಗುವಲ್ಲಿ ವಿಫಲವಾಗಿರುತ್ತದೆ. ಸಂಘದ ಆಡಳಿತ ಮಂಡಳಿಯು ಸಂಪೂರ್ಣ ನಿಷ್ಟಿಯವಾಗಿದ್ದು, ಸಂಘದ 
ವೃದ್ಧಿಗೆ ಯಾವುದೇ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರುವುದಿಲ್ಲ. ಈ ಸಂಘದಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನೆ ಇಲ್ಲದಿರುವುದನ್ನು 
ಮನಗಂಡು ಸಹಕಾರ ಸಂಘಗಳ ಉಪ ನಿಬಂಧಕರು, ಶಿವಮೊಗ್ಗ ಇವರು ಉಲ್ಲೇಖ(1ರಲ್ಲಿ ಶಿಫಾರಸ್ಸು ಮಾಡಿದಂತೆ, ಉಲ್ಲೇಖ (2) ರ ಆದೇಶದಲ್ಲಿ 
ಸಂಘವನ್ನು ಸಮಾಪನೆಗೊಳಿಸಲಾಗಿರುತ್ತದೆ. ಉಲ್ಲೇಖ (3)ರ ಪತ್ರದಲ್ಲಿ ಸಹಕಾರ ಸಂಘಗಳ ಉಪ ನಿಬಂಧಕರು, ಸಂಘದ ನೊಂದಣಿಯನ್ನು 
ರದ್ದುಗೊಳಿಸುವಂತೆ ಕೋರಿ ಶಿಫಾರಸ್ಸು ಮಾಡಿರುತ್ತಾರೆ. 


ಅಭಿ 


ಸಂಘದ ಸದಸ್ಯರಿಗೆ ಸಂಘವನ್ನು ಮುನ್ನಡೆಸಿಕೊಂಡು ಹೋಗಲು ಆಸಕ್ತಿ ಇಲ್ಲದ ಕಾರಣ, ಸಮಾಪನಾಧಿಕಾರಿಗಳು ಅಂತಿಮ ಸಭೆ ನಡೆಸಿ, 
ಸಂಘದಲ್ಲಿ ಸರ್ಕಾರದ ಷೇರು ಮತ್ತು ಸಾಲಗಳು ಇರುವುದಿಲ್ಲ. ಆಸ್ತಿ-ಜವಾಬ್ದಾರಿ ತ:ಖ್ತೆ ಶೂನ್ಯವಾಗಿರುವುದರಿಂದ ಸಂಘದ ನೊಂದಣಿಯನ್ನು 
ರದ್ದುಪಡಿಸುವಂತೆ ಸಮಾಪನಾಧಿಕಾರಿಗಳು ಕೋರಿರುವುದಾಗಿ ಉಪ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಮೇಲಿನ ಕಾರಣಗಳಿಂದ ಹಾಗೂ ಉಪ ನಿಬಂಧಕರ ವರದಿಯ ಮೇರೆಗೆ ಸದರಿ ಸಂಘವನ್ನು ಮುಂದುವರೆಸುವುದು ಸೂಕ್ತವಲ್ಲವೆಂದು 
ಸಂಘದ ನೊಂದಣಿಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂ:ಸಿಓ/139/ಸಿಎಲ್‌ಎಂ/2010, 
ದಿನಾಂಕ:17-02-2011 ರಲ್ಲಿ ದತ್ತವಾಗಿರುವ ಅಧಿಕಾರದನ್ವಯ ಸಿ.ಎಸ್‌.ವೀರೇಶ್‌, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, 
ಬೆಂಗಳೂರು, ಆದ ನಾನು ಸಮಾಪನೆಯಲ್ಲಿರುವ ಸಾಗರ ತಾಲ್ಲೂಕು ಪರಿಶಿಷ್ಟ ಜಾತಿ/ಪರಿಶಿಷ್ಟ ವರ್ಗದವರ ವಿವಿದೋದ್ದೇಶ ಸಹಕಾರ ಸಂಘ ನಿ, 
ಸಾಗರ, ಇದರ ನೊಂದಣಿ ಸಂಖ್ಯೆ:20451/94-95, ದಿನಾಂಕ:09-11-1994 ನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿರುತ್ತೇನೆ. ಈ ದಿನದಿಂದ 
ಸದರಿ ಸಂಘವು ಅಸ್ತಿತ್ವವನ್ನು ಕಳೆದುಕೊಂಡಿರುತ್ತದೆ. 

ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ:31-03-11 ರಂದು ನೀಡಿರುತ್ತೇನೆ. 

ಸಿ.ಎಸ್‌.ವೀರೇಶ್‌ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು 
ಪಿಆರ್‌-453 ಬೆಂಗಳೂರು ಪ್ರಾಂತ, ಬೆಂಗಳೂರು 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರ ಕಛೇರಿ, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು-560 018. 
ಸಂ:ಜೆಆರ್‌ಬಿ:ಸಮಾಪನೆ/18/90/1998-99, ದಿನಾಂಕ:31ನೇ ಮಾರ್ಚ್‌ 2011 


ವಿಷಯ: ಸಮಾಪನೆಯಲ್ಲಿರುವ ಮೊಳಕಾಲ್ಲೂರು ತಾಲ್ಲೂಕು ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಾಮುದಾಯಿಕ ಬೇಸಾಯ ಸಹಕಾರ 
ಸಂಘ ನಿಯಮಿತ, ಚಿತ್ರದುರ್ಗ ಇದರ ನೊಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ:ಡಿಆರ್‌ಡಿ/ಎಲ್‌ಕ್ಯೂಡಿ/ಸಿಆರ್‌-44/ 
97-98, ದಿನಾ೦ಕ:30-05-1998. 


೨೪೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





2) ಈ ಕಛೇರಿಯ ಆದೇಶದ ಸಂಖ್ಯೆ:ಜೆಆರ್‌ಬಿ/ಸಮಾಪನೆ/18/1998-99, ದಿನಾಂಕ:14-09-98. 
3) ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ:ಡಿಆರ್‌ಡಿ/ಸಮಾಪನೆ/ರದ್ದತಿ/ಸಿಆರ್‌-18/ 
98-99, ದಿನಾ೦ಕ: 19-03-2011. 
ಪ್ರಸ್ತಾವನೆ: 
ಮೊಳಕಾಲ್ಮೂರು ತಾಲ್ಲೂಕು ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಾಮುದಾಯಿಕ ಬೇಸಾಯ ಸಹಕಾರ ಸಂಘ ನಿಯಮಿತ, ಚಿತ್ರದುರ್ಗ ಜಿಲ್ಲೆ ಈ 
ಸಂಘವು ನೊಂದಣಿ ಸಂಖ್ಯೆಡಿಆರ್‌ಸಿಎಸ್‌/ಆರ್‌ಜಿಎಸ್‌/ಎಲ್‌ಪಿಸಿ/7089/1981-82, ದಿನಾಂಕ:26-02-1982 ರಲ್ಲಿ ನೊಂದಣಿಯಾಗಿರುತ್ತದೆ. ಈ 
ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟದ್ದಾಗಿದ್ದು, ಸಂಘವು ಸರಿಯಾಗಿ ಕೆಲಸ ನಿರ್ವಹಿಸದೆ ಸ್ಥಗಿತಗೊಂಡಿರುವ ಕಾರಣ, ಸಂಘವನ್ನು ಉಲ್ಲೇಖ 
(1) ರ ಪತ್ರದ ಮೇರೆಗೆ ಉಲ್ಲೇಖ (2) ರ ಆದೇಶದಲ್ಲಿ ಸಮಾಪನೆಗೊಳಿಸಲಾಗಿತ್ತು. ಸಮಾಪನಾಧಿಕಾರಿಗಳಾದ ಸಹಕಾರ ಅಭಿವೃದ್ಧಿ ಅಧಿಕಾರಿ 
ಮೊಳಕಾಲ್ಮೂರು ತಾಲ್ಲೂಕು ಇವರ ವರದಿಯ ಮೇರೆಗೆ ಉಲ್ಲೇಖ (3) ರ ಪತ್ರದಲ್ಲಿ ಉಪ ನಿಬಂಧಕರು, ಸಂಘದ ನೊಂದಣಿ ರದ್ದುಗೊಳಿಸುವಂತೆ 
ಶಿಫಾರಸ್ಸು ಮಾಡಿರುತ್ತಾರೆ. 
ಸಂಘದ ಸಮಾಪನಾಧಿಕಾರಿಗಳು ದಿನಾ೦ಕ:31-03-2010 ರ ಅಂತ್ಯಕ್ಕೆ ಜಮಾ-ಖರ್ಚು ಮಾಡಿ ಸಂಘದ ಆಡಿಟ್‌ ಮಾಡಿಸಿ ಆಸ್ತಿ-ಜವಾಬ್ದಾರಿ 
ತ:ಖ್ತೆಯನ್ನು ಶೂನ್ಯಗೊಳಿಸಿರುತ್ತಾರೆ. ಸದರಿ ಆಸ್ಮಿ-ಜವಾಬ್ದಾರಿ ತ:ಖ್ತೆಯನ್ನು ಸಮಾಪನಾಧಿಕಾರಿಗಳು ಹಾಗೂ ಸಹಕಾರ ಸಂಘಗಳ ಲೆಕ್ಕಪರಿಶೋಧಕರು, 
ಮೊಳಕಾಲ್ಮೂರು ಇವರು ದೃಢೀಕರಿಸಿರುತ್ತಾರೆ. ಇದರಿಂದ ಸದರಿ ಸಂಘದ ಆಸ್ತಿ-ಜವಾಬ್ದಾರಿ ಶೂನ್ಯವೆಂದು ತಿಳಿಸಿರುತ್ತಾರೆ. 
ಮೇಲಿನ ಕಾರಣಗಳಿಂದ ಹಾಗೂ ಉಪ ನಿಬಂಧಕರ ವರದಿಯ ಮೇರೆಗೆ ಸದರಿ ಸಂಘವನ್ನು ಮುಂದುವರೆಸುವುದು ಸೂಕ್ತವಲ್ಲವೆಂದು 
ಸಂಘದ ನೊಂದಣಿಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂ:ಸಿಓ/139/ಸಿಎಲ್‌ಎಂ/2010, 
ದಿನಾಂಕ:17-02-2011 ರಲ್ಲಿ ದತ್ತವಾಗಿರುವ ಅಧಿಕಾರದನ್ವಯ ಸಿ.ಎಸ್‌.ವೀರೇಶ್‌, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, 
ಬೆಂಗಳೂರು, ಆದ ನಾನು ಸಮಾಪನೆಯಲ್ಲಿರುವ ಮೊಳಕಾಲ್ಮೂರು ತಾಲ್ಲೂಕು ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಾಮುದಾಯಿಕ ಬೇಸಾಯ 
ಸಹಕಾರ ಸಂಘ ನಿಯಮಿತ, ಮೊಳಕಾಲ್ಲೂರು ತಾಲ್ಲೂಕು ಇದರ ನೊಂದಣಿ ಸಂಖ್ಯೆಡಿಆರ್‌ಸಿಎಸ್‌/ಆರ್‌ಜಿಎಸ್‌/ಎಲ್‌ಪಿಸಿ/7089/1981-82, 
ದಿನಾಂಕ:26-12-1982 ನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿರುತ್ತೇನೆ. ಈ ದಿನದಿಂದ ಸದರಿ ಸಂಘವು ಅಸ್ತಿತ್ವವನ್ನು ಕಳೆದುಕೊಂಡಿರುತ್ತದೆ. 


ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ:31-03-11 ರಂದು ನೀಡಿರುತ್ತೇನೆ. 


ಸಿ.ಎಸ್‌.ವೀರೇಶ್‌ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು 
ಪಿಆರ್‌-454 ಬೆಂಗಳೂರು ಪ್ರಾಂತ, ಬೆಂಗಳೂರು 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರ ಕಛೇರಿ, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು-560 018. 
ಕ್ರಸಂ:ಜೆಆರ್‌ಬಿ:ಸಮಾಪನೆ/152/2010-11, ದಿನಾಂಕ:31ನೇ ಮಾರ್ಚ್‌ 2011 


ವಿಷಯ: ಸ್ಥಗಿತಗೊಂಡಿರುವ ತಾಲ್ಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ಸಹಕಾರ ಸಂಘ ನಿ. ಜಗಳೂರು, ಇದನ್ನು 
ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1 ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಪತ್ರದ ಸಂಖ್ಯೆ:ಡಿಆರ್‌/ಡಿವಿಜಿ/ 
ಎಲ್‌ಕ್ಯೂಡಿ/ಸಿಆರ್‌/09-10, ದಿನಾಂಕ:22-01-2010. 
2) ಈ ಕಛೇರಿಯ ಸಮಸಂಖ್ಯೆಯ ಕಾರಣ ಕೇಳುವ ನೋಟೀಸಿನ ದಿನಾ೦ಕ:24-09-2010. 
3) ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಪತ್ರದ ಸಂಖ್ಯೆ: ಡಿಆರ್‌/ಡಿವಿಜಿ/ 
ಸಮಾಪನೆ/ಇತರೆ/ಸಿಆರ್‌/10-11, ದಿನಾಂಕ:29-11-10. 
ಪ್ರಸ್ತಾವನೆ: 
ತಾಲ್ಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ಸಹಕಾರ ಸಂಘ ನಿ, ಜಗಳೂರು, ಈ ಸಂಘವು ನೋಂದಣಿ ಸಂ:ಎಆರ್‌ಸಿ/517/ 
1980-81, ದಿನಾಂಕ:25-02-1981 ರಂದು ನೋಂದಣಿಯಾಗಿರುತ್ತದೆ. ಸಂಘವು ತಾಲ್ಲೂಕು ಮಟ್ಟದ ಸಂಘವಾಗಿದ್ದು, ಸಂಘದ ಕಾರ್ಯಚಟುವಟಿಕೆಗಳು 
2-3 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಾಲ ವಸೂಲಿ ಮಾಡುವಲ್ಲಿ ಯಾವ ಆಸಕ್ತಿ ಇರುವುದಿಲ್ಲ. ಸಂಘವು ಆಡಳಿತ ಮಂಡಳಿ ಸಭೆ ಮತ್ತು 
ವಾರ್ಷಿಕ ಮಹಾಸಭೆಗಳನ್ನು ನಡೆಸಿರುವುದಿಲ್ಲ. ಸಂಘದ ಪುನಃಶ್ಚೇತನಕ್ಕೆ ಯಾವ ಆಸಕ್ತಿಯನ್ನು ಹೊಂದಿರುವುದಿಲ್ಲ. ಸಂಘವು ದಿನಾಂಕ:31-03-2008 ಕ್ಕೆ 
ರೂ. 3.13 ಲಕ್ಷಗಳಷ್ಟು ನಷ್ಟದಲ್ಲಿರುತ್ತದೆ. ಸಂಘದ ಆಡಳಿತ ಮಂಡಳಿಯು ಸಾಲ ವಸೂಲಿಗೆ ಯಾವ ಕ್ರಮಗಳನ್ನು ಹಾಕಿಕೊಳ್ಳದೆ ಸಂಘವು ನಷ್ಟ 
ಹೊಂದಲು ಕಾರಣವಾಗಿರುತ್ತದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೮೩ 





ಆದುದರಿಂದ ಸಂಘವನ್ನು ಯಥಾಸ್ಥಿತಿಯಲ್ಲಿ ಮುಂದುವರೆಸುವುದರಿಂದ ಸದಸ್ಯರಿಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ ಪ್ರಯೋಜನ 
ಇಲ್ಲದೇ ಇರುವುದರಿಂದ ಸದರಿ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಶಿಫಾರಸ್ಸು ಮಾಡಿ ಉಲ್ಲೇಖ (1) ರಲ್ಲಿ ಪ್ರಸ್ತಾವೆಯನ್ನು 
ಸಲ್ಲಿಸಿರುತ್ತಾರೆ. 

ಈ ಬಗ್ಗೆ ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ ಉಲ್ಲೇಖ (2) ರ ಪತ್ರದಲ್ಲಿ ಕಾರಣ ಕೇಳುವ ನೋಟೀಸನ್ನು ನೀಡಿ, ಸದರಿ ನೋಟೀಸಿನಲ್ಲಿ 
15 ದಿವಸಗಳ ಕಾಲಾವಕಾಶವನ್ನು ನೀಡಲಾಗಿತ್ತು. ಆದರೆ, ಇದುವರೆಗೂ ಯಾವ ನಿರ್ದೇಶಕರಿಂದಲು ಮೌಖಿಕವಾಗಿಯಾಗಲೀ ಅಥವಾ ಲಿಖಿತ 
ಮೂಲಕವಾಗಲೀ ಹೇಳಿಕೆ ನೀಡದಿರುವುದರಿಂದ ಸಹಕಾರ ಸಂಘಗಳ ಉಪ ನಿಬಂಧಕರು ದಾವಣಗೆರೆ ಇವರ ವರದಿಯ ಮೇರೆಗೆ ಹಾಗೂ ಮೇಲಿನ 
ಕಾರಣಗಳಿಂದ ಸದರಿ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


ಆದೇಶ 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2) ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂ:ಸಿಓ/139/ಸಿಎಲ್‌ಎಂ/2010, 
ದಿನಾಂಕ:17-02-2011 ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಸಿ.ಎಸ್‌.ವೀರೇಶ್‌, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು 
ಪ್ರಾಂತ, ಬೆಂಗಳೂರು, ಆದ ನಾನು ತಾಲ್ಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ಸಹಕಾರ ಸಂಘ ನಿ, ಜಗಳೂರು, ದಾವಣಗೆರೆ ಜಿಲ್ಲೆ, ಈ 
ಸಂಘವನ್ನು ಸಮಾಪನೆಗೊಳಿಸಿ, ಸಮಾಪನಾಧಿಕಾರಿಯಾಗಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಜಗಳೂರು ತಾಲ್ಲೂಕು ಇವರನ್ನು ನೇಮಕ ಮಾಡಿರುತ್ತೇನೆ. 

ನೇಮಕಗೊಂಡ ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ವಹಿಸಿಕೊಂಡು ಸಂಘದ ಪುನ:ಶ್ಚೇತನಕ್ಕಾಗಲೀ ಅಥವಾ ಸಂಘದ 
ನೊಂದಣಿ ರದ್ಭತಿಗಾಗಲೀ ಸೂಕ್ತ ಕ್ರಮಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ:31-03-11 ರಂದು ನೀಡಿರುತ್ತೇನೆ. 


ಸಿ.ಎಸ್‌.ವೀರೇಶ್‌ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು 
ಪಿಆರ್‌-455 ಬೆಂಗಳೂರು ಪ್ರಾಂತ, ಬೆಂಗಳೂರು 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರ ಕಛೇರಿ, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು-560 018. 
ಕ್ರಸಂ:ಜೆಆರ್‌ಬಿ:ಸಮಾಪನೆ/374/2010-11, ದಿನಾ೦ಕ:31ನೇ ಮಾರ್ಚ್‌ 2011 
ವಿಷಯ: ಸ್ಥಗಿತಗೊಂಡಿರುವ ಸಹಕಾರ ಸಂಘಗಳನ್ನು ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: ಸಹಕಾರ ಸಂಘಗಳ ಉಪ ನಿಬಂಧಕರು, ಬೆ೦ಗಳೂರು, ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಇವರ ಪತ್ರದ ಸಂಖ್ಯೆಡಿಆರ್‌ಬಿ-ಆರ್‌/ 
ಸಮಾಪನೆ/52/10-11, ದಿನಾ೦ಕ:30-3-10. 

ಪ್ರಸ್ತಾವನೆ: 

ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಉಲ್ಲೇಖದ ಪತ್ರದೊಂದಿಗೆ ಸಹಕಾರ ಸಂಘಗಳ ಉಪ ನಿಬಂಧಕರು, ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆ ಇವರು ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆಯ 09 ಸಹಕಾರ ಸಂಘಗಳು ಸಂಘದ ಉಪನಿಯಮಗಳ ರೀತ್ಯಾ ಉದ್ದೇಶಿತ ಕಾರ್ಯಗಳನ್ನು 
ಈಡೇರಿಸದೆ ಸುಮಾರು ವರ್ಷಗಳಿಂದ ಸ್ಥಗಿತಗೊಂಡಿದ್ದು, ಇದರಿಂದ ಸಂಘದ ಸದಸ್ಯರಿಗೆ, ಸಾರ್ವಜನಿಕರಿಗೆ ಯಾವುದೇ ಪ್ರಯೋಜನ ಇರುವುದಿಲ್ಲ 
ಹಾಗೂ ಕಾಲಕಾಲಕ್ಕೆ ಮಹಾಸಭೆ, ಆಡಳಿತ ಮಂಡಳಿ ಸಭೆ ಮತ್ತು ಲೆಕ್ಕಪತ್ರಗಳನ್ನು ಪರಿಶೋಧನೆ ಮಾಡಿದ ಬಗ್ಗೆ ಮಾಹಿತಿ ಇರುವುದಿಲ್ಲ ಮತ್ತು ಸದರಿ 
ಸಂಘಗಳು ನೊಂದಾಯಿತ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ಪದಾಧಿಕಾರಿಗಳ ವಿವರಗಳು ಲಭ್ಯವಾಗುತ್ತಿಲ್ಲ ಎಂದು ತಿಳಿಸಿ, 09 ಸಹಕಾರ 
ಸಂಘಗಳನ್ನು ಸಮಾಪನೆಗೊಳಿಸುವಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುತ್ತಾರೆ. 

09 ಸಹಕಾರ ಸಂಘಗಳು ಈ ಕೆಳಕಂಡಂತಿರುತ್ತವೆ :- 
































ಕ್ರಸಂ. ಸಹಕಾರ ಸಂಘದ ಹೆಸರು 
I ಏರ್‌ ಅಸೋಸಿಯೇಟ್ಸ್‌ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ದೇವನಹಳ್ಳಿ 
2 ವೈಷ್ಣವಿ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ದೇವನಹಳ್ಳಿ 
3 ನೆಲಮಂಗಲ ತಾಲ್ಲೂಕು ನೊಮ್ಕಾಡಿಕ್‌ ಟ್ರೈಬ್ಸ್‌ ವಿವಿದೋದ್ದೇಶ ಸಹಕಾರ ಸಂಘ ನಿ. ನೆಲಮಂಗಲ 
4 ಸೆಟಿಲೈಟ್‌ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ನೆಲಮಂಗಲ 
5 ನೆಲಮಂಗಲ ತಾಲ್ಲೂಕು ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ನೆಲಮಂಗಲ 
6 ನೆಲಮಂಗಲ ತಾಲ್ಲೂಕು ರೇಷ್ಮೆ ಕೈಮಗ್ಗ ನೇಕಾರರ ಸಹಕಾರ ಸಂಘ ನಿಯಮಿತ, ನೆಲಮಂಗಲ 
7 ನೆಲಮಂಗಲ ತಾಲ್ಲೂಕು ಕುರಿ ಸಾಕಾಣಿಕೆದಾರರ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸ೦ಘ ನಿಯಮಿತ, ನೆಲಮಂಗಲ 





೨೪೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 

















ಕ್ರಸಂ. ಸಹಕಾರ ಸಂಘದ ಹೆಸರು 
8 ದೊಡ್ಡಬಳ್ಳಾಪುರ ತಾಲ್ಲೂಕು ಕುರಿ ಸಾಕಾಣಿಕೆದಾರರ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ದೊಡ್ಡಬಳ್ಳಾಪುರ 
9 ತಾಲ್ಲೂಕು ಸೂಪರ್‌ ವೈಸಿಂಗ್‌ ಯೂನಿಯನ್‌ ಸಹಕಾರ ಸಂಘ ನಿಯಮಿತ ದೊಡ್ಡಬಳ್ಳಾಪುರ 





ಆದುದರಿಂದ, ಮೇಲ್ಕಂಡ ಸಹಕಾರ ಸಂಘಗಳನ್ನು ಯಥಾಸ್ಥಿತಿಯಲ್ಲಿ ಮುಂದುವರೆಸುವುದರಿಂದ ಪ್ರಯೋಜನವಿಲ್ಲವೆಂದು ಈ ಸಂಘಗಳನ್ನು 
ಸಮಾಪನೆಗೊಳಿಸಲು ದಿನಾಂಕ:23-03-2011 ರಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದು, ಸದರಿ ಸಂಘಗಳಿಂದ ಆಕ್ಷೇಪಣೆಗಳನ್ನು ಕೋರಲಾಗಿತ್ತು. ಆದರೆ, 
ಸದರಿ ಸಂಘಗಳಿಂದ ಇದುವರೆಗೂ ಯಾವುದೇ ಆಕ್ಷೇಪಣೆಗಳು ಬಂದಿಲ್ಲದಿರುವುದರಿಂದ ಮೇಲ್ಕಂಡ 09 ಸಹಕಾರ ಸಂಘಗಳಿಂದ ಸದಸ್ಯರಿಗಾಗಲೀ 
ಅಥವಾ ಸಾರ್ವಜನಿಕರಾಗಲೀ ಯಾವುದೇ ಪ್ರಯೋಜನ ಇಲ್ಲದಿರುವುದರಿಂದ, ಸದರಿ ಸಂಘಗಳನ್ನು ಸಮಾಪನೆಗೊಳಿಸಲು ಸಹಕಾರ ಸಂಘಗಳ ಉಪ 
ನಿಬಂಧಕರು, ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ, ಇವರು ಉಲ್ಲೇಖಿತ ಪತ್ರದಲ್ಲಿ ತಿಳಿಸಿರುತ್ತಾರೆ. 

ಮೇಲಿನ ಕಾರಣಗಳಿಂದ ಹಾಗೂ ಉಪ ನಿಬಂಧಕರ ಪತ್ರದ ಮೇರೆಗೆ ಮೇಲ್ಕಂಡ 09 ಸಹಕಾರ ಸಂಘಗಳನ್ನು ಸಮಾಪನೆಗೊಳಿಸುವುದು 
ಸೂಕ್ತವೆಂದು ಮನಗಂಡು ಈ ಕೆಳಕಂಡ ಆದೇಶವನ್ನು ಅನುಬಂಧದೊಂದಿಗೆ ಹೊರಡಿಸಲಾಗಿದೆ. 


ಆದೇಶ 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2) ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂ:ಸಿಓ/139/ಸಿಎಲ್‌ಎಂ/2010, 
ದಿನಾಂಕ:17-02-2011 ರಲ್ಲಿ ದತ್ತವಾಗಿರುವ ಅಧಿಕಾರದನ್ವಯ ಸಿ.ಎಸ್‌.ವೀರೇಶ್‌, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, 
ಬೆ೦ಗಳೂರು, ಆದ ನಾನು ಈ ಆದೇಶದೊಂದಿಗೆ ಲಗತ್ತಿಸಿರುವ ಅನುಬಂಧದಲ್ಲಿನ 09 ಸಹಕಾರ ಸಂಘಗಳನ್ನು ಸಮಾಪನೆಗೊಳಿಸಿ, ಸದರಿ 
ಸಮಾಪನೆಗೊ೦ಡ ಸಹಕಾರ ಸ೦ಘಗಳ ಮುಂದೆ ತಿಳಿಸಿರುವ ಅಧಿಕಾರಿಗಳನ್ನು ಸಮಾಪನಾಧಿಕಾರಿಗಳಾಗಿ ನೇಮಕ ಮಾಡಿರುತ್ತೇನೆ. 

ನೇಮಕಗೊಂಡ ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ವಹಿಸಿಕೊಂಡು ಸಂಘದ ಪುನ:ಶ್ಚೇತನಕ್ಕಾಗಲೀ ಅಥವಾ ಸಂಘದ 
ನೊಂದಣಿ ರದ್ಧತಿಗಾಗಲೀ ಸೂಕ್ತ ಕ್ರಮಕೈಗೊಳ್ಳತಕ್ಕದ್ದು. 

ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ:31-03-11 ರಂದು ನೀಡಿರುತ್ತೇನೆ. 


ಸಿ.ಎಸ್‌.ವೀರೇಶ್‌ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು 
ಬೆಂಗಳೂರು ಪ್ರಾಂತ, ಬೆಂಗಳೂರು 
ಅನುಬಂಧ 





ಸಹಕಾರ ಸಂಘದ ಹೆಸರು ಸಮಾಪನಾಧಿಕಾರಿಯ ಹೆಸರು 


wl 
© (a 





ಸಹಕಾರ ಅಭಿವೃದ್ಧಿ ಅಧಿಕಾರಿ, ದೇವನಹಳ್ಳಿ 
ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ದೇವನಹಳ್ಳಿ 
ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ 
ನೆಲಮಂಗಲ ತಾಲ್ಲೂಕು ನೊಮ್ಯಾಡಿಕ್‌ ಟ್ರೈಬ್ಸ್‌ ವಿವಿದೋದ್ದೇಶ ಸಹಕಾರ ಸಹಕಾರ ಅಭಿವೃದ್ಧಿ ಅಧಿಕಾರಿ, ನೆಲಮಂಗಲ 
ಸಂಘ ನಿ. ನೆಲಮಂಗಲ ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ನೆಲಮಂಗಲ 
ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ 
ನೆಲಮಂಗಲ ತಾಲ್ಲೂಕು ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ ಗೃಹ ನಿರ್ಮಾಣ ಸಹಕಾರ ಅಭಿವೃದ್ಧಿ ಅಧಿಕಾರಿ, ನೆಲಮಂಗಲ 


| ಏರ್‌ ಅಸೋಸಿಯೇಟ್ಸ್‌ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ದೇವನಹಳ್ಳಿ 





2 ವೈಷ್ಣವಿ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ದೇವನಹಳ್ಳಿ 








4 ಸೆಟಿಲೈಟ್‌ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ನೆಲಮಂಗಲ 

















ಸಹಕಾರ ಸಂಘ ನಿಯಮಿತ, ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಸ ನೆಲಮಂಗಲ ತಾಲ್ಲೂಕು ರೇಷ್ಮೆ ಕೈಮಗ್ಗ ನೇಕಾರರ ಸಹಕಾರ ಸಂಘ ಸಹಕಾರ ಅಭಿವೃದ್ಧಿ ಅಧಿಕಾರಿ, ನೆಲಮಂಗಲ 
ನಿಯಮಿತ, ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
7 ನೆಲಮಂಗಲ ತಾಲ್ಲೂಕು ಕುರಿ ಸಾಕಾಣಿಕೆದಾರರ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಅಭಿವೃದ್ಧಿ ಅಧಿಕಾರಿ, ನೆಲಮಂಗಲ 
ಸಹಕಾರ ಸಂಘ ನಿಯಮಿತ, ನೆಲಮಂಗಲ ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ 
4 ದೊಡ್ಡಬಳ್ಳಾಪುರ ತಾಲ್ಲೂಕು ಕುರಿ ಸಾಕಾಣಿಕೆದಾರರ ಮತ್ತು ಉಣ್ಣೆ ಮಾರಾಟಾಧಿಕಾರಿ ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, 
ಉತಾದಕರ ಸಹಕಾರ ಸಂಘ ನಿಯಮಿತ, ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಉಪವಿಭಾಗ, ದೊಡ್ಡಬಳ್ಳಾಪುರ 
5 ತಾಲ್ಲೂಕು ಸೂಪರ್‌ ವೈಸಿಂಗ್‌ ಯೂನಿಯನ್‌ ಸಹಕಾರ ಸಂಘ ನಿಯಮಿತ | ಮಾರಾಟಾಧಿಕಾರಿ ಸಹಕಾರ ಸಂಘಗಳ ನಿಬಂಧಕರ 














ದೊಡ್ಡಬಳ್ಳಾಪುರ ಕಛೇರಿ, ದೊಡ್ಡಬಳ್ಳಾಪುರ ಉಪವಿಭಾಗ, ದೊಡ್ಡಬಳ್ಳಾಪುರ 





ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು 
ಪಿಆರ್‌-456 ಬೆ೦ಗಳೂರು ಪ್ರಾಂತ, ಬೆ೦ಗಳೂರು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೮೫ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ. 
ಸಂಖ್ಯೆ:ಡಿಆರ್‌ಕೆ/ಎಲ್‌ಕ್ಯೂಡಿ/79/2010-11, ದಿನಾಂಕ:25ನೇ ಮಾರ್ಚ್‌ 2011 





ವಿಷಯ: ಕಾರ್ಯವನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುವ ಹೊನ್ನೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಹೊನ್ನೇನಹಳ್ಳಿ. 
ಕೋಲಾರ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ: ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಇವರ ಪತ್ರ ಸಂಖ್ಯೆ:ಎಆರ್‌/49/ಸಮಾಪನೆ/ಸಿಆರ್‌./5/2010-11 


$ 
ದಿನಾಂಕ: 19-1-2011. 

ಪ್ರಸ್ತಾವನೆ: 

ಹೊನ್ನೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಹೊನ್ನೇನಹಳ್ಳಿ, ಕೋಲಾರ ತಾಲ್ಲೂಕು ಇದು ತನ್ನ ಕಾರ್ಯವನ್ನು ನಿರ್ವಹಿಸದಂತೆ 
ನಿಷ್ಠಿಯಗೊಂಡಿರುವುದಾಗಿ. ಸಂಘವನ್ನು ಪುನ:ಶ್ಚೇತನಗೊಳಿಸಲು ಸಾಧ್ಯವಿಲ್ಲದಿರುವುದರಿಂದ ಸಮಾಪನೆಗೊಳಿಸಬೇಕೆಂದು ಉಲ್ಲೇಖದ ಪತ್ರದಲ್ಲಿ 
ಕೋಲಾರ ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಅಲ್ಲದೆ, ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳು ಸಹ ಸಂಘವು ತನ್ನ ಬೈಲಾ ರೀತ್ಯಾ ಕಾರ್ಯನಿರ್ವಹಿಸದಂತೆ ಸ್ಥಗಿತಗೊಂಡಿದ್ದು, ಈ 
ಸಂಘವನ್ನು ಮುಂದುವರೆಸುವುದರಿಂದ ಸದಸ್ಯರಿಗೆ ಯಾವುದೇ ಪ್ರಯೋಜನೆ ಇಲ್ಲದಿರುವುದರಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ 
ಕಲಂ 72 ರನ್ವಯ ಯಣಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟರುವುದಾಗಿ ತಿಳಿಸಿದೆ. 

ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ ಹಾಗೂ ಕೋಲಾರ ಹಾಲು ಒಕ್ಕೂಟದ ಅಧಿಕಾರಿಗಳ ಮತ್ತು ಕೋಲಾರ ಉಪವಿಭಾಗದ ಸಹಾಯಕ 
ನಿಬಂಧಕರ ಅಭಿಪ್ರಾಯದಂತೆ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ 
ಮಾಡಿ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 72(2)(ಬಿ) ಅನ್ವಯ 
ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21-11-2001 ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ 
ಕೆ.ಎಲ್‌. ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಹೊನ್ನೇನಹಳ್ಳಿ ಹಾಲು ಉತ್ಪಾದಕರ 
ಸಹಕಾರ ಸಂಘ ನಿ. ಹೊನ್ನೇನಹಳ್ಳಿ, ಕೋಲಾರ ತಾಲ್ಲೂಕು ಈ ಸಹಕಾರ ಸಂಘವನ್ನು ಯಣ ಸಮಾಪನೆಗೊಳಿಸಿ, ಸಂಘಕ್ಕೆ ಸಹಕಾರ ಸಂಘಗಳ 
ನಿರೀಕ್ಷಕರು, ಕೋಲಾರ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ-ಜವಾಬ್ದಾರಿಗಳನ್ನು ವಿಲೇವಾರಿ ಮಾಡಿ 3 
ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವೆ ಸಲ್ಲಿಸುವಂತೆ ಸೂಚಿಸಿದೆ. 

ಈ ಆದೇಶವನ್ನು ಈ ದಿನ ಅಂದರೆ, ದಿನಾಂಕ:25-3-2011 ರಂದು ನನ್ನ ಸಹಿ ಹಾಗು ಈ ಕಛೇರಿಯ ಮೊಹರಿನೊಂದಿಗೆ ಹೊರಡಿಸಿದೆ. 


ಕೆ.ಎಲ್‌. ನರಸಿಂಹಮೂರ್ತಿ 
ಸಹಕಾರ ಸಂಘಗಳ ಉಪನಿಬಂಧಕರು 
ಪಿಆರ್‌-448 ಕೋಲಾರ ಜಿಲ್ಲೆ, ಕೋಲಾರ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಕೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌ : 02 (ಪೋಲೀಸ್‌)/2009-10, ದಿನಾಂಕ : 19-02-2011. 


ಉಪಸ್ಥಿತರು: ಡಾ| ವೈ.ಮ೦ಜುನಾಥ್‌, ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಬದನವಾಳು ಪೋಲೀಸ್‌ ಠಾಣೆ, ಶಂಕರ್‌ ಬಿನ್‌ ರಂಗಯ್ಯ ಹೊಸಕೋಟೆ ಗ್ರಾಮ 


ನಂಜನಗೂಡು ತಾಲ್ಲೂಕು. 
ಪ್ರಕರಣದ ಮುಖ್ಯಾಂಶಗಳು : 

ದಿನಾಂಕ : 24-06-2010 ರಂದು ಮಧ್ಯಾಹ್ನ 2-45 ಗಂಟೆ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಬದನವಾಳು ಪೋಲೀಸ್‌ ಠಾಣೆ 
ಇವರಿಗೆ ಬಂದ ಖಚಿತ ವರ್ತಮಾನದ ಮೇರೆಗೆ ನಂಜನಗೂಡು ತಾಲ್ಲೂಕು, ನಂಜನಗೂಡು-ಟಿ.ನರಸೀಪುರ ರಸ್ತೆ, ಗೀಕಳ್ಳಿ ಕ್ರಾಸ್‌ನಲ್ಲಿರುವ ಬಸ್‌ 
ನಿಲ್ದಾಣದ ಮುಂಭಾಗದಲ್ಲಿ ಟಿಎನ್‌-39/ ಏ-3417 ನೋಂದಣಿ ಸಂಖ್ಯೆಯ ಹಿರೋಹೊಂಡಾ ಸ್ಲೈಂಡರ್‌ ವಾಹನದಲ್ಲಿ ಅಕ್ರಮವಾಗಿ 8.280 ಲೀ. 
ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ, ಮದ್ಯವನ್ನು ಜಪ್ಪುಗೊಳಿಸಿ, ಆರೋಪಿಯಾದ ಶಂಕರ್‌ ಬಿನ್‌ ರಂಗಯ್ಯ ಇವರನ್ನು 
ದಸ್ತಗಿರಿ ಮಾಡಿರುವುದಾಗಿ ಠಾಣಾ ಮೊಕದ್ದಮೆ ಸಂಖ್ಯೆ : 108/2010ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32, 34ರ ರೀತ್ಯಾ ಮೊಕದ್ದಮೆ 


೨೪೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ದಾಖಲಿಸಿ, ಜಪ್ಪುಪಡಿಸಲಾದ ವಾಹನ ಮತ್ತು ಮದ್ಯವನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ : 22-07-10ರಲ್ಲಿ ಈ ಪ್ರಾಧಿಕಾರದ 
ಅನುಮತಿಗಾಗಿ ಕೋರಿರುತ್ತಾರೆ. ಅದರಂತೆ ನಂಜನಗೂಡು ವಲಯದ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 


ಈ ಪ್ರಕರಣದಲ್ಲಿ ಜಪ್ಪ್ತುಪಡಿಸಲಾದ ಮದ್ಯದ ಪೈಕಿ ಮಾದರಿ ತೆಗೆಯಲಾದ ಮಾದಕದ್ರವ್ಯಗಳನ್ನು ಕೇಂದ್ರ ರಾಸಾಯನಿಕ ಪ್ರಯೋಗಾಲಯಕ್ಕೆ 
ಒಳಪಡಿಸಿ ವರದಿ ಪಡೆಯಲಾಗಿ ಈಥೈಲ್‌ ಅಲ್ಕೋಹಾಲ್‌ ಅಂಶ ಕಂಡುಬಂದಿರುವುದಾಗಿ, ಮಾನವನ ಸೇವನೆಗೆ ಯೋಗ್ಯವಾಗಿರುತ್ತದೆಂದು ತಮ್ಮ 
ಅಭಿಪ್ರಾಯವನ್ನು ತಿಳಿಸಿರುತ್ತಾರೆ. 

ನಂಜನಗೂಡು ವಲಯದ ಅಬಕಾರಿ ನಿರೀಕ್ಷಕರು ಹಾಗೂ ಮೈಸೂರು ಉಪ ವಿಭಾಗದ ಅಬಕಾರಿ ನಿರೀಕ್ಷಕರು ವರದಿಯನ್ನು 
ಜಪುುಪಡಿಸಲಾದ ವಾಹನವನ್ನು ನಿಯಮಾನುಸಾರ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಬೇಕೆಂದು ಕೋರಿರುತ್ತಾರೆ. 


ಲಭ್ಯವಿರುವ ದಾಖಲೆಗಳಂತೆ, ದಿನಾಂಕ : 24-06-2010 ರಂದು ನಂಜನಗೂಡು ತಾಲ್ಲೂಕು, ನಂಜನಗೂಡು-ಟಿ.ನರಸೀಪುರ ರಸ್ತೆ, ಗೀಕಳ್ಳಿ 
ಕ್ರಾಸ್‌ನಲ್ಲಿರುವ ಬಸ್‌ ನಿಲ್ದಾಣದ ಮುಂಭಾಗದಲ್ಲಿ ಟಿಎನ್‌-39/ವಿ-3417 ನೋಂದಣಿ ಸಂಖ್ಯೆಯ ಹಿರೋಹೊಂಡಾ ಸ್ಲೈಂಡರ್‌ ವಾಹನದಲ್ಲಿ ಅಕ್ರಮವಾಗಿ 
8.280 ಲೀ. ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ ಸಂದರ್ಭದಲ್ಲಿ ಆರೋಪಿಯಾದ ಶಂಕರ್‌ ಬಿನ್‌ ರಂಗಯ್ಯ 
ಎಂಬುವರನ್ನು ಸ್ಥಳದಲ್ಲಿ ದಸ್ತಗಿರಿ ಮಾಡಲಾಗಿರುತ್ತದೆ. ಈ ಬಗ್ಗೆ ಅರ್ಜಿದಾರರ ಮೇಲೆ ಕಲಂ 43(ಬಿ)(2)ರ ಅಡಿಯಲ್ಲಿ ಅರ್ಜಿದಾರರ ಮೇಲೆ 
ಜವಾಬ್ಧಾರಿಗಳಿದ್ದು, ಅದನ್ನು ನಿರ್ವಹಿಸುವ ಆದ್ಯ ಕರ್ತವ್ಯ ಅರ್ಜಿದಾರರ ಮೇಲಿದ್ದು, ಈ ಕಾರಣದಿಂದಾಗಿ ಆತ ನೇರವಾಗಿ ಈ ಪ್ರಕರಣದಲ್ಲಿ 
ಭಾಗಿಯಾಗಿಲ್ಲದಿದ್ದರೂ ಕೂಡಾ ಪರೋಕ್ಷವಾಗಿ ಆತನೇ ಹೊಣೆಗಾರನಾಗಿರುತ್ತಾನೆ. 


ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (7) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಫ್ತಿಯಾದ ವಾಹನವು ತನ್ನದೆಂದಾಗಲೀ, 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ಧಾಗಿಯಾಗಲೀ, ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಠಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು 
ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ 
ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ 
ಆದೇಶ. 


ಆದೇಶ ಸಂಖ್ಯೆ: ಡಿಟಿಸಿಆರ್‌/02(ಪೋಲೀಸ್‌)/2009-10, ದಿನಾಂಕ : 19-02-2011. 


ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ)(2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅರಕ್ಷಕ ಉಪ ನಿರೀಕ್ಷಕರು, 
ಬದನವಾಳು ಪೋಲೀಸ್‌ ಠಾಣೆ ಇವರು ಹೂಡಲಾದ ಪ್ರಮಾ.ವರದಿ ಸಂಖ್ಯೆ: 108/2010, ದಿ : 24-06-2010 ರಂದು ವಶಪಡಿಸಿಕೊಂಡ ಟಿಎನ್‌- 
39/ವಿ-3417 ನೋಂದಣಿ ಸಂಖ್ಯೆಯ ಹಿರೋಹೊಂಡಾ ಸ್ಲೆಂಡರ್‌ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 


(ಈ ಆದೇಶವನ್ನು ಇಂದು ಅಂದರೆ 2011ನೇ ಇಸವಿ ಫೆಬ್ರವರಿ ತಿಂಗಳ 19ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, 
ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಡಾ| ವೈ.ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ 
ಹಾಗೂ ಅಧಿಕೃತ ಅಧಿಕಾರಿಗಳು, 
ಪಿಆರ್‌-334 ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌ : 185 (ಪೋಲೀಸ್‌)/2010-11, ದಿನಾಂಕ : 26-02-2011. 
ಉಪಸ್ಥಿತರು: ಡಾ| ವೈ.ಮಂಜುನಾಥ್‌, ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, 


ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು ವಿರುದ್ಧ ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಕೆ.ಆರ್‌.ನಗರ, ಪೋಲೀಸ್‌ ಠಾಣೆ, ಯೋಗೇಶ್‌ ಬಿನ್‌ ಲೇಟ್‌ ದಾಸೇಗೌಡ 
ಕೆ.ಆರ್‌.ನಗರ ಕೆ.ಆರ್‌.ನಗರ ತಾಲ್ಲೂಕು. 


ಪ್ರಕರಣದ ಮುಖ್ಯಾಂಶಗಳು ; 

ದಿನಾಂಕ : 26-02-2010 ರಂದು ಆರಕ್ಷಕ ಉಪ ನಿರೀಕ್ಷಕರು, ಕೆ.ಆರ್‌.ನಗರ ಪೋಲೀಸ್‌ ಠಾಣೆ ಇವರು ಬಾತ್ಮೀದಾರದಿಂದ ಬಂದ ಖಚಿತ 
ಮಾಹಿತಿ ಮೇರೆಗೆ ಗಸ್ತು ನಿರತ ಸಮಯದಲ್ಲಿ ಕೆ.ಆರ್‌.ನಗರ ತಾ|, ಚುಂಚನಕಟ್ಟೆ ಗ್ರಾಮ, ಚುಂಚನಕಟ್ಟೆ ಔಟ್‌ ಪೋಸ್ಟ್‌ ಹತ್ತಿರ, ಕೆಎ-09/ಇಎಲ್‌-1519 
ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ಸ್ಲೆಂಡರ್‌ ಪ್ಲಸ್‌ ವಾಹನದಲ್ಲಿ 8.640 ಲೀ. ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೮೭ 





ವಾಹನ ಮತ್ತು ಮದ್ಯವನ್ನು ಜಪ್ಪುಗೊಳಿಸಿ, ಆರೋಪಿಯಾದ ಯೋಗೇಶ್‌ ಬಿನ್‌ ಲೇಟ್‌ ದಾಸೇಗೌಡ ಎಂಬುವರನ್ನು ದಸ್ತಗಿರಿ ಮಾಡಿರುವುದಾಗಿ ಠಾಣಾ 
ಮೊಕದ್ದಮೆ ಸಂಖ್ಯೆ : 81/2010 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11, 14, 32, 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, 
ಜಪುಪಡಿಸಲಾದ ವಾಹನ ಮತ್ತು ಮದ್ಯವನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ಅನುಮತಿಗಾಗಿ ಕೋರಿರುತ್ತಾರೆ. ಅದರಂತೆ ಕೆ.ಆರ್‌.ನಗರ 
ವಲಯದ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 


ಲಭ್ಯವಿರುವ ದಾಖಲೆಗಳಂತೆ, ದಿನಾಂಕ : 26-02-2010 ರಂದು ಕೆ.ಆರ್‌.ನಗರ ತಾ|, ಚುಂಚನಕಟ್ಟೆ ಗ್ರಾಮ, ಚುಂಚನಕಟ್ಟೆ ಔಟ್‌ ಪೋಸ್ಟ್‌ 
ಹತ್ತಿರ, ಕೆಎ-09/ಇಎಲ್‌-1519 ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ಸ್ಲೆಂಡರ್‌ ಪ್ಲಸ್‌ ವಾಹನದಲ್ಲಿ 8.640 ಲೀ. ಮದ್ಯವನ್ನು ಹೊಂದಿ 
ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ ಸಂದರ್ಭದಲ್ಲಿ ಆರೋಪಿಯಾದ ಯೋಗೇಶ್‌ ಬಿನ್‌ ಲೇಟ್‌ ದಾಸೇಗೌಡ ಎಂಬುವರನ್ನು ಸ್ಥಳದಲ್ಲಿ 
ದಸ್ತಗಿರಿ ಮಾಡಲಾಗಿರುತ್ತದೆ. ಈ ಬಗ್ಗೆ ಅರ್ಜಿದಾರರ ಮೇಲೆ ಕಲಂ 43(ಬಿ)(2)ರ ಅಡಿಯಲ್ಲಿ ಕಾನೂನಿನಲ್ಲಿ ವಿವಿಧ ಜವಾಬ್ಧಾರಿಗಳಿದ್ದು, ಅದನ್ನು 
ನಿರ್ವಹಿಸುವ ಆದ್ಯ ಕರ್ತವ್ಯ ಅರ್ಜಿದಾರರ ಮೇಲಿದ್ದು, ಈ ಕಾರಣದಿಂದಾಗಿ ಆತ ನೇರವಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲದಿದ್ದರೂ ಕೂಡಾ 
ಪರೋಕ್ಷವಾಗಿ ಆತನೇ ಹೊಣೆಗಾರನಾಗಿರುತ್ತಾನೆ. 


ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (1) ವರ್ಷಕ್ಕೂ ಹೆಚ್ಚು ಕಾಲ ಕಳೆದರೂ ಸಹ ಜಫ್ತಿಯಾದ ವಾಹನವು ತನ್ನದೆಂದಾಗಲೀ, ಈ 
ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ದಾಗಿಯಾಗಲೀ, ಅಥವಾ ತನ್ನ ವಕೀಲರ ಮೂಲಕವಾಗಲೀ 
ಅರ್ಜಿಯನ್ನುಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ 
ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಠಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ 
ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು 
ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌/185 (ಪೋಲೀಸ್‌)/2010-11, ದಿನಾಂಕ : 26-02-2011. 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲ೦ 43(ಎ)(2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅರಕ್ಷಕ ಉಪ ನಿರೀಕ್ಷಕರು, 

ಕೆ.ಆರ್‌.ನಗರ ಪೋಲೀಸ್‌ ಠಾಣೆ ಇವರು ಹೂಡಲಾದ ಪ್ರಮಾ.ವರದಿ ಸಂಖ್ಯೆ: 81/2010, ದಿ : 26-02-2010ರಂದು ವಶಪಡಿಸಿಕೊಂಡ 


ಕೆಎ-09/ಇಎಲ್‌-1519 ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ಸ್ಲೆಂಡರ್‌ ಪ್ಲಸ್‌ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಆದೇಶಿಸಿದೆ. 


(ಈ ಆದೇಶವನ್ನು ಇಂದು ಅಂದರೆ 2011ನೇ ಇಸವಿ ಫೆಬ್ರವರಿ ತಿಂಗಳ 26ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ 
ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಡಾ| ವೈ.ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ 
ಹಾಗೂ ಅಧಿಕೃತ ಅಧಿಕಾರಿಗಳು, 
ಪಿಆರ್‌-335 ಮೈಸೂರು ಜಿಲ್ಲೆ, ಮೈಸೂರು. 


ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌ : 509/2009-10, ದಿನಾಂಕ : 19-02-2011. 
ಉಪಸ್ಥಿತರು: ಡಾ| ವೈ.ಮ೦ಜುನಾಥ್‌, ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ / ಆರೋಪಿ 
ಅಬಕಾರಿ ಉಪ ನಿರೀಕ್ಷಕರು, ಹುಣಸೂರು ಉಪ ವಿಭಾಗ, ಶಿವಕುಮಾರ್‌ ಬಿನ್‌ ಸಿದ್ಧಾಚಾರಿ 
ಹುಣಸೂರು. 


ಪ್ರಕರಣದ ಮುಖ್ಯಾಂಶಗಳು: 


ದಿನಾಂಕ : 05-05-2010ರಂದು ಬೆಳಿಗ್ಗೆ 07-00 ಗಂಟೆಯ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಷಕರು, ಹುಣಸೂರು ಉಪ ವಿಭಾಗ 
ಇವರಿಗೆ ಬಂದ ಖಚಿತ ವರ್ತಮಾನದ ಮೇರೆಗೆ ಕೆ.ಆರ್‌.ನಗರ್‌ ಟೌನ್‌, ಬಸವೇಶ್ವರ ಬ್ಲಾಕ್‌ನ ಮಹದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಕೆಎ- 
45/ಎಚ್‌-3032 ನೋಂದಣಿ ಸಂಖ್ಯೆಯ ಬಜಾಜ್‌ ಡಿಸ್ಕವರ್‌ ವಾಹನದಲ್ಲಿ ಅಕ್ರಮವಾಗಿ 8.640ಲೀ. ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ 
ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ವಶಪಡಿಸಿಕೊಂಡು ಶಿವಕುಮಾರ್‌ ಬಿನ್‌ ಸಿದ್ಧಾಚಾರಿ ಎಂಬುವವನನ್ನು ದಸ್ತಗಿರಿ ಮಾಡಿರುವುದಾಗಿ ಪ್ರಕರಣ 
ಸಂ: 16/09-10ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 1, 14 ಮತ್ತು 32, 38(ಎ), 43(ಎ)ರ ರೀತ್ಯಾ ಮೊಕದ್ದಮೆಯನ್ನು ದಾಖಲಿಸಿ, 
ಮುಂದಿನ ಕ್ರಮಕ್ಕಾಗಿ ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 


೨೪೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ವಶಪಡಿಸಿಕೊಂಡ ವಾಹನದ ಮಾಲೀಕತ್ವದ ವಿವರವುಳ್ಳ ಬಿ ವಹಿಯ ಪ್ರತಿಯನ್ನು ಮತ್ತು ಮೌಲ್ಯವನ್ನು ನಿರ್ಧರಿಸಲು ಕೋರಿ ದಿನಾಂಕ : 
19-06-2010ರಂದು ಹುಣಸೂರು ತಾಲ್ಲೂಕಿನ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಪತ್ರ ಬರೆಯಲಾಗಿದ್ದು, ಸದರಿಯವರಿಂದ ಇದೂವರೆವಿಗೂ 
ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. 

ಲಭ್ಯವಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾಂಕ : 05.05.2010ರಂದು ಕೆ.ಆರ್‌.ನಗರ್‌ ಟೌನ್‌, ಬಸವೇಶ್ವರ ಬ್ಲಾಕ್‌ನ 
ಮಹದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಹತ್ತಿರ ಕೆಎ-45/ಎಚ್‌-3032 ನೋಂದಣಿ ಸಂಖ್ಯೆಯ ಬಜಾಜ್‌ ಡಿಸ್ಕವರ್‌ ವಾಹನದಲ್ಲಿ ಅಕ್ರಮವಾಗಿ 
8.640ಲೀ. ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ ಸಂದರ್ಭದಲ್ಲಿ ಆರೋಪಿಯಾದ ಶಿವಕುಮಾರ್‌ ಬಿನ್‌ 
ಸಿದ್ಧಾಚಾರಿ ಎಂಬುವವರನ್ನು ಸ್ಥಳದಲ್ಲಿ ದಸ್ತಗಿರಿ ಮಾಡಲಾಗಿರುತ್ತದೆ. ಈ ಬಗ್ಗೆ ಅರ್ಜಿದಾರರ ಮೇಲೆ ಕಲಂ 43(ಬಿ)(2)ರ ಅಡಿಯಲ್ಲಿ ಅರ್ಜಿದಾರರ 
ಮೇಲೆ ಜವಾಬ್ಧಾರಿಗಳಿದ್ದು, ಅದನ್ನು ನಿರ್ವಹಿಸುವ ಆದ್ಯ ಕರ್ತವ್ಯ ಅರ್ಜಿದಾರರ ಮೇಲಿದ್ದು, ಈ ಕಾರಣದಿಂದಾಗಿ ಆತ ನೇರವಾಗಿ ಈ ಪ್ರಕರಣದಲ್ಲಿ 
ಭಾಗಿಯಾಗಿಲ್ಲದಿದ್ದರೂ ಕೂಡಾ ಪರೋಕ್ಷವಾಗಿ ಆತನೇ ಹೊಣೆಗಾರನಾಗಿರುತ್ತಾನೆ. 


ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (08) ತಿಂಗಳಿಗೂ ಹೆಚ್ಚು ಕಾಲ ಕಳೆದಿರುತ್ತದೆ. ವಾಹನವನ್ನು ಮಧ್ಯಂತರ ಬಿಡುಗಡೆ 
ಮಾಡುವುದು ಸಮಂಜಸವಲ್ಲವೆಂದು ತೀರ್ಮಾನಿಸಲಾಯಿತು. ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು 
ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ 
ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ 
ಆದೇಶ. 


ಆದೇಶ ಸಂಖ್ಯೆ: ಡಿಟಿಸಿಆರ್‌/509/2009-10, ದಿನಾಂಕ : 19-02-2011 


ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ)(2)ರ ಅಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬಕಾರಿ ಉಪ 
ನಿರೀಕ್ಷಕರು, ಹುಣಸೂರು ಉಪ ವಿಭಾಗ ಇವರು ಹೂಡಲಾದ ಪ್ರಮಾ.ವರದಿ ಸಂಖ್ಯೆ : 16/09-10, ದಿ: 05-05-2010ರಂದು ವಶಪಡಿಸಿಕೊಂಡ 
ಕೆಎ-45/ಎಚ್‌-3032 ನೋಂದಣಿ ಸಂಖ್ಯೆಯ ಬಜಾಜ್‌ ಡಿಸ್ಕವರ್‌ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 


(ಈ ಆದೇಶವನ್ನು ಇಂದು ಅಂದರೆ 2011 ನೇ ಇಸವಿ ಫೆಬ್ರವರಿ ತಿಂಗಳ 19ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ 
ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 


ಡಾ| ವೈ.ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ 
ಹಾಗೂ ಅಧಿಕೃತ ಅಧಿಕಾರಿಗಳು, 
ಪಿಆರ್‌-336 ಮೈಸೂರು ಜಿಲ್ಲೆ, ಮೈಸೂರು. 


ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌ : 508/2009-10, ದಿನಾಂಕ : 19-02-2011. 


ಉಪಸ್ಥಿತರು: ಡಾ| ವೈ.ಮಂಜುನಾಥ್‌, ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ / ಆರೋಪಿ 
ಅಬಕಾರಿ ನಿರೀಕ್ಷಕರು, ಕೆ.ಆರ್‌.ನಗರ ವಲಯ, ಕೆ.ಆರ್‌.ನಗರ. ತೊಂಟರಾಜು ಬಿನ್‌ ರಾಜು 


ಪ್ರಕರಣದ ಮುಖ್ಯಾಂಶಗಳು : 


ದಿನಾಂಕ : 05-05-2010ರಂದು ಬೆಳಿಗ್ಗೆ 08-30 ಗಂಟೆಯ ಸಮಯದಲ್ಲಿ ಅಬಕಾರಿ ನಿರೀಕ್ಷಕರು, ಕೆ.ಆರ್‌.ನಗರ ವಲಯ ಇವರು ಗಸ್ತು 
ನಿರತ ಸಮಯದಲ್ಲಿ ಬಂದ ಖಚಿತ ವರ್ತಮಾನದ ಮೇರೆಗೆ ಕೆ.ಆರ್‌.ನಗರ್‌ ಟೌನ್‌, ಬಸವೇಶ್ವರ ಬ್ಲಾಕ್‌ನ ಮಹದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ 
ಕೆಎ-09/ಡಬ್ಲ್ಯೂ-35 ನೋಂದಣಿ ಸಂಖ್ಯೆಯ ಹಿರೋ ಹೊಂಡಾ ಸ್ಲೈೆಂಡರ್‌ ವಾಹನದಲ್ಲಿ ಅಕ್ರಮವಾಗಿ 8.640ಲೀ. ಮದ್ಯವನ್ನು ಹೊಂದಿ, ಸಾಗಾಣಿಕೆ 
ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ವಶಪಡಿಸಿಕೊಂಡು ತೊ೦ಟರಾಜು ಬಿನ್‌ ರಾಜು ಎಂಬುವವನನ್ನು ದಸ್ತಗಿರಿ ಮಾಡಿರುವುದಾಗಿ 
ಪ್ರಕರಣ ಸಂ: 36/2009-10ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 1, 14 ಮತ್ತು 32, 38(ಎ), 43(ಎ)ರ ರೀತ್ಯಾ ಮೊಕದ್ದಮೆಯನ್ನು 
ದಾಖಲಿಸಿ, ಮುಂದಿನ ಕ್ರಮಕ್ಕಾಗಿ ಸಂಬ೦ಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನದ ಮಾಲೀಕತ್ವದ ವಿವರವುಳ್ಳ 'ಬಿ' ವಹಿಯ ಪ್ರತಿಯನ್ನು ಹಾಗೂ ವಾಹನದ ಅಂದಾಜು ಮೌಲ್ಯವನ್ನು 
ನಿಗದಿಪಡಿಸುವಂತೆ ಕೋರಿ, ದಿನಾಂಕ : 19-06-2010 ರಂದು ಹುಣಸೂರು ಮತ್ತು ಮೈಸೂರು ಪಶ್ಚಿಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಪತ್ರ 
ಬರೆಯಲಾಗಿದ್ದು, "ಬಿ' ವಹಿಯ ಪ್ರತಿಯ ಬಗ್ಗೆ ಸದರಿಯವರಿ೦ದ ಇದೂವರೆವಿಗೂ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೮೯ 





ಲಭ್ಯವಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾಂಕ : 05.05.2010ರಂದು ಕೆ.ಆರ್‌.ನಗರ್‌ ಟೌನ್‌, ಬಸವೇಶ್ವರ ಬ್ಲಾಕ್‌ನ 
ಮಹದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಹತ್ತಿರ ಕೆಎ-09/ಡಬ್ಲೂ $35 ನೋಂದಣಿ ಸಂಖ್ಯೆಯ ಹಿರೋ ಹೊಂಡಾ ಸ್ಲೆಂಡರ್‌ ವಾಹನದಲ್ಲಿ 
ಅಕ್ರಮವಾಗಿ 8.640ಲೀ. ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ ಸಂದರ್ಭದಲ್ಲಿ ಆರೋಪಿಯಾದ ತೊಂಟರಾಜು 
ಬಿನ್‌ ರಾಜು ಎಂಬುವವರನ್ನು ಸ್ಥಳದಲ್ಲಿ ದಸ್ತಗಿರಿ ಮಾಡಲಾಗಿರುತ್ತದೆ. ಈ ಬಗ್ಗೆ ಅರ್ಜಿದಾರರ ಮೇಲೆ ಕಲಂ 43(ಬಿ)(2)ರ ಅಡಿಯಲ್ಲಿ ಅರ್ಜಿದಾರರ 
ಮಲೆ ಜವಾಬ್ಧಾರಿಗಳಿದ್ದು, ಅದನ್ನು ನಿರ್ವಹಿಸುವ ಆದ್ಯ ಕರ್ತವ್ಯ ಅರ್ಜಿದಾರರ ಮೇಲಿದ್ದು, ಈ ಕಾರಣದಿಂದಾಗಿ ಆತ ನೇರವಾಗಿ ಈ ಪ್ರಕರಣದಲ್ಲಿ 
ಭಾಗಿಯಾಗಿಲ್ಲದಿದ್ದರೂ ಕೂಡಾ ಪರೋಕ್ಷವಾಗಿ ಆತನೇ ಹೊಣೆಗಾರನಾಗಿರುತ್ತಾನೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (08) ತಿಂಗಳಿಗೂ ಹೆಚ್ಚು ಕಾಲ ಕಳೆದಿರುತ್ತದೆ. ವಾಹನವನ್ನು ಮಧ್ಯಂತರ ಬಿಡುಗಡೆ 
ಮಾಡುವುದು ಸಮಂಜಸವಲ್ಲವೆಂದು ತೀರ್ಮಾನಿಸಲಾಯಿತು. ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಠಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ. ಎಂಬುದನ್ನು 
ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ 
ಇರದಿರುವುದನ್ನು ಮನಗ೦ಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ 
ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌/508/2009-10, ದಿನಾಂಕ : 19-02-2011 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ)(2)ರ ಅಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬಕಾರಿ ನಿರೀಕ್ಷಕರು, 
ಕೆ.ಆರ್‌.ನಗರ ಇವರು ಹೂಡಲಾದ ಪ್ರಮಾ.ವರದಿ ಸಂಖ್ಯೆ:36/09-10, ದಿ: 05-05-2010ರಂದು ವಶಪಡಿಸಿಕೊಂಡ ಕೆಎ-09/ಡಬ್ಲೂ 5 
ನೋಂದಣಿ ಸಂಖ್ಯೆಯ ಹಿರೋ ಹೋಂಡಾ ಸ್ಲೈೆಂಡರ್‌ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2011 ನೇ ಇಸವಿ ಫೆಬ್ರವರಿ ತಿಂಗಳ 19ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ 
ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 

ಡಾ| ವೈ.ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ 
ಹಾಗೂ ಅಧಿಕೃತ ಅಧಿಕಾರಿಗಳು, 
ಪಿಆರ್‌-337 ಮೈಸೂರು ಜಿಲ್ಲೆ, ಮೈಸೂರು. 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ, ಬಾಗಲಕೋಟೆ 
ಸಂಖ್ಯೆ ಇ2:ಪ್ರಾಶಾಶಿ:ಗೈರು ಹಾಜರಿ:ಶಿಸ್ತುಕ್ರಮ:46:10-11/15369, ದಿನಾಂಕ:5ನೇ ಮಾರ್ಚ್‌ 2011 
ಅಧಿಸೂಚನೆ 
ವಿಷಯ: ಶಾಲಾ ಕೆಲಸಕ್ಕೆ ದೀರ್ಫಾವಧಿಯಿಂದ ಅನಧಿಕೃತ ಗೈರು ಉಳಿದ ಶ್ರೀಮತಿ ಎ.ವ್ಹಿ.ಕುಲಕರ್ಣಿ, ಸಶಿ, ಸ.ಹಿ.ಪ್ರಾ.ಶಾಲೆ ಕಲಬೀಳಗಿ, 
ತಾಲ್ಲೂಕು ಜಮಖಂಡಿ, ಇವರ ಮೇಲೆ ಶಿಸ್ತು ಕ್ರಮ ಕುರಿತು. 
ಉಲ್ಲೇಖ: 01. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಜಮಖಂಡಿ ಇವರ ವರದಿ ದಿನಾಂಕ 02-02-2011. 
02. ದಿನಾಂಕ 23-2-2011 ರ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾದ ನೊಟೀಸ್‌. 
03. ಸರಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ18:ಸೇಇವಿ.2001, ಬೆಂಗಳೂರು ದಿನಾಂಕ:14-09-2001 
ಪ್ರಸ್ತಾವನೆ: 

ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಮಖಂಡಿ ಇವರು ತಮ್ಮ ವಲಯದಲ್ಲಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲಬೀಳಗಿ, ಶಾಲೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದ ಶ್ರೀಮತಿ ಎ.ವ್ಹಿ.ಕುಲಕರ್ಣಿ, ಸಹ-ಶಿಕ್ಷಕರು, ಇವರು ದಿನಾಂಕ 09-08-2010 ರಿಂದ ಶಾಲಾ ಕೆಲಸಕ್ಕೆ ಅನಧಿಕೃತ ಗೈರು 
ಉಳಿದಿದ್ದು ಇವರಿಗೆ ಸೇವೆಗೆ ಹಾಜರಾಗುವಂತೆ ಸೂಚಿಸಿ ಸೂಚನಾ ಪತ್ರ ಕಳುಹಿಸಿದರೂ ಸೇವೆಗೆ ಹಾಜರಾಗಿಲ್ಲ. ಇವರ ಅನಧಿಕೃತ ಗೈರು- 
ಹಾಜರಾತಿಯಿಂದ ವಿದ್ಯಾರ್ಥಿಗಳ ಪಾಠ ಬೋಧನೆಗೆ ತೊಂದರೆಯಾಗಿರುವುದಾಗಿ ಉಲ್ಲೇಖ 01 ರಡಿ ಈ ಕಚೇರಿಗೆ ವರದಿ ಸ್ವೀಕೃತಿವಾಗಿರುತ್ತದೆ. ಸದರಿ 
ಶಿಕ್ಷಕರ ಮಾಹಿತಿಗೆ ಉಲ್ಲೇಖ 2 ರಡಿ ದಿನಾಂಕ 23-02-2011 ರ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಮೂಲಕ ತಿಳುವಳಿಕೆ ನೀಡಲಾಗಿದ್ದರೂ 
ಈವರೆಗೂ ಸದರಿ ಶಿಕ್ಷಕರು ಸೇವೆಗೆ ಹಾಜರಾಗುವ ಬಗ್ಗೆ ಪ್ರತಿಕ್ರಿಯಿಸಿರುವುದಿಲ್ಲ. ಇದರಿಂದ ಇವರಿಗೆ ಸೇವೆಯಲ್ಲಿ ಮುಂದುವರೆಯುವ ಇಚ್ಛೆ 


ಇಲ್ಲವೆಂಬುದಾಗಿ ಪರಿಗಣಿಸಿ ಹಾಗೂ ಇವರ ಗೈರು ಹಾಜರಾತಿಯಿಂದ ವಿದ್ಯಾರ್ಥಿಗಳ ಪಾಠ ಬೋಧನೆಗೆ ತೊಂದರೆಯಾಗಿರುವುದನ್ನು ಗಮನಿಸಿ ಸದರಿ 
ಶಿಕ್ಷಕರ ಮೇಲೆ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ 


ಪ್ರಸ್ತಾವನೆಯಲ್ಲಿ ವಿಷದೀಕರಿಸಿದಂತೆ ಶಾಲಾ ಕೆಲಸಕ್ಕೆ ದೀರ್ಫಾವಧಿಯಿ೦ದ ಅನಧಿಕೃತ ಗೈರು ಉಳಿದು ವಿದ್ಯಾರ್ಥಿಗಳ ಪಾಠ ಬೋಧನೆಗೆ 
ತೊಂದರೆ ಮಾಡಿದ ಶ್ರೀಮತಿ ಎ.ವಿ.ಕುಲಕರ್ಣಿ, ಸಹ-ಶಿಕ್ಷಕರು, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲಬೀಳಗಿ, ತಾಲ್ಲೂಕು ಜಮಖಂಡಿ ಇವರ ಮೇಲೆ 


೨೪೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಕರ್ನಾಟಕ ನಾಗರಿಕ ಸೇವಾ (ವರ್ಗೀಕರಣ, ನಿಯಂತ್ರಣ, ಮೇಲ್ಮನವಿ, 1957) ರ ನಿಯಮಗಳ ನಿಯಮ 9(2) ಸಿ ದಲ್ಲಿಯ ಅಧಿಕಾರ ಚಲಾಯಿಸಿ 
ಉಲ್ಲೇಖ 03 ರ ಸರಕಾರದ ಅಧಿಸೂಚನೆ ಮತ್ತು ಕ.ನಾ.ಸೇ. ನಿಯಮಾವಳಿಗಳ ನಿಯಮ 108 ರನ್ವಯ ಕೂಡಲೇ ಜಾರಿಗೆ ಬರುವಂತೆ ಸದರಿ 
ಶಿಕ್ಷಕರನ್ನು ಸೇವೆಯಿ೦ದ ವಜಾಗೊಳಿಸಿ ಆದೇಶಿಸಿದೆ. 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಮಖಂಡಿ ಇವರು ಸದರಿ ಆದೇಶದ ವಿವರವನ್ನು ಸಂಬಂಧಿಸಿದ ಶಿಕ್ಷಕರ ಸೇವಾಪುಸ್ತಕದಲ್ಲಿ ತಪ್ಪದೇ ನಮೂದಿಸಿ 
ಮುಂದಿನ ಅವಶ್ಯಕ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದೆ. 
ಪಿಆರ್‌-338 ಉಪ ನಿರ್ದೇಶಕರು (ಆಡಳಿತ) 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ, ಬಾಗಲಕೋಟೆ 
ಸಂಖ್ಯೆ ಇ2:ಪ್ರಾಶಾಶಿ:ಗೈರು ಹಾಜರಿ:ಶಿಸ್ತುಕ್ರಮ:46:10-11/15370, ದಿನಾಂಕ:5ನೇ ಮಾರ್ಚ್‌ 2011 
ಅಧಿಸೂಚನೆ 
ವಿಷಯ: ಶಾಲಾ ಕೆಲಸಕ್ಕೆ ದೀರ್ಫಾವಧಿಯಿಂದ ಅನಧಿಕೃತ ಗೈರು ಉಳಿದ ಶ್ರೀಮತಿ ಸೈದಾಬೇಗಂ ಮಣಿಯಾರ, ಸಶಿ, ಸ.ಹಿ.ಪ್ರಾ.ಶಾಲೆ 
ಶಿರಗುಪ್ಪಿ, ತಾಲ್ಲೂಕು ಜಮಖಂಡಿ, ಇವರ ಮೇಲೆ ಶಿಸ್ತು ಕ್ರಮ ಕುರಿತು. 
ಉಲ್ಲೇಖ: 01. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಜಮಖಂಡಿ ಇವರ ವರದಿ ದಿನಾಂಕ 02-02-2011. 
02. ದಿನಾಂಕ 23-2-2011 ರ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾದ ನೊಟೀಸ್‌. 
03. ಸರಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ18:ಸೇಇವಿ.2001, ಬೆಂಗಳೂರು ದಿನಾಂಕ:14-09-2001 
ಪ್ರಸ್ತಾವನೆ: 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಮಖಂಡಿ ಇವರು ತಮ್ಮ ವಲಯದಲ್ಲಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರಗುಪ್ಪಿ, ಶಾಲೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದ ಶ್ರೀಮತಿ ಸೈದಾಬೇಗಂ ಮಣಿಯಾರ, ಸಹ-ಶಿಕ್ಷಕರು, ಇವರು ದಿನಾಂಕ 01-11-2009 ರಿಂದ ಶಾಲಾ ಕೆಲಸಕ್ಕೆ ಅನಧಿಕೃತ ಗೈರು 
ಉಳಿದಿದ್ದು ಇವರಿಗೆ ಸೇವೆಗೆ ಹಾಜರಾಗುವಂತೆ ಸೂಚಿಸಿ ಸೂಚನಾ ಪತ್ರ ಕಳುಹಿಸಿದರೂ ಸೇವೆಗೆ ಹಾಜರಾಗಿಲ್ಲ. ಇವರ ಅನಧಿಕೃತ ಗೈರು- 
ಹಾಜರಾತಿಯಿಂದ ವಿದ್ಯಾರ್ಥಿಗಳ ಪಾಠ ಬೋಧನೆಗೆ ತೊಂದರೆಯಾಗಿರುವುದಾಗಿ ಉಲ್ಲೇಖ 01 ರಡಿ ಈ ಕಚೇರಿಗೆ ವರದಿ ಸ್ವೀಕೃತಿವಾಗಿರುತ್ತದೆ. ಸದರಿ 
ಶಿಕ್ಷಕರ ಮಾಹಿತಿಗೆ ಉಲ್ಲೇಖ 2 ರಡಿ ದಿನಾ೦ಕ 23-02-2011 ರ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಮೂಲಕ ತಿಳುವಳಿಕೆ ನೀಡಲಾಗಿದ್ದರೂ 
ಈವರೆಗೂ ಸದರಿ ಶಿಕ್ಷಕರು ಸೇವೆಗೆ ಹಾಜರಾಗುವ ಬಗ್ಗೆ ಪ್ರತಿಕ್ರಿಯಿಸಿರುವುದಿಲ್ಲ. ಇದರಿಂದ ಇವರಿಗೆ ಸೇವೆಯಲ್ಲಿ ಮುಂದುವರೆಯುವ ಇಚ್ಛೆ 
ಇಲ್ಲವೆಂಬುದಾಗಿ ಪರಿಗಣಿಸಿ ಹಾಗೂ ಇವರ ಗೈರು ಹಾಜರಾತಿಯಿಂದ ವಿದ್ಯಾರ್ಥಿಗಳ ಪಾಠ ಬೋಧನೆಗೆ ತೊಂದರೆಯಾಗಿರುವುದನ್ನು ಗಮನಿಸಿ ಸದರಿ 
ಶಿಕ್ಷಕರ ಮೇಲೆ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 
ಆದೇಶ 
ಪ್ರಸ್ತಾವನೆಯಲ್ಲಿ ವಿಷದೀಕರಿಸಿದಂತೆ ಶಾಲಾ ಕೆಲಸಕ್ಕೆ ದೀರ್ಫಾವಧಿಯಿಂದ ಅನಧಿಕೃತ ಗೈರು ಉಳಿದು ವಿದ್ಯಾರ್ಥಿಗಳ ಪಾಠ ಬೋಧನೆಗೆ 
ತೊಂದರೆ ಮಾಡಿದ ಶ್ರೀಮತಿ ಸೈದಾಬೇಗ೦ ಮಣಿಯಾರ, ಸಹ-ಶಿಕ್ಷಕರು, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರಗುಪ್ಪಿ, ತಾಲ್ಲೂಕು ಜಮಖಂಡಿ ಇವರ 
ಮೇಲೆ ಕರ್ನಾಟಕ ನಾಗರಿಕ ಸೇವಾ (ವರ್ಗೀಕರಣ, ನಿಯಂತ್ರಣ, ಮೇಲ್ಮನವಿ, 1957) ರ ನಿಯಮಗಳ ನಿಯಮ 9(2) ಸಿ ದಲ್ಲಿಯ ಅಧಿಕಾರ 


ಚಲಾಯಿಸಿ ಉಲ್ಲೇಖ 03 ರ ಸರಕಾರದ ಅಧಿಸೂಚನೆ ಮತ್ತು ಕ.ನಾ.ಸೇ. ನಿಯಮಾವಳಿಗಳ ನಿಯಮ 108 ರನ್ವಯ ಕೂಡಲೇ ಜಾರಿಗೆ ಬರುವಂತೆ 
ಸದರಿ ಶಿಕ್ಷಕರನ್ನು ಸೇವೆಯಿ೦ದ ವಜಾಗೊಳಿಸಿ ಆದೇಶಿಸಿದೆ. 

ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಮಖಂಡಿ ಇವರು ಸದರಿ ಆದೇಶದ ವಿವರವನ್ನು ಸಂಬಂಧಿಸಿದ ಶಿಕ್ಷಕರ ಸೇವಾಪುಸ್ತಕದಲ್ಲಿ ತಪ್ಪದೇ ನಮೂದಿಸಿ 
ಮುಂದಿನ ಅವಶ್ಯಕ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದೆ. 


ಪಿಆರ್‌-339 ಉಪ ನಿರ್ದೇಶಕರು (ಆಡಳಿತ) 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ನಂ.1, ಆಲಿ ಆಸ್ಕರ್‌ ರಸ್ತೆ, ಬೆಂಗಳೂರು-560052 


ವಿಷಯ: ಸ್ಥಗಿತಗೊಂಡಿರುವ ಶ್ರೀರಾಮ ಸೇವಾ ಮಡಿಕೆ ಗುಡಿ ಕೈಗಾರಿಕಾ ಸಹಕಾರ ಸಂಘ ನಿ. ಮಂಗಳೂರು ಇದನ್ನು ಕರ್ನಾಟಕ 
ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 72ರ ಮೇರೆಗೆ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಂಗಳೂರು ರವರ ಪತ್ರ ಸಂಖ್ಯೆ:ಎಆರ್‌:36:ಎಸ್‌-8:08:ಎಲ್‌ಕ್ಯೂಡಿ: 
2001-02 ದಿನಾಂಕ:06-12-2010. 
ಪ್ರಸ್ತಾವನೆ: 
ಶ್ರೀರಾಮ ಸೇವಾ ಮಡಿಕೆ ಗುಡಿ ಕೈಗಾರಿಕಾ ಸಹಕಾರ ಸಂಘ ನಿ, ಮಂಗಳೂರು ಇದು ಬಹಳ ವರ್ಷಗಳಿಂದ ಸ್ಥಗಿತಗೊಂಡಿದ್ದು, ಇದರ 
ಕಾರ್ಯಕ್ಷೇತ್ರವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ೦ದೂ ಇದರ ಯಾವುದೇ ಲೆಕ್ಕಪತ್ರಗಳು ಲಭ್ಯವಿರುವುದಿಲ್ಲವೆಂದೂ 
ಸಹಾಯಕ ನಿಬಂಧಕರ ಕಛೇರಿಯಲ್ಲಿ ಲಭ್ಯವಿರುವ ಮಾಹಿತಿಯ ಪ್ರಕಾರ ಸರ್ಕಾರಕ್ಕೆ ಪಾವತಿಸಬೇಕಾದ ಷೇರು ಬ೦ಡವಾಳ/ಸಾಲ ಇರುವುದಿಲ್ಲವೆಂದೂ 
ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ದಿನಾ೦ಕ:10-06-2005ರ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಪ್ರಕಟಣೆ ಹೊರಡಿಸಿದ್ದು, ಯಾವುದೇ ಪ್ರತಿಕ್ರಿಯೆ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೯೧ 





ಬ೦ದಿಲ್ಲದಿರುವುದರಿಂದ ಸಂಘದ ಅಸ್ಥಿತ್ವದ ಬಗ್ಗೆ ಯಾವುದೇ ಸದಸ್ಯರಿಗೆ ಅಥವಾ ಸಾರ್ವಜನಿಕರಿಗೆ ಅಥವಾ ಆಡಳಿತ ಸಮಿತಿ ಸದಸ್ಯರಿಗೆ ಆಸಕ್ತಿ 
ಇರುವುದಿಲ್ಲವೆಂದೂ ತಿಳಿಸುತ್ತಾ, ಪ್ರಕರಣ 72ರಡಿ ಸಮಾಪನೆಗೊಳಿಸಿ ಸಮಾಪಕರನ್ನು ನೇಮಿಸುವಂತೆ ಉಲ್ಲೇಖಿತ ಪತ್ರದಲ್ಲಿ ಮಂಗಳೂರು ಉಪವಿಭಾಗದ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿಫಾರಸ್ಸು ಮಾಡಿದ್ದಾರೆ. ಸದರಿ ಪ್ರಸ್ತಾವವನ್ನು ಪರಿಶೀಲಿಸಲಾಗಿ ಈ ಸಂಘವು ಬಹಳ ವರ್ಷಗಳಿಂದ 
ಸ್ಥಗಿತವಾಗಿದ್ದು. ಈ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಆದೇಶ 
ಸಂಖ್ಯೆ:ಸಸನಿ.ಸಮಾಪನೆ:76:2010-11, ದಿನಾಂಕ:25-03-2011 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 72(2) ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಓ:139:ಸಿಎಲ್‌ಎಂ:2010 
ದಿನಾಂಕ:17-02-2011ರ ಮೇರೆಗೆ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಆರ್‌.ಎಸ್‌. ಹುಚ್ಚಾಚಾರಿ, ಸಹಕಾರ ಸಂಘಗಳ ಅಪರ ನಿಬಂಧಕರು 
(ಕೈಗಾರಿಕೆ ಮತ್ತು ಹೈನುಗಾರಿಕೆ) ಆದ ನಾನು ಸ್ಥಗಿತಗೊಂಡಿರುವ ಶ್ರೀರಾಮ ಸೇವಾ ಮಡಿಕೆ ಗುಡಿ ಕೈಗಾರಿಕಾ ಸಹಕಾರ ಸಂಘ ನಿ, ಮಂಗಳೂರು 
ಇದನ್ನು ರದ್ದುಪಡಿಸಿ, ಪ್ರಕರಣ 73(1)ರನ್ವಯ ಸಂಘದ ಸಮಾಪಕರನ್ನಾಗಿ ಶ್ರೀ ಗುರುಮೂರ್ತಿ, ಪರಿವೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಕಛೇರಿ, ಮಂಗಳೂರು ಇವರನ್ನು ಸಂಘದ ಸಮಾಪಕರನ್ನಾಗಿ ನೇಮಿಸಿ ಆದೇಶಿಸಿರುತ್ತೇನೆ. 


ಸಮಾಪಕರು ಕೂಡಲೇ ಸದರಿ ಸಂಘದ ಪ್ರಭಾರವನ್ನು ವಹಿಸಿಕೊಂಡು, ನಿಯಮಾನುಸಾರ ಸಮಾಪನಾ ಪಕ್ರಿಯೆ ಪೂರ್ಣಗೊಳಿಸಿ ಸಂಘದ 


ವಾ್‌ ಮು 


ನೋಂದಣಿ ರದ್ದತಿಗೆ ಇನ್ನು ಅರವತ್ತು ದಿನಗಳೊಳಗೆ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಲಾಗಿದೆ. 
ಈ ಆದೇಶವನ್ನು ಸ್ವಸಹಿ ಹಾಗೂ ಕಛೇರಿ ಮೊಹರಿನೊಂದಿಗೆ ದಿನಾಂಕ:25-03-2011ರ೦ದು ಹೊರಡಿಸಲಾಗಿದೆ. 
ಸಹಕಾರ ಸಂಘಗಳ ಅಭಿವೃದ್ಧಿ ಅಧಿಕಾರಿ 
ಪಿಆರ್‌-386 (ಕೈಗಾರಿಕೆ ಮತ್ತು ಹೈನುಗಾರಿಕೆ) 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ನಂ.1, ಆಲಿ ಆಸ್ಕರ್‌ ರಸ್ತೆ, ಬೆಂಗಳೂರು-560052 
ಸಂಖ್ಯೆ:ಸಸಂನಿ/ಎಲ್‌ಕ್ಯೂಡಿ/53/2005-06, ದಿನಾಂಕ:25ನೇ ಮಾರ್ಚ್‌ 2011 


ವಿಷಯ: ನಿಷ್ಠಿಯಗೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲಾ ಯಾಂತ್ರಿಕ ಕೆಲಸಗಾರರ ಸಹಕಾರ ಸಂಘ ನಿ, ಮಂಗಳೂರು ಇದನ್ನು 
ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಮೈಸೂರು ಪ್ರಾಂತ, ಮೈಸೂರು ಇವರ ಪತ್ರ ಸಂಖ್ಯೆ:ಜೆಆರ್‌ಎಂ/ಬಿ2/29/ 
ಡಿಎಲ್‌ಎಸ್‌/05-06 ದಿನಾಂಕ:13-06-2005. 
2) ಸಹಕಾರ ಸಂಘಗಳ ಅಪರ ನಿಬಂಧಕರು, (ಕೈಗಾರಿಕೆ ಮತ್ತು ಇತರೆ) ಇವರ ಸಮ ಸಂಖ್ಯೆಯ ನೋಟೀಸು 
ದಿನಾಂಕ:08-08-2005. 
3) ಮಂಗಳೂರು ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಪತ್ರ ಸಂಖ್ಯೆ.ಎಆರ್‌/36/ಎಸ್‌2/53/ 
ಎಲ್‌ಕ್ಯೂಡಿ/2003-04 ದಿನಾಂಕ:06-12-2010. 
4) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಂಗಳೂರು ಉಪ-ವಿಭಾಗ, ಮಂಗಳೂರು ಇವರ ಪತ್ರ ಸಂಖ್ಯೆ: 
ಎಆರ್‌/36/ಎಸ್‌2/53/ಎಲ್‌ಕ್ಯೂಡಿ/2003-04 ದಿನಾ೦ಕ:03-01-2011. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಮೈಸೂರು ಪ್ರಾಂತ, ಇವರು ಉಲ್ಲೇಖ(1) ರ ಪತ್ರದ ಮೂಲಕ ಪ್ರಸ್ತಾವೆ ಸಲ್ಲಿಸಿ, 
ನಿಷ್ಟಿಯಗೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲಾ ಯಾಂತ್ರಿಕ ಕೆಲಸಗಾರದ ಸಹಕಾರ ಸಂಘ ನಿ. ಮಂಗಳೂರು ಈ ಸಂಘವನ್ನು ಸಮಾಪನೆಗೊಳಿಸುವಂತೆ 
ಶಿಫಾರಸ್ಸು ಮಾಡಿದ್ದಾರೆ. ಉಲ್ಲೇಖ (2)ರ ನೋಟೀಸಿನ ಮೂಲಕ ಸದರಿ ಸಂಘದ ಆಡಳಿತ ಸಮಿತಿಯವರಿಗೆ ಸೂಚನೆ ನೀಡಿ ಸಂಘವನ್ನು 
ಸಮಾಪನೆಗೊಳಿಸಲು ಆಕ್ಷೇಪಣೆಯೇನಾದರೂ ಇದ್ದಲ್ಲಿ 15 ದಿನಗಳೊಳಗಾಗಿ ಹೇಳಿಕೆ ಸಲ್ಲಿಸಲು ಅವಕಾಶ ನೀಡಲಾಗಿರುತ್ತದೆ. ಉಲ್ಲೇಖ(3) ರ ಪತ್ರದಲ್ಲಿ 
ಮಂಗಳೂರು ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಈ ಸಂಘವು 1973-74 ರಿಂದ ಸ್ಥಗಿತವಾಗಿದ್ದು ಆಡಳಿತ ಸಮಿತಿ ಸದಸ್ಯರ 
ವಿಳಾಸಗಳು ಪತ್ತೆಯಾಗದಿರುವುದರಿಂದ ಮತ್ತು ಪತ್ರಿಕಾ ಪ್ರಕಟಣೆ ಹೊರಡಿಸಿದಾಗ್ಯೂ ಆಸಕ್ತರಾರೂ ಅವರ ಕಛೇರಿಯನ್ನು ಸಂಪರ್ಕಿಸದಿರುವುದನ್ನು 
ಪರಿಗಣಿಸಿ ಸಂಘವನ್ನು ಪ್ರಕರಣ 72 ರನ್ವಯ ಸಮಾಪನೆಗೊಳಿಸಲು ಶಿಫಾರಸ್ಸು ಮಾಡಿದ್ದಾರೆ. ಉಲ್ಲೇಖ(4)ರ ಪತ್ರದಲ್ಲಿ ಈ ಸಂಘವು 1973 ರಿಂದ 
ಯಾವುದೇ ವ್ಯವಹಾರವನ್ನು ನಡೆಸಿಲ್ಲವೆಂದು 1973 ರ ನಂತರ ಸಂಘದ ಲೆಕ್ಕಪತ್ರಗಳು ಆಡಿಟ್‌ ಆಗಿರುವುದಿಲ್ಲವೆಂದು ಈ ಸಂಘವು ಸ್ಥಗಿತಗೊಂಡು 
ಸುಮಾರು 37 ವರ್ಷಗಳು ಕಳೆದಿದ್ದು ಯಾವುದೇ ಲೆಕ್ಕಪತ್ರಗಳು ಲಭ್ಯವಿಲ್ಲವೆಂದು ತಿಳಿಸಿ ನೇರವಾಗಿ ಪ್ರಕರಣ 75 ರಡಿ ನೋಂದಣಿ ಸಂಖ್ಯೆ 
ರದ್ದುಪಡಿಸುವುದು ಸೂಕ್ತವಾಗಿದೆಯೆಂದು ಶಿಫಾರಸು ಮಾಡಿದ್ದಾರೆ. 
ಪ್ರಸ್ತಾವೆಯನ್ನು ಪರಿಶೀಲಿಸಲಾಗಿ ಸಂಘವು ಜಿಲ್ಲಾ ಮಟ್ಟದ್ದಾಗಿದ್ದು 1962 ನೇ ಸಾಲಿನಲ್ಲಿ ನೋಂದಣಿಯಾಗಿರುವುದು, 1973-74 ರಿಂದ 
ಸಂಘದ ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡಿದ್ದು 1973 ರ ನಂತರ ಲೆಕ್ಕಪರಿಶೋಧನೆಯಾಗದಿರುವುದು, ಪ್ರಕರಣ 65ರ ಪ್ರಕಾರ ನಡೆಸಿದ 
ಪರಿವೀಕ್ಷಣೆಯನ್ನಾಧರಿಸಿ ಸಂಘವನ್ನು 1975 ರಲ್ಲಿಯೇ ಸಮಾಪನೆಗೊಳಿಸುವಂತೆ ಶಿಫಾರಸು ಮಾಡಿರುವುದು ಸಂಘದ ಆಡಳಿತ ಸಮಿತಿಯ ಸದಸ್ಯರಿಗೆ 


೨೪೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಉಲ್ಲೇಖ (2) ರಲ್ಲಿ ಸಂಘವನ್ನು ಸಮಾಪನೆಗೊಳಿಸುವ ಸಂಬಂಧದಲ್ಲಿ ನೋಟೀಸು ನೀಡಿ ಉತ್ತರ ಸಲ್ಲಿಸಲು ತಿಳಿಸಿರುವುದು, ಸದರಿ ನೋಟೀಸನ್ನು 
ಸ್ಥಳೀಯ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾಗೂ ಯಾರಿಂದಲೂ ಆಕ್ಷೇಪಣೆ ಬರದಿರುವುದು ಮತ್ತು ಆಡಳಿತ ಸಮಿತಿಯ ಸದಸ್ಯರ ವಿಳಾಸಗಳು 
ಪತ್ತೆಯಾಗದಿರುವುದು ಕಂಡು ಬಂದಿರುತ್ತದೆ. ದಿನಾಂಕ:30-06-1973 ಕ್ಕೆ ಸಂಘವು ಡಿ.ಸಿ.ಸಿ. ಬ್ಯಾಂಕಿನಿಂದ ಪಡೆದಿರುವ ಸಾಲದ ಬಾಕಿಯು 
ಕ್ಲ 36,872.31 ಇರುವುದು, ಸಂಘದ ಸಂಚಿತ ನಷ್ಟವು 30-06-1973 ಕೈ ₹. 48,740.98 ಇರುವುದು, ಸಂಘಕ್ಕೆ ಯಾವುದೇ ಆಸ್ತಿ ಇಲ್ಲದಿರುವುದು 
ಮತ್ತು ಸಂಘವನ್ನು ಪುನರ್‌ಜ್ಞೀವನಗೊಳಿಸಲು ಯಾರಿಗೂ ಆಸಕ್ತಿ ಇಲ್ಲದಿರುವುದು ಸ್ಪಷ್ಟವಾಗಿರುತ್ತದೆ. 

ಈ ಸಂಘದ ಲೆಕ್ಕಪತ್ರಗಳನ್ನು ದಿನಾಂಕ:19-02-1975 ರಂದು ಪ್ರಕರಣ 65 ರ ಪ್ರಕಾರ ಪರಿವೀಕ್ಷಣೆ ನಡೆಸಿದ ಸಲ್ಲಿಸಿದ ವರದಿಯಲ್ಲಿ ಇದನ್ನು 
ಸಮಾಪನೆಗೊಳಿಸಲು ಶಿಫಾರಸು ಮಾಡಿರುವುದರಿಂದ ಪ್ರಕರಣ 721) ಅನ್ವಯವಾಗುತ್ತದೆ. ಸದರಿ ಸಂಘವು 1973-74 ರಿಂದ ಸ್ಥಗಿತಗೊಂಡಿದ್ದು 
ಪ್ರಕರಣ 72(2)(ಬಿ) ಅನ್ವಯವಾಗುತ್ತದೆ. ಸಂಘವು ವ್ಯವಸ್ಥಾಪನೆಗೆ ಸಂಬಂಧಪಟ್ಟ ನಿಬಂಧನೆಗಳಾದ ವಾರ್ಷಿಕ ಮಹಾಸಭೆ ನಡೆಸುವುದು, ಆಡಳಿತ 
ಸಮಿತಿಗೆ ಕಾಲಕಾಲಕ್ಕೆ ಚುನಾವಣೆ ನಡೆಸಿ ಆಡಳಿತ ಸಮಿತಿಯು ಕಾರ್ಯನಿರ್ವಹಿಸುವುದು, ಮುಖ್ಯ ಕಾರ್ಯನಿರ್ವಾಹಕರನ್ನು ನೇಮಿಸುವುದು, ಬೈಲಾದಲ್ಲಿ 
ತಿಳಿಸಲಾದ ಉದ್ದೇಶಗಳನ್ನು ಈಡೇರಿಸಲು ಕ್ರಮಕೈಗೊಳ್ಳುವುದು ಇತ್ಯಾದಿ ಪ್ರಕಾರ್ಯಗಳನ್ನು ಕೈಗೊಳ್ಳಲು ವಿಫಲವಾಗಿದ್ದು ಪ್ರಕರಣ 72(2)(ಸಿ) 
ಅನ್ವಯವಾಗುತ್ತದೆ. 

ಮೇಲಿನ ಪರಿಸ್ಥಿತಿಯಲ್ಲಿ ಈ ಸಂಘವನ್ನು ಪ್ರಕರಣ 72 ರನ್ವಯ ಸಮಾಪನೆಗೊಳಿಸುವುದು ಅಗತ್ಯವೆಂದು ಅಭಿಪ್ರಾಯಪಟ್ಟು ಈ ಕೆಳಗಿನ 
ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 


ಪ್ರಸ್ತಾವನೆಯಲ್ಲಿ ವಿವರಿಸಿದ ಅ೦ಶಗಳನ್ವಯ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ರ ಪ್ರಕರಣ 721) & (2) ರಡಿ 
ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಓ/139/ಸಿಎಲ್‌ಎಂ/2010 ದಿನಾಂಕ:17-02-2011 ರ ಪ್ರಕಾರ ದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಆರ್‌.ಎಸ್‌. ಹುಚ್ಚಾಚಾರಿ, ಸಹಕಾರ ಸಂಘಗಳ ಅಪರ ನಿಬಂಧಕರು, (ಕೈಗಾರಿಕೆ ಮತ್ತು ಹೈನುಗಾರಿಕೆ ಆದ ನಾನು ನಿಷ್ಠಿಯಗೊಂಡಿರುವ ದಕ್ಷಿಣ ಕನ್ನಡ 
ಜಿಲ್ಲಾ ಯಾಂತ್ರಿಕ ಕೆಲಸಗಾರದ ಸಹಕಾರ ಸಂಘ ನಿ, ಮಂಗಳೂರು ಈ ಸಂಘವನ್ನು ಸಮಾಪನೆಗೊಳಿಸಿ ಮಂಗಳೂರು ಉಪವಿಭಾಗದ ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರ ಕಛೇರಿಯ ಅಧೀಕ್ಷಕರನ್ನು ಸಮಾಪಕರನ್ನಾಗಿ ನೇಮಿಸಿರುತ್ತೇನೆ. ಸಮಾಪಕರು ಕೂಡಲೇ ಪ್ರಭಾರ ವಹಿಸಿಕೊಂಡು 
ಒಂದು ತಿಂಗಳೊಳಗಾಗಿ ವಸ್ತುಸ್ಥಿತಿಯ ಬಗ್ಗೆ ವರದಿ ಸಲ್ಲಿಸುವಂತೆ ಹಾಗೂ ನಿಯಮಾನುಸಾರ ಸಮಾಪನಾ ಪ್ರಕ್ರಿಯೆ ಪೂರ್ಣಗೊಳಿಸಿ ಸಂಘದ 
ನೋಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು 90 ದಿನಗಳೊಳಗೆ ಸಲ್ಲಿಸುವಂತೆ ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿ ಮೊಹರಿನೊಂದಿಗೆ ದಿನಾಂಕ:25-03-2011 ರಂದು ಹೊರಡಿಸಲಾಗಿದೆ. 

ಆರ್‌.ಎಸ್‌. ಹುಚ್ಚಾಚಾರಿ, 
ಸಹಕಾರ ಸಂಘಗಳ ಅಪರ ನಿಬಂಧಕರು, 
ಪಿಆರ್‌-387 (ಕೈಗಾರಿಕೆ ಮತ್ತು ಹೈನುಗಾರಿಕೆ) 
ಸಹಕಾರ ಸಂಘಗಳ ಅಪರ ನಿಬಂಧಕರು (ಗೃಹ ಮತ್ತು ಇತರೆ) ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, 
ಬೆಂಗಳೂರು-52 ಇವರ ನಡವಳಿಗಳು 
ವಿಷಯ: ಉತ್ತರ ಕನ್ನಡ ಜಿಲ್ಲಾ ಪೋಲೀಸ್‌ ಇಲಾಖಾ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಕಾರವಾರ ಇದರ 
ಸಮಾಪನೆ ಕುರಿತು. 
ಉಲ್ಲೇಖ: 1. ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಳಗಾಂ ಪ್ರಾಂತ, ಬೆಳಗಾಂ ಇವರ ಪತ್ರ ಸಂ:ಜೆಆರ್‌ಎಲ್‌/ಇ/69/ 
ಎಲ್‌ಕ್ಕೂಡಿ/2010-11 ದಿ:29-11-10 ಮತ್ತು ದಿ:3-3-2011, 
2. ಸಹಕಾರ ಸಂಘಗಳ ಉಪ ನಿಬಂಧಕರು, ಕಾರವಾರ ಇವರ ಪತ್ರದ ಸಂ: ಡಿಆರ್‌ಎನ್‌/ಎಲ್‌ಕ್ಕೂಡಿ/ಜಿ/ಸಿಆರ್‌-86/ 
2010-11 ದಿ:27-10-10. 
ಪ್ರಸ್ತಾವನೆ:- 

ಉತ್ತರ ಕನ್ನಡ ಜಿಲ್ಲಾ ಪೋಲೀಸ್‌ ಇಲಾಖಾ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಕಾರವಾರ, ಈ ಸಂಘವು ಸಂ: ಜೆಆರ್‌ಎಲ್‌/ 
18700/ಎಚ್‌ಎಸ್‌ಜೆ/96-97/ ದಿ:18-2-1997 ರಂದು ನೋಂದಣಿಯಾಗಿರುತ್ತದೆ. ಇದರ ಕಾರ್ಯವ್ಯಾಪ್ತಿಯು ಜಿಲ್ಲಾಮಟ್ಟದ್ದಾಗಿರುತ್ತದೆ. ಈ 
ಸಂಘವನ್ನು ಸಮಾಪನೆಗೊಳಿಸಲು ಸಹಕಾರ ಸಂಘಗಳ ಉಪನಿಬಂಧಕರು, ಕಾರವಾರ, ಇವರು ಉಲ್ಲೇಖ(2)ರಲ್ಲಿ ಸಹಕಾರ ಸಂಘಗಳ ಜಂಟಿ 
ನಿಬಂಧಕರು, ಬೆಳಗಾಂ ಪ್ರಾಂತ, ಬೆಳಗಾಂ ಇವರಿಗೆ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಪ್ರಸ್ತಾವೆಯಲ್ಲಿ ಸದರಿ ಸಂಘವನ್ನು ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ 1959 ರ ಕಲಂ 65ರಡಿ ಪರಿವೀಕ್ಷಣೆಯನ್ನು ಕೈಗೊಂಡು, ಪರಿವೀಕ್ಷಣಾ ವರದಿ ಆಧಾರದ ಮೇಲೆ ಸಂಘವನ್ನು ಈ ಕೆಳಗಿನ 
ಕಾರಣಗಳಿಗಾಗಿ ಸಮಾಪನೆಗೊಳಿಸಲು ಶಿಫಾರಸ್ಸು ಮಾಡಿ ಉಲ್ಲೇಖ(2)ರಲ್ಲಿ ವಿನಂತಿಸಿರುತ್ತಾರೆ. ಆ ಕಾರಣಗಳು ಈ ಕೆಳಕಂಡಂತೆ ಇರುತ್ತದೆ. 


1) ಸಂಘವು ಪೋಟ ನಿಯಮಗಳಿಗುಣವಾಗಿ ಕಮ ಕೈಗೊಂಡಿರುವುದಿಲ್ಲ. 
2) ಸಂಘವು ನೋಂದಣಿಯಾದಾಗಿನಿಂದ ಇಲ್ಲಿಯವರೆಗೆ ಕಾರ್ಯ ನಿರ್ವಹಿಸಿರುವುದಿಲ್ಲ. 
3) ಸಂಘದ ಎಲ್ಲಾ ಸದಸ್ಯರು ಶೇರು ಹಣ ಪರತ ಪಡೆದಿದ್ದು ಕೇವಲ 17 ಸದಸ್ಯರು ಮಾತ್ರ ಉಳಿದಿರುತ್ತಾರೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೯೩ 





4) ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಆಡಳಿತ ಮಂಡಳಿ ಸದಸ್ಯರಿಗಾಗಲೀ ಅಥವಾ ಇತರೆ ಸದಸ್ಕರಿಗಾಗಲೀ ಆಸಕ್ತಿ ಇರುವುದಿಲ್ಲ. 
5) ದಿ:31-03-07 ರವರೆಗೆ ಸಂಘದ ಲೆಕ್ಕಪರಿಶೋಧನೆಯಾಗಿದ್ದು ಅನುಪಾಲನಾ ವರದಿ ಸಲ್ಲಿಸಿರುವುದಿಲ್ಲ. 


6) ಸಂಘವನ್ನು ಸಮಾಪನೆಗೊಳಿಸಲು ಕಲಂ 65 ರಡಿ ಕೈಗೊಂಡ ಪರಿವೀಕ್ಷಣಾ ವರದಿಯಲ್ಲಿ ಈ ಸಂಘವು ಯಾವುದೇ ಕಾರಣಕ್ಕೂ 
ಪುನ:ಶ್ಚೇತನವಾಗುವ ಲಕ್ಷಣಗಳು ಕಂಡು ಬರುವುದಿಲ್ಲವೆಂದು ಆದುದರಿಂದ ಸದರಿ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959 ರ ಕಲಂ 72 ರಂತೆ ಸಮಾಪನೆಗೊಳಿಸಲು ಸೂಕ್ತವೆಂದು ಅಭಿಪ್ರಾಯಪಟ್ಟಿರುತ್ತಾರೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸಂಘವನ್ನು ಕಲಂ 72 (2) ರನ್ವಯ ಸಮಾಪನೆಗೊಳಿಸುವುದು ಸೂಕ್ತವೆಂದು ಪರಿಗಣಿಸಿ ಹಾಗೂ ಸಂಘವು 
ಪೂರ್ಣವಾಗಿ ಸ್ಥಗಿತಗೊಂಡಿರುವುದರಿಂದ, ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಳಗಾಂ ಪ್ರಾಂತ, ಬೆಳಗಾಂ ಇವರು ಸದರಿ ಸಂಘವನ್ನು 
ಸಮಾಪನೆಗೊಳಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಸದರಿ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 72(2) ರಂತೆ 
ಸಮಾಪನೆಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಗಿನ ಆದೇಶ ಹೊರಡಿಸಿದೆ. 
ಆದೇಶ 
ಸಂಖ್ಯೆ:ಸಸಂನಿ/ಸಮಾಪನೆ/64/2010-11, ದಿನಾಂಕ: 23-03-2011 
ಪ್ರಸ್ತಾವನೆಯಲ್ಲಿ ಪ್ರಸ್ತಾಪಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಿ.ಹೆಚ್‌.ಮಂಜಪ್ಪ ಸಹಕಾರ ಸಂಘಗಳ ಅಪರ ನಿಬಂಧಕರು (ಗೃಹ ಮತ್ತು ಇತರೆ) 
ಆದ ನಾನು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಓ/ 139/ಸಿಎಲ್‌ಎಂ/2010 ದಿ:17-2-2011 ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ 
ಕಲಂ 72(2) ರನ್ವಯ ದತ್ತವಾಗಿರುವ ಅಧಿಕಾರದನ್ವಯ ಉತ್ತರ ಕನ್ನಡ ಜಿಲ್ಲಾ ಪೋಲೀಸ್‌ ಇಲಾಖಾ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, 
ಕಾರವಾರ, ಈ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 73(1) ರನ್ವಯ ಶ್ರೀಮತಿ ಸರಿತಾ ಬೇತಾಳಕರ, ಪ್ರಥಮ ದರ್ಜೆ ಸಹಾಯಕರು, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, ಕಾರವಾರ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿರುತ್ತೇನೆ. 
ಸಮಾಪನಾಧಿಕಾರಿಗಳು ಸಂಘದ ಪ್ರಭಾರವನ್ನು 15 ದಿನಗಳೊಳಗಾಗಿ ಪಡೆದುಕೊಂಡು ಪ್ರಭಾರ ಪಟ್ಟಯನ್ನು ಸಲ್ಲಿಸತಕ್ಕದ್ದು. ಅಲ್ಲದೆ ಸಂಘದ 
ಅಢಾವೆ ಪತ್ರದ ಆಧಾರದ ಮೇಲೆ ಆಧ್ಯತಾ ಪಟ್ಟ ತಯಾರಿಸಿ ಈ ಕಛೇರಿಯಿಂದ ಅನುಮತಿ ಪಡೆದು ಆಸ್ತಿಯು ವಸೂಲಾತಿಯ ಆಧ್ಯತೆಯ ಮೇಲೆ 
ಜವಾಬ್ದಾರಿ ತೀರುವಳಿ ಮಾಡಿ ಸಂಘದ ನೋಂದಣಿ ರದ್ಧತಿಯ ಪ್ರಸ್ತಾವೆಗೆ ಜರೂರು ಕ್ರಮ ಕೈಗೊಳ್ಳತಕ್ಕದ್ದು. 


ಈ ಆದೇಶವನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ: 23 -3-2011 ರಂದು ಹೊರಡಿಸಲಾಗಿದೆ. 
ಸಹಕಾರ ಸಂಘಗಳ ಅಪರ ನಿಬಂಧಕರು, 
ಪಿಆರ್‌-378 (ಗೃಹ ಮತ್ತು ಇತರೆ) 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಬಿ3:ಅಮೊ:ವಾಹನ.ವಿವ:23/08-09, ದಿನಾಂಕ:05-03-2011 


ಉಪಸ್ಥಿತರು : ಶ್ರೀ ಮನೋಜ್‌ ಕುಮಾರ್‌ ತ್ರಿಪಾಠಿ, ಭಾ.ಅ.ಸೇ., ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 
ಪಿರ್ಯಾಧಿದಾರರು : ವಲಯ ಅರಣ್ಯಾಧಿಕಾರಿ, ಸೊರಬ ವಲಯ, 
(ಮಾನ್ನ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ) 
ಆರೋಪಿಗಳು : (0) ಮೇಘರಾಜ 
ಭಾದ್ಯತೆದಾರರು : ಶ್ರೀ ಸುರೇಶ್‌ ಜೋಸೆಫ್‌ ವಡೇಕಲ್‌ ಬಿನ್‌ ಜೋಸೆಫ್‌, 40 ವರ್ಷ, ಉಳುವಿ ಗ್ರಾಮ ವಾಸಿ, 


ಸೊರಬ ತಾಲ್ಲೂಕು. 

(ಶ್ರೀ ಐ.ಎನ್‌.ಸುರೇಶ್‌ ಬಾಬು, ವಕೀಲರು ಸಾಗರ) 
ಪ್ರಸ್ತಾವನೆ:- 

ದಿ:07-10-2008 ರಂದು ಸೊರಬ ವಲಯದ, ಕಸಬಾ-1 ಶಾಖೆಯ ವನಪಾಲಕರು ಮತ್ತು ಸಿಬ್ಬಂದಿಯವರು ಸೊರಬ ತಾ| ಉಳುವಿ 

ಹೋಬಳಿ ಕರ್ಜಿಕೊಪ್ಪ ಗ್ರಾಮದ ಕರ್ಜಿಕೊಪ್ಪ ಮನ್ನಾಜಂಗ್ರಿಯ 1975ನೇ ಸಾಲಿನ ಸಾಗುವಾನಿ ನೆಡುತೋಪಿನಲ್ಲಿ ರಾತ್ರಿ ಗಸ್ತು ಮಾಡುತ್ತಿರುವಾಗ 
ನೆಡುತೋಪು ಪಕ್ಕದ ರಸ್ತೆಯಲ್ಲಿ ಒಂದು ವಾಹನ ಬರುತ್ತಿರುವುದನ್ನು ನಿಲ್ಲಿಸಲು ಸೂಚನೆ ನೀಡಿದಾಗ ವಾಹನವನ್ನು ಅಲ್ಲೇ ಬಿಟ್ಟು ವಾಹನದಲ್ಲಿದ್ದ 
ಆಸಾಮಿಗಳು ಓಡಿ ಪರಾರಿಯಾಗಿರುತ್ತಾರೆ. ಓಡಿ ಹೋದವರಲ್ಲಿ ಒಬ್ಬನಾದ ಮೇಘರಾಜ ಬಿನ್‌ ಬಂಗಾರಪ್ಪಗೌಡ, 30 ವರ್ಷ, ತಂಡಿಗೆ ಗ್ರಾಮ ಎಂದು 
ಶ್ರೀ ಗಣೇಶ ವನಪಾಲಕರು ಗುರುತಿಸಿರುತ್ತಾರೆ. ನಂತರ ವಾಹನ ಪರಿಶೀಲಿಸಿದಾಗ ವಾಹನ ಹಸಿರು ಬಣ್ಣದ ಮಾರುತಿ ವ್ಯಾನ್‌ ನಂ: ಕೆಎಲ್‌-05-ಹೆಚ್‌- 
2719, ಛಾಸ್ಸಿಸ್‌ ನಂ: $7-91-N-351876, ಆಗಿದ್ದು, ವಾಹನದೊಳಗೆ ಸಾಗುವಾನಿ 8 ತುಂಡುಗಳಿದ್ದು, ಅದರ ಅಳತೆ ಮಾಡಿದಾಗ 0.212 ಎಂ3 
ಪ್ರಮಾಣವಿದ್ದು, ಈ ತುಂಡುಗಳ ಮೇಲೆ ಇಲಾಖಾ ಛಾಪಾದ ಗುರುತಿರಲಿಲ್ಲ. ಆದ್ದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ಇಲಾಖಾ 
ಪಂಚರ ಸಮಕ್ಷಮ ವಾಹನ ಮತ್ತು ಸಾಗುವಾನಿ ತುಂಡುಗಳನ್ನು ಪ್ರಥಮ ವರ್ತಮಾನ ವರದಿ, ಮಹಜರ್‌ ವರದಿ, ಜಪ್ತು ವರದಿಯೊಂದಿಗೆ ಇಲಾಖಾ 
ಪರ ವಶಪಡಿಸಿಕೊಂಡು, ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್‌ 24, 62, 7ಎ) ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 


೨೪೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





144, 165ರ ಪ್ರಕಾರ ಸೊರಬ ವಲಯದ ಅರಣ್ಯ ಮೊಕದ್ದಮೆ ಸಂಖ್ಯೆ:60/08-09ನ್ನು ದಾಖಲಿಸಿ, ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ 
ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರ್ಬಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸರ್ಕಾರಿ ನಾಟಾ 
ಸಂಗ್ರಹಾಲಯದಲ್ಲಿರುವ ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿ ಇಡಲು ವಲಯ ಅರಣ್ಯಾಧಿಕಾರಿ, ಸರ್ಕಾರಿ ನಾಟಾ ಸಂಗ್ರಹಾಲಯ, ಸಾಗರ ಇವರ ಸುಪರ್ಧಿಗೆ 
ಕೊಡಲು ದಿ:07-10-2010ರಂದು ಆದೇಶವಾಗಿದೆ. 


ಈ ವಾಹನದ ಬಿ ವರದಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಲು Transport Commissioner Kerala ಇವರಿಗೆ ಸಂ:ಬಿ3.ಅಮೊ.ವಾಹನ.23/ 
08-09 ದಿ:16-10-2008 ರಂದು ಪತ್ರ ಬರೆದು ಕೋರಲಾಗಿದೆ. ಅವರಿಂದ ಯಾವುದೇ ವರದಿ ಈ ನ್ಯಾಯಾಲಯಕ್ಕೆ ಬಂದಿರುವುದಿಲ್ಲ. 


ಈ ಪ್ರಕರಣದಲ್ಲಿ ವಲಯ ಅರಣ್ಯಾಧಿಕಾರಿ, ಸೊರಬ ವಲಯ, ಇವರು ದಿ:21-10-2009 ರಂದು ವಿಚರಣಾ ವರದಿ ಸಲ್ಲಿಸಿ ಈ ವಾಹನದಲ್ಲಿ 
ಅರಣ್ಯ ಉತ್ಪನ್ನವನ್ನು ಅಕ್ರಮವಾಗಿ ಸಾಗಿಸಲು ವಾಹನ ಮಾಲೀಕರು ಉಪಯೋಗಿಸಿರುವುದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 


ಈ ವಾಹನದ ಬಗ್ಗೆ ಆರ್‌.ಸೀ. ಮಾಲೀಕರೆಂದು ಶ್ರೀ ಸುರೇಶ್‌ ಜೋಸೆಫ್‌ ವಡೇಕಲ್‌ ಬಿನ್‌ ಜೋಸೆಫ್‌, 40 ವರ್ಷ, ಉಳುವಿ ಗ್ರಾಮ ವಾಸಿ, 
ಸೊರಬ ತಾಲ್ಲೂಕು. ಇವರು ವಕೀಲರ ಮುಖಾಂತರ ಮನವಿ ತಯಾರಿಸಿ, ದಿ:28-02-2009 ರಂದು ಈ ನ್ಯಾಯಾಲಯಕ್ಕೆ ಕ್ಷೇಮು ಅರ್ಜಿಯ 
ಜೊತೆಯಲ್ಲಿ ಮೂಲ ಆರ್‌.ಸಿ. ಪುಸ್ತಕ ಮತ್ತು ಕೇರಳ ರಾಜ್ಯದ ಪಾಲಾ ಸಾರಿಗೆ ಕಛೇರಿಯಿಂದ ವಿತರಿಸಿದ ಪಾರಂ-28ನ್ನು ಸಹ ಈ ನ್ಯಾಯಾಲಯಕ್ಕೆ 
ಸಲ್ಲಿಸಿರುತ್ತಾರೆ. ಸದರಿ ದಾಖಲೆಯಲ್ಲಿ ಎನ್‌.ಓ.ಸಿ.ಯನ್ನು ಸಾರಿಗೆ ಕಛೇರಿ, ಸಾಗರ ಇವರಿಗೆ ವಿತರಿಸಿದ ಬಗ್ಗೆ ನಮೂದಿಸಲಾಗಿದೆ. ಅದರಂತೆ ಈ 
ನ್ಯಾಯಾಲಯದ ಸಂ:ಬಿ3.ಅಮೊ.ವಾಹನ.ಸಿಆರ್‌.23/08-09 ದಿ:09-03-2010 ರಂದು ಸಾಗರ ಸಾರಿಗೆ ಕಛೇರಿಗೆ ಪತ್ರ ಬರೆದು ಈ ವಾಹನ ನಿಮ್ಮ 
ಕಛೇರಿಯಲ್ಲಿ ಯಾರ ಹೆಸರಿಗೆ ನೊ೦ದಣಿಯಾದ ಬಗ್ಗೆ ಬಿ ಎಕ್ಸ್‌ಟ್ರ್ಯಾಕ್ಟ್‌ ಸಲ್ಲಿಸಲು ಕೋರಲಾಯಿತು. ಆದರೆ, ಈ ವಾಹನದ ಮಾಲೀಕತ್ವವು ವರ್ಗಾವಣೆಗೆ 


ಅರ್ಜಿ ಸಲ್ಲಿಸಿಲ್ಲವೆಂದು ಸಾರಿಗೆ ಅಧಿಕಾರಿ, ಸಾಗರ ಇವರ ಪತ್ರ ಸಂ:ಸಪ್ರಾಸಅ.ಸಾಗರ.ಜಿಎಸ್‌.2010-11ದಿ:22-09-2010ರಲ್ಲಿ ಈ ನ್ಯಾಯಾಲಯಕ್ಕೆ 
ಹಿಂಬರಹ ನೀಡಿರುತ್ತಾರೆ. 


ವಕೀಲರು ಈ ನ್ಯಾಯಾಲಯಕ್ಕೆ ಸಲ್ಲಿಸಿದ ಮೂಲ ಆರ್‌.ಸಿ. ಪುಸ್ತಕದಲ್ಲಿನ ಆರ್‌.ಸಿ. ಮಾಲೀಕರಿಗೆ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 


pr) ದು 


7(ಬಿ)(1)ರ ಪ್ರಕಾರ 30 ದಿನಗಳ ಕಾಲಾವಕಾಶ ನೀಡಿ, ವಾಹನಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಲು, ಇಲ್ಲವಾದ್ದಲ್ಲಿ ವಾಹನ 
ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಏಕೆ? ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎನ್ನುವ ಬಗ್ಗೆ ದಿ:01-01-2010 ರಂದು ನೋಟಸ್‌ನ್ನು ವಲಯ 
ಅರಣ್ಯಾಧಿಕಾರಿ, ಸೊರಬ ಇವರ ಮುಖಾಂತರ ಜಾರಿ ಮಾಡಿದೆ. ಈ ನೋಟಿಸ್‌ಗೆ ಆರ್‌.ಸಿ. ಮಾಲೀಕರು ದಿ:05-02-2010 ರಂದು ಈ 
ನ್ಯಾಯಾಲಯಕ್ಕೆ ಹಾಜರಾಗಿ ಲಿಖಿತ ಹೇಳಿಕೆ ಸಲ್ಲಿಸಿರುತ್ತಾರೆ. ಹೇಳಿಕೆಯಲ್ಲಿ ಈ ವಾಹನದಲ್ಲಿ ಅಕ್ರಮವಾಗಿ ಅರಣ್ಯ ಉತ್ಪನ್ನವನ್ನು ಸಾಗಾಣಿಕೆ ಮಾಡಿದ 
ವಿಚಾರ ತನಗೆ ತಿಳಿದಿಲ್ಲವೆಂದು ಈ ಕೃತ್ಯಕ್ಕೆ ತಾನಗಲೀ, ತನ್ನ ಚಾಲಕನಾಗಲೀ, ಏಜೆಂಟ್‌ಯಾಗಲೀ ಸಂಬಂಧಿಗಳಲ್ಲವೆಂದು,, ಆ ಸಮಯದಲ್ಲಿ ಈ 
ವಾಹನವನ್ನು ಸುರೇಶ್‌ ಆಚಾರಿ, ಸೊರಬ ಇವರಿಗೆ ₹95,000/- ಮಾರಾಟ ಮಾಡಿದ್ದೆಂದು, ಈ ವಾಹನವು ಆತನ ಸ್ವಾಧೀನದಲ್ಲಿತ್ತೆಂದು, ಕೇವಲ 
ನೊಂದಣಿ ಮಾತ್ರ ನನ್ನ ಹೆಸರಿನಲ್ಲಿಯಿತ್ತೆಂದು, ಈ ವಾಹನದಲ್ಲಿ ಸಾಗುವಾನಿ ನಾಟಾ ಸಾಗಿಸಿದ್ದಲ್ಲಿ ಅದಕ್ಕೆ ನಾನಾಗಲೀ, ನನ್ನ ಚಾಲಕನಾಗಲೀ 


ಜವಬ್ದಾರಾಗಿರುವುದಿಲ್ಲವೆಂದು, ಈ ಕೇಸಿನಿಂದ ತನನ್ನು ವಿಮುಕ್ತಿಗೊಳಿಸಬೇಕೆಂದು ಪ್ರಾರ್ಥಿಸಿರುತ್ತಾರೆ. 


ಈ ನಡುವೆ ಈ ವಾಹನದ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ 30 ದಿನಗಳ ಕಾಲಾವಕಾಶ ನೀಡಿ ಸಂಖ್ಯೆ 
ಬಿ3:ಅಮೊ:ವಾಹನ:ಸಿಆರ್‌-32/08-09/ದಿ:02-12-2008ರಂದು ಪ್ರಕಟಣೆಯನ್ನು ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಪತ್ರ 
ವಿಭಾಗ, ಸರ್ಕಾರಿ ಮುದ್ರಣಾಲಯ, ಬೆಂಗಳೂರು ಇವರಿಗೆ ಹಾಗೂ ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಬೆಂಗಳೂರು ಇವರಿಗೆ ಕಳುಹಿಸಿ 
ರಾಜ್ಯ ಮಟ್ಟದ ಪ್ರಚಲಿತ ದೈನಿಕ ಪತ್ರಿಕೆಯಲ್ಲಿ ಪ್ರಕಟಿಸಲು ಕೋರಲಾಗಿತ್ತು. ಅದರಂತೆ ಈ ಪ್ರಕಟಣೆಯು ದಿ:11-12-2008 ರಂದು ರಾಜ್ಯ ಗೆಜೆಟ್‌ 
ಪತ್ರಿಕೆಯಲ್ಲಿ ಪ್ರಕಟಗೊಂಡು 30 ದಿನಗಳಾದರು ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ ಹಕ್ಕುಬಾಧ್ಯತೆಯ 
ಅರ್ಜಿ ಸಲ್ಲಿಸಿರುವುದಿಲ್ಲ. ಅದರಂತೆ ಈ ಪ್ರಕರಣವನ್ನು ಅಂತಿಮ ಆದೇಶಕ್ಕೆ ದಿ:27-11-2010 ರಂದು ನಿಗದಿಪಡಿಸಲಾಗಿತ್ತು. ಆದರೆ ಅದೇ 
ದಿನಾಂಕದಂದು ವಕೀಲರು ಕ್ಷೇಮು ಅರ್ಜಿಯ ಜೊತೆಯಲ್ಲಿ ಶ್ರೀಮತಿ ಸಾವಿತ್ರಿ ಎಸ್‌ ಆಚಾರಿ, ಸೊರಬ ಇವರಿಗೆ ಜಿ.ಪಿ.ಎ. ನೀಡಿರುವ ಬಗ್ಗೆ ಬಾಂಡ್‌ 
ಪೇಪರ್‌ ಲಗತ್ತಿಸಿರುತ್ತಾರೆ. ಆದರೆ, ಇವರು ಜಿ.ಪಿ.ಎ. ನೀಡಿರುವ ಬಗ್ಗೆ ಈ ನ್ಯಾಯಾಲಯದಲ್ಲಿ ಖಾತ್ರಿಪಡಿಸಿಕೊಳ್ಳಲು ಆರ್‌.ಸಿ. ಮಾಲೀಕರನ್ನು 
ಹಾಜರ್ತಡಿಸುವಂತೆ ದಿ:15-01-2011, 19-02-201, 26-02-2011 ರಂದು ಅವಕಾಶ ನೀಡಲಾಯಿತು. ಆದರೆ, ಆರ್‌.ಸಿ. ಮಾಲೀಕರನ್ನು ಈ ಮೂರು 
ದಿನಾಂಕಗಳಲ್ಲಿ ನ್ಯಾಯಾಲಯಕ್ಕೆ ಹಾಜರ್ತಡಿಸಿರುವುದಿಲ್ಲ. ಇದರಿಂದ ಆರ್‌.ಸಿ, ಮಾಲೀಕರಿಗೆ ಈ ಪ್ರಕರಣದಲ್ಲಿ ಮುಂದಿನ ಕ್ರಮಕೈಗೊಳ್ಳಲು ಆಸಕ್ತಿ 
ಇಲ್ಲವೆಂದು ಪರಿಗಣಿಸಲಾಯಿತು. ಹಾಗೂ ದಿ:04-09-2010ರಲ್ಲಿ ಅಂತಿಮ ಆದೇಶಕ್ಕೆ ನಿಗದಿಪಡಿಸಿದಂತೆ ದಿ:05-03-2011ಕ್ಕೆ ಅಂತಿಮ ಆದೇಶ 
ಹೊರಡಿಸಲು ದಿನಾಂಕ ನಿಗದಿಪಡಿಸಲಾಯಿತು. 


ಸಹಾಯಕ ಸರ್ಕಾರಿ ಅಭಿಯೋಜಕರು ದಿ:20-07-2010ರಂದು ವಾದ ಮಂಡಿಸಿ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ 
ಮಾಡುತ್ತಿರುವ ಸಮಯದಲ್ಲಿ ವಾಹನವನ್ನು ಅರಣ್ಯ ಉತ್ಪನ್ನದ ಸಮೇತ ವಲಯ ಅರಣ್ಯಾಧಿಕಾರಿ, ಸೊರಬ ವಲಯ, ಇವರು ಜಪ್ತುಮಾಡಿ, ಪ್ರಥಮ 
ವರ್ತಮಾನ ವರದಿ, ಜಪ್ತಿ ವರದಿ, ಮಹಜರ್‌ ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರ್ತಡಿಸಿರುತ್ತಾರೆ. ಆದ್ದರಿಂದ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನ 
ಕಳ್ಳ ಸಾಗಾಣಿಕೆ ಮಾಡಿದ ಬಗ್ಗೆ ಸಾಬೀತಾಗಿದೆ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಕೋರಿರುತಾರೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೯೫ 





ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿದೆ ಮತ್ತು ಈ ವಾಹನದ ಬಗ್ಗೆ ಪತ್ರಿಕಾ ಪ್ರಕಟಣೆ 
ಹೊರಡಿಸಿರುತ್ತದೆ. ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾಗಿರುತ್ತದೆ. ಆರ್‌.ಸಿ. ಮಾಲೀಕರೆ ಖುದ್ದಾಗಿ ಈ ನ್ಯಾಯಾಲಯಕ್ಕೆ 
ಹಾಜರಾಗಿ ವಾಹನವನ್ನು ಬೇರೆಯಾವರಿಗೆ ಮಾರಾಟ ಮಾಡಿದೆನೆಂದು, ಈ ಕೃತ್ಯ ನಡೆಯುವಾಗ ಈ ವಾಹನ ಬೇರೆಯಾವರ ಸುಪರ್ಧಿಯಲ್ಲಿತ್ತೆಂದು ಈ 
ವಾಹನಕ್ಕೂ ನನ್ನಗೂ ಯಾವುದೇ ಸಂಬಂಧವಿಲ್ಲವೆಂದು ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದರಿಂದ ಹಾಗೂ ಗೌರವನ್ನಿತ ಮಾನ್ಯ ಉಚ್ಚ 
ನ್ಯಾಯಾಲಯ ಕರ್ನಾಟಕವು ಈ ಕೆಳಗಿನಂತೆ ಆದೇಶ ನೀಡಿರುವುದನ್ನು ಉಲ್ಲೇಖಿಸುತ್ತಾ 


The Hon'ble high Court of Karnataka Bangalore in the case of - Ramesh N Dixit V/S State of Karnataka, 1987 (2) 
Kar.L.j.Sh.N.278:ILR 1985 Kar.2571 held that the owners required to show under sub-section (2) of section 71-B is that he, his 
agent, if any and the person in charge of the vehicle (In this case the driver) each, had taken all reasonable and necessary 
precautions against the misusing of the vehicle and that this offence had been committed without the knowledge or connivance any 
೧111613... 2 ಸಜಜ Rand ಚಟಾ ಇ ಸು ಜಾ It is not merely enough if the truck owner says that 
his truck had been misused without his knowledge or connivance, but in addition he is bound to show that he had taken all 
reasonable and necessary precautions against such misuse. ಅಲ್ಲದೇ ಯಾರೂ ಈ ವಾಹನದಲ್ಲಿ ಅರಣ್ಯ ಉತ್ಪನ್ನವನ್ನು ಕಳ್ಳಸಾಗಾಣಿಕೆ 
ಮಾಡದಂತೆ ಆರ್‌.ಸಿ. ಮಾಲೀಕರಾಗಲೀ, ಅವರ ಪರ ವಾಹನ ಚಾಲಕರಾಗಲೀ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿರುವುದಿಲ್ಲ. ಈ ಪ್ರಕರಣದ 
ವಿದ್ಯಾಮಾನಗಳನ್ನು ಅರಿತು ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಶ್ರೀ ಮನೋಜ್‌ ಕುಮಾರ ತ್ರಿಪಾಠಿ, ಭಾ.ಅ.ಸೇ., ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71ಎ) ರಿಂದ 
(ಜಿ) ಕಾಯಿದೆ ಪ್ರಕಾರ ವಲಯ ಅರಣ್ಯಾಧಿಕಾರಿ, ಸೊರಬ ವಲಯ, ಇವರು ಜಪ್ತು ಮಾಡಿದ ವಾಹನ ಹಸಿರು ಬಣ್ಣದ ಮಾರುತಿ ವ್ಯಾನ್‌ ನಂ:ಕೆಎಲ್‌- 
05-ಹೆಚ್‌-2719, ಛಾಸ್ಸಿಸ್‌ ನಂ: $87-91-N-351876, ಆಗಿದ್ದು, ಮತ್ತು ಈ ವಾಹನದಲ್ಲಿದ್ದ ಸಾಗುವಾನಿ ಸೈಜು 080.212 ಎಂ3 ಕರ್ನಾಟಕ 
ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅರಣ್ಯ 
ಉತ್ಪನ್ನವನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದ್ದೇನೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ 
ಸರಿಪಡಿಸಿ ದಿ:05-03-2011 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 
(ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿಆರ್‌-381 ಸಾಗರ ವಿಭಾಗ, ಸಾಗರ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:18/2010-11, ದಿನಾಂಕ:31ನೇ ಜನವರಿ 2011 

ವಿಷಯ: ಸ್ಥಗಿತಗೊಂಡಿರುವ ಗೂಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಹಿರಿಯೂರು ತಾಲ್ಲೂಕು ಇದನ್ನು 1959 ನೇ 

ಕರ್ನಾಟಕ ಸಹಕಾರ ಸ೦ಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 

ಉಲ್ಲೇಖ: 1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ:ಸನಿ:30:ಸಮಾಪನೆ: ಸಿಆರ್‌/16/0-11 

ದಿನಾಂಕ: 09-11-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸ್‌ ಸಮ ಸಂಖ್ಯೆ ದಿನಾಂಕ:12-11-2010. 

ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1 ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಗೂಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಹಿರಿಯೂರು ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ:ಎಆರ್‌/30/30472/2000-01 
ದಿನಾಂಕ:23-02-2001 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು 
ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನ:ಶ್ಲೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ 
ಸಲ್ಲಿಸಿ, ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ 
ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು, ಆದಾಗ್ಯೂ ಅವರು ಯಾವುದೇ ಸಮಜಾಯಿಸಿ ಅಥವಾ ಪ್ರತಿಕ್ರಿಯೆಯನ್ನು 
ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು 


೨೪೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಪುನಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೆ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ 
ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


“ಆದೇಶ” 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ನಂ:ಸಿಓ:201:ಸಿಎಲ್‌ಎಂ:2008/ ಬೆ೦ಗಳೂರು ದಿನಾಂಕ:27-05-2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ ಗೂಳ್ಯ 
ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಹಿರಿಯೂರು ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 
7 (1) ಅನ್ವಯ ಹಾಲು ವಿಸ್ತರಣಾಧಿಕಾರಿ, ಹಿರಿಯೂರು ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ 
ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ 
ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74 ರ ನಿಯಮದ ಪ್ರಕಾರ 
ಪಡೆದುಕೊಳ್ಳತಕ್ಕದ್ದು. 


ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:31-01-2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 


೩ 


ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:40/2010-11, ದಿನಾಂಕ:31ನೇ ಜನವರಿ 2011 


ವಿಷಯ: ಸ್ಥಗಿತಗೊಂಡಿರುವ ಸಿಂಗಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಚಿತ್ರದುರ್ಗ ತಾಲ್ಲೂಕು ಇದನ್ನು 1959 ನೇ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ:ಸನಿ:30:ಸಮಾಪನೆ: ಸಿಆರ್‌/32/0-11 
ದಿನಾಂಕ: 16-11-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸ್‌ ಸಮ ಸಂಖ್ಯೆ ದಿನಾಂಕ:19-11-2010. 

ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1 ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಸಿಂಗಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಚಿತ್ರದುರ್ಗ ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ:ಸನಿ/30/ಆರ್‌ಜಿಎನ್‌/ 
26832/2000-01 ದಿನಾ೦ಕ:01-06-2000 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ 
ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನ:ಶ್ಚೇತನಗೊಳಿಸುವಲ್ಲಿ ಆಸಕ್ತಿ 
ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ, ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ ಕಛೇರಿಯಿಂದ 
ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು, ಆದಾಗ್ಯೂ ಅವರು ಯಾವುದೇ 
ಸಮಜಾಯಿಸಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ 
ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನ:ಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೆ ರೀತಿಯ 
ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ 
ಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

“ಆದೇಶ” 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ನಂ:ಸಿಓ:201:ಸಿಎಲ್‌ಎಂ:2008/ ಬೆಂಗಳೂರು ದಿನಾಂಕ:27-05-2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ 
ಸಿಂಗಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಚಿತ್ರದುರ್ಗ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959 ಕಲಂ 73 (1 ಅನ್ವಯ ಹಾಲು ವಿಸ್ತರಣಾಧಿಕಾರಿ, ಚಿತ್ರದುರ್ಗ ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ 
ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ 
ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74 ರ ನಿಯಮದ ಪ್ರಕಾರ 
ಪಡೆದುಕೊಳ್ಳತಕ್ಕದ್ದು. 

ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:31-01-2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೯೭ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:62/2010-11, ದಿನಾಂಕ:31ನೇ ಜನವರಿ 2011 


ವಿಷಯ: ಸ್ಥಗಿತಗೊಂಡಿರುವ ಕೋಡಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಹೊಸದುರ್ಗ ತಾಲ್ಲೂಕು ಇದನ್ನು 1959 ನೇ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ:ಸನಿ:30:ಸಮಾಪನೆ: ಸಿಆರ್‌/61/10-11 
ದಿನಾಂಕ: 10-12-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸ್‌ ಸಮ ಸಂಖ್ಯೆ ದಿನಾಂಕ:14-12-2010. 

ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಕೋಡಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಹೊಸದುರ್ಗ ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆಸನಿ/30/ಆರ್‌ಜಿಎನ್‌/ 
35216/2005-06 ದಿನಾ೦ಕ:07-07-2005 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ 
ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನ:ಶ್ಲೇತನಗೊಳಿಸುವಲ್ಲಿ ಆಸಕ್ತಿ 
ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ, ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೊಟೀಸನ್ನು ಈ ಕಛೇರಿಯಿಂದ 
ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದ್ದು, ಆದಾಗ್ಯೂ ಅವರು ಯಾವುದೇ 
ಸಮಜಾಯಿಸಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ 
ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೆ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡ 
ಆದೇಶವನ್ನು ಹೊರಡಿಸಲಾಗಿದೆ. 

“ಆದೇಶ” 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ನಂ:ಸಿಓ:201:ಸಿಎಲ್‌ಎಂ:2008/ ಬೆಂಗಳೂರು ದಿನಾಂಕ:27-05-2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ 
ಕೋಡಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಹೊಸದುರ್ಗ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959 ಕಲಂ 73 (1) ಅನ್ವಯ ಹಾಲು ವಿಸ್ತರಣಾಧಿಕಾರಿ, ಹೊಸದುರ್ಗ ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ 
ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ 
ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74 ರ ನಿಯಮದ ಪ್ರಕಾರ 
ಪಡೆದುಕೊಳ್ಳತಕ್ಕದ್ದು. 

ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:31-01-2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿಆರ್‌-498 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:69/2010-11, ದಿನಾಂಕ:31ನೇ ಜನವರಿ 2011 


ವಿಷಯ: ಸ್ಥಗಿತಗೊಂಡಿರುವ ಬೀಸನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಬೀಸನಹಳ್ಳಿ, ಹೊಸದುರ್ಗ ತಾಲ್ಲೂಕು ಇದನ್ನು 
1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ:ಸನಿ:30:ಸಮಾಪನೆ: ಸಿಆರ್‌/68/10-11 
ದಿನಾಂಕ: 13-12-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸ್‌ ಸಮ ಸಂಖ್ಯೆ ದಿನಾಂಕ:18-12-2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1 ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪಕಾರ ಬೀಸನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಬೀಸನಹಳ್ಳಿ, ಹೊಸದುರ್ಗ ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ:ಸನಿ/30/09/ 
ಆರ್‌ಎಸ್‌ಆರ್‌/26114/1999-2000 ದಿನಾಂಕ:24-06-1999 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. 
ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನಶ್ಚೇತನಗೊಳಿಸುವಲ್ಲಿ 
ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ, ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೊಟೀಸನ್ನು ಈ 


೨೪೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿ ತಲುಪಿದ್ದು, ಆದಾಗ್ಯೂ ಅವರು 
ಯಾವುದೇ ಸಮಜಾಯಿಸಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ 
ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನ:ಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೆ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡ 
ಆದೇಶವನ್ನು ಹೊರಡಿಸಲಾಗಿದೆ. 


“ಆದೇಶ” 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ನಂ:ಸಿಓ:201:ಸಿಎಲ್‌ಎಂ:2008/ ಬೆಂಗಳೂರು ದಿನಾಂಕ:27-05-2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ 
ಬೀಸನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಬೀಸನಹಳ್ಳಿ, ಹೊಸದುರ್ಗ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ 1959 ಕಲಂ 73 (1 ಅನ್ವಯ ಹಾಲು ವಿಸ್ತರಣಾಧಿಕಾರಿ, ಹೊಸದುರ್ಗ ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ 
ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ 
ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74 ರ 
ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:31-01-2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:61/2010-11, ದಿನಾಂಕ:21ನೇ ಮಾರ್ಚ್‌ 2011 


ವಿಷಯ: ಸ್ಥಗಿತಗೊಂಡಿರುವ ಮಳಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಮಳಲಿ, ಹೊಸದುರ್ಗ ತಾಲ್ಲೂಕು ಇದನ್ನು 
1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ:ಸನಿ:30:ಸಮಾಪನೆ: ಸಿಆರ್‌/56/10-11 
ದಿನಾಂಕ: 10-12-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸ್‌ ಸಮ ಸಂಖ್ಯೆ ದಿನಾಂಕ:14-12-2010. 

ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1 ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಮಳಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಮಳಲಿ, ಹೊಸದುರ್ಗ ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ:ಸನಿ30/ಆರ್‌ಜಿಎನ್‌/35242/ 
2005-06 ದಿನಾ೦ಕ:14-02-2006 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ 
ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನ:ಶ್ಚೇತನಗೊಳಿಸುವಲ್ಲಿ ಆಸಕ್ತಿ 
ಇರುವುದಿಲ್ಲವೆಂದು ಪಸ್ತಾವನೆ ಸಲ್ಲಿಸಿ, ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ ಕಛೇರಿಯಿಂದ 
ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದ್ದು, ಆದಾಗ್ಯೂ ಅವರು ಯಾವುದೇ 
ಸಮಜಾಯಿಸಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ 
ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನ:ಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೆ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡ 
ಆದೇಶವನ್ನು ಹೊರಡಿಸಲಾಗಿದೆ. 

“ಆದೇಶ” 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ನಂ:ಸಿಓ:201:ಸಿಎಲ್‌ಎಂ:2008/ ಬೆಂಗಳೂರು ದಿನಾಂಕ:27-05-2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ 
ಮಳಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಮಳಲಿ, ಹೊಸದುರ್ಗ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ಕಲಂ 73 (1) ಅನ್ವಯ ಹಾಲು ವಿಸ್ತರಣಾಧಿಕಾರಿ, ಹೊಸದುರ್ಗ ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ 
ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ 
ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74 ರ ನಿಯಮದ ಪ್ರಕಾರ 
ಪಡೆದುಕೊಳ್ಳತಕ್ಕದ್ದು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೪೯೯ 





ನನ 


ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:21-03-2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 


ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 


ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:65/2010-11, ದಿನಾಂಕ:31ನೇ ಜನವರಿ 2011 


ವಿಷಯ: ಸ್ಥಗಿತಗೊಂಡಿರುವ ಬಸ್ತಿಹಳ್ಳಿ ವಿದ್ಯಾರ್ಥಿ ಬಳಕೆದಾರರ ಸಹಕಾರ ಸಂಘ ನಿ. ಬಸ್ತಿಹಳ್ಳಿ, ಚಿತ್ರದುರ್ಗ ತಾಲ್ಲೂಕು ಇದನ್ನು 
1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ:ಸನಿ:30:ಸಮಾಪನೆ: ಸಿಆರ್‌:65/10-11 
ದಿನಾಂಕ: 10-12-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸ್‌ ಸಮ ಸಂಖ್ಯೆ ದಿನಾ೦ಕ:14-12-2010. 

ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಬಸ್ತಿಹಳ್ಳಿ ವಿದ್ಯಾರ್ಥಿ ಬಳಕೆದಾರರ ಸಹಕಾರ ಸಂಘ ನಿ. ಬಸ್ತಿಹಳ್ಳಿ, ಚಿತ್ರದುರ್ಗ ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ:ಎಆರ್‌:30/15917/ 
1988-89 ದಿನಾ೦ಕ:26-05-1988 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ 
ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನ:ಶ್ಚೇತನಗೊಳಿಸುವಲ್ಲಿ ಆಸಕ್ತಿ 
ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ, ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ ಕಛೇರಿಯಿಂದ 
ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದ್ದು, ಆದಾಗ್ಯೂ ಅವರು ಯಾವುದೇ 
ಸಮಜಾಯಿಸಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ 
ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನ:ಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡ 
ಆದೇಶವನ್ನು ಹೊರಡಿಸಲಾಗಿದೆ. 

“ಆದೇಶ” 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ನಂ:ಸಿಓ:201ಸಿಎಲ್‌ಎಂ:2008/ ಬೆಂಗಳೂರು ದಿನಾಂಕ:27-05-2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ 
ಬಸ್ತಿಹಳ್ಳಿ ವಿದ್ಯಾರ್ಥಿ ಬಳಕೆದಾರರ ಸಹಕಾರ ಸಂಘ ನಿ. ಬಸ್ತಿಹಳ್ಳಿ, ಚಿತ್ರದುರ್ಗ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ಕಲಂ 73 (1) ಅನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ಚಿತ್ರದುರ್ಗ ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ 
ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ 
ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74 ರ ನಿಯಮದ ಪ್ರಕಾರ 
ಪಡೆದುಕೊಳ್ಳತಕ್ಕದ್ದು. 

ನನ್ನ ಸ್ವ ಸಹಿ ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:31-01-2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 

ಪಿಆರ್‌೨499 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:71/2010-11, ದಿನಾಂಕ:31ನೇ ಜನವರಿ 2011 
ವಿಷಯ: ಸ್ಥಗಿತಗೊಂಡಿರುವ ಬೆಲಗೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಬೆಲಗೂರು, ಹೊಸದುರ್ಗ ತಾಲ್ಲೂಕು ಇದನ್ನು 
1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ:ಸನಿ:30:ಸಮಾಪನೆ: ಸಿಆರ್‌/67/10-11 
ದಿನಾಂಕ: 13-12-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸ್‌ ಸಮ ಸಂಖ್ಯೆ ದಿನಾಂಕ:18-12-2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1 ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಬೆಲಗೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಬೆಲಗೂರು, ಹೊಸದುರ್ಗ ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ.ಎ.ಆರ್‌./31/18820/ 


೨೫೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





1991-92 ದಿನಾ೦ಕ:14-03-1991 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ 
ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನ:ಶ್ಚೇತನಗೊಳಿಸುವಲ್ಲಿ ಆಸಕ್ತಿ 
ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ, ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ ಕಛೇರಿಯಿಂದ 
ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದ್ದು, ಆದಾಗ್ಯೂ ಅವರು ಯಾವುದೇ 
ಸಮಜಾಯಿಸಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ 
ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೆ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡ 
ಆದೇಶವನ್ನು ಹೊರಡಿಸಲಾಗಿದೆ. 
“ಆದೇಶ” 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ನಂ:ಸಿಓ:201:ಸಿಎಲ್‌ಎಂ:2008/ ಬೆಂಗಳೂರು ದಿನಾಂಕ:27-05-2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ 
ಬೆಲಗೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಬೆಲಗೂರು, ಹೊಸದುರ್ಗ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ 1959 ಕಲಂ 73 (1 ಅನ್ವಯ ಹಾಲು ವಿಸ್ತರಣಾಧಿಕಾರಿ, ಹೊಸದುರ್ಗ ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ 
ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ 
ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74 ರ 
ನಿಯಮದ ಪಕಾರ ಪಡೆದುಕೊಳ್ಳತಕ್ಕದ್ದು. 

ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:31-01-2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:73/2010-11, ದಿನಾಂಕ:31ನೇ ಜನವರಿ 2011 
ವಿಷಯ: ಸ್ಥಗಿತಗೊಂಡಿರುವ ಬುರುಡೆಕಟ್ಟೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಬುರುಡೆಕಟ್ಟೆ, ಹೊಸದುರ್ಗ ತಾಲ್ಲೂಕು ಇದನ್ನು 
1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ:ಸನಿ:30:ಸಮಾಪನೆ: ಸಿಆರ್‌/66/10-11 
ದಿನಾಂಕ: 13-12-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸ್‌ ಸಮ ಸಂಖ್ಯೆ ದಿನಾಂಕ:18-12-2010. 

ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1 ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪಕಾರ ಬುರುಡೆಕಟ್ಟೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಬುರುಡೆಕಟ್ಟೆ, ಹೊಸದುರ್ಗ ತಾಲ್ಲೂಕು ಸಂಘದ ನೋಂದಣಿಸಂಖ್ಯೆ.ಎ.ಆರ್‌./31/8626/ 
1991-92 ದಿನಾಂಕ:19-09-1991 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ 
ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನ:ಶ್ಲೇತನಗೊಳಿಸುವಲ್ಲಿ ಆಸಕ್ತಿ 
ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ, ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ ನೋಟೀಸನ್ನು ಈ ಕಛೇರಿಯಿಂದ 
ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದ್ದು, ಆದಾಗ್ಯೂ ಅವರು ಯಾವುದೇ 
ಸಮಜಾಯಿಸಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ 
ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೆ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡ 
ಆದೇಶವನ್ನು ಹೊರಡಿಸಲಾಗಿದೆ. 

“ಆದೇಶ” 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 

ಅಧಿಸೂಚನೆ ನಂ:ಸಿಓ:201:ಸಿಎಲ್‌ಎಂ:2008/ ಬೆಂಗಳೂರು ದಿನಾಂಕ:27-05-2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೦೧ 





ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ 
ಬುರುಡೆಕಟ್ಟೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಬುರುಡೆಕಟ್ಟೆ, ಹೊಸದುರ್ಗ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ 1959 ಕಲಂ 73 (1 ಅನ್ವಯ ಹಾಲು ವಿಸ್ತರಣಾಧಿಕಾರಿ, ಹೊಸದುರ್ಗ ತಾಲ್ಲೂಕು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ 
ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ 
ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74 ರ 
ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 

ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:31-01-2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 


ಸಹಕಾರ ಸಂಘಗಳ ಉಪ ನಿಬಂಧಕರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ನಂ.ಡಿಆರ್‌ಡಿ:ಎಲ್‌ಕ್ಯೂಡಿ:ಸಿಆರ್‌:44/2010-11, ದಿನಾಂಕ:31ನೇ ಜನವರಿ 2011 
ವಿಷಯ: ಸ್ಥಗಿತಗೊಂಡಿರುವ ಕೂನಿಕೆರೆ ಚಾಪೆ ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘ ನಿ. ಕೂನಿಕೆರೆ ಹಿರಿಯೂರು ತಾಲ್ಲೂಕು 
ಇದನ್ನು 1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ:ಸನಿ:30:ಸಮಾಪನೆ: ಸಿಆರ್‌/40/10-11 
ದಿನಾ೦ಕ: 16-11-2010. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸ್‌ ಸಮ ಸಂಖ್ಯೆ ದಿನಾಂಕ:19-11-2010. 

ಪ್ರಸ್ತಾವನೆ: 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಕೂನಿಕೆರೆ ಚಾಪೆ ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘ ನಿ. ಕೂನಿಕೆರೆ ಹಿರಿಯೂರು ತಾಲ್ಲೂಕು ಸಂಘದ ನೋಂದಣಿ 
ಸಂಖ್ಯೆ.ಎ.ಆರ್‌./30/ಆರ್‌.ಸಿ.ಎಸ್‌./320/3207/1986-87 ದಿನಾಂಕ:27-08-1986 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು 
ಪುನ:ಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ, ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2) ರ 
ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದ್ದು, 
ಆದಾಗ್ಯೂ ಅವರು ಯಾವುದೇ ಸಮಜಾಯಿಸಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ 
ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೆ ರೀತಿ 
ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ 
ಪಟ್ಟು ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

“ಆದೇಶ” 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ನಂ:ಸಿಓ:201ಸಿಎಲ್‌ಎಂ:2008/ ಬೆಂಗಳೂರು ದಿನಾಂಕ:27-05-2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ 
ಕೂನಿಕೆರೆ ಚಾಪೆ ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘ ನಿ. ಕೂನಿಕೆರೆ ಹಿರಿಯೂರು ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1 ಅನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹಿರಿಯೂರು ತಾಲ್ಲೂಕು ಇವರನ್ನು ಸಂಘದ 
ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು 
ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1 
ಮತ್ತು 74 ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 


ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ:31-01-2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 


ಸಹಕಾರ ಸಂಘಗಳ ಉಪ ನಿಬಂಧಕರು, 
ಪಿಆರ್‌-495 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


೨೫೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಉದ್ಯೋಗ ಮತ್ತು ತರಬೇತಿ ಇಲಾಖೆ 
ಜಂಟಿ ನಿರ್ದೇಶಕರು (ತರಬೇತಿ) ಮತ್ತು ಪದನಿಮಿತ್ತ ಜಂಟಿ ಶಿಶಿಕ್ಷು ಸಲಹೆಗಾರರ ವಿಭಾಗೀಯ ಕಚೇರಿ, 
ಕೌಶಲ್ಯ ಭವನ, ಬಿ.ಜೆ. ರಸ್ತೆ, ಬೆಂಗಳೂರು-560029. 
ಸಂ:ಬೆಂವಿಕ/ಎಟಿಎಸ್‌/ವಿವ-144/10-11, ದಿನಾಂಕ:29ನೇ ಜನವರಿ 2011 
ಅಧಿಸೂಚನೆ 
ವಿಷಯ: ಬೆಂಗಳೂರು ವಿಭಾಗೀಯ ವ್ಯಾಪ್ತಿಯಲ್ಲಿ ಶಿಶಿಕ್ಷು ತರಬೇತಿ ಯೋಜನೆ (Apprenticeship Training Programme)ನ್ನು 
ಅನುಷ್ಠಾನಗೊಳಿಸುವ ಬಗ್ಗೆ 


ಕೇಂದ್ರ ಕಾಯ್ದೆ ಆದ ಸಿpಧೀಗies Aಂಃ, 1961 ಪ್ರಕಾರ ರಾಷ್ಟ್ರವ್ಯಾಪ್ತಿಯಲ್ಲಿ ಶಿಶಿಕ್ಷು ತರಬೇತಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 
ಸದರಿ ಕಾಯ್ದೆಯನ್ನು ಅನುಷ್ಠಾನಗೊಳಿಸಲು ಕೇಂದ್ರ ಸರ್ಕಾರವು ಗಿ0019712095040| Rules 1991 ನ್ನು ಜಾರಿಗೆ ತಂದಿದೆ. 


ರಾಜ್ಯದಲ್ಲಿ ಶಿಶಿಕ್ಷು ತರಬೇತಿ ಯೋಜನೆಯನ್ನು ಆಯುಕ್ತರು ಹಾಗೂ ಪದನಿಮಿತ್ತ ರಾಜ್ಯ ಶಿಶಿಕ್ಷು ಸಲಹೆಗಾರರು, ಉದ್ಯೋಗ ಮತ್ತು 
ತರಬೇತಿ ಇಲಾಖೆ, ಹಾಗೂ ನಾಲ್ಕು ವಿಭಾಗೀಯ ಕಛೇರಿಗಳ ಮುಖ್ಯಸ್ಥರಾದ ಜಂಟೀ ನಿರ್ದೇಶಕರು (ತ) ರವರ ಸಹಯೋಗದೊಂದಿಗೆ 
ಅನುಷ್ಠಾನಗೊಳಿಸಲಾಗುತ್ತಿದೆ. ವಿಭಾಗೀಯ ಕಛೇರಿ, ಬೆ೦ಗಳೂರು ವ್ಯಾಪ್ತಿಯಲ್ಲಿ 09 ಜಿಲ್ಲೆಗಳು ಬರುತ್ತವೆ. ಅವುಗಳು ಬೆ೦ಗಳೂರು (ನಗರ), ಬೆ೦ಗಳೂರು 
(ಗ್ರಾಮಾ೦ತರ), ತುಮಕೂರು, ಚಿತ್ರದುರ್ಗ ದಾವಣಗೆರೆ, ಶಿವಮೊಗ್ಗ. ಕೋಲಾರ, ರಾಮನಗರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು. ಈ ಜಿಲ್ಲೆಗಳಲ್ಲಿ 


ಅಸ್ಥಿತ್ವದಲ್ಲಿರುವ ಕೈಗಾರಿಕೋದ್ಯಮದಲ್ಲಿ %ಿ00/610065 Aಂಃ, 1961ರ ಅನುಸಾರ ಶಿಶಿಕ್ಷು ತರಬೇತಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 


ಪ್ರಾಥಮಿಕವಾಗಿ ಕೈಗಾರಿಕೋದ್ಯಮಗಳನ್ನು ಬೆಂಗಳೂರು ವಿಭಾಗೀಯ ಕಛೇರಿಯ ಸಹಾಯಕ ಶಿಶಿಕ್ಷು ಸಲಹೆಗಾರರು ಅಥವಾ ಕಿರಿಯ ಶಿಶಿಕ್ಷು 
ಸಲಹೆಗಾರರು ಸಮೀಕ್ಷಿಸಿ ಸದರಿಯವರ ವರದಿಯನ್ನು ಆಧರಿಸಿ ರಾಜ್ಯ ಶಿಶಿಕ್ಷು ಸಲಹೆಗಾರರು ಟ್ರೇಡ್‌ ಅಪ್ರೆಂಟೆಸ್‌ಗಳನ್ನು (ಶಿಶಿಕ್ಷುಗಳು) 
ನಿಗದಿಗೊಳಿಸುತ್ತಾರೆ. ಈ ಶಿಶಿಕ್ಷುಗಳ ಕರಾರುಗಳನ್ನು ವಿಭಾಗೀಯ ಕಛೇರಿಯಲ್ಲಿ ನೊಂದಾಯಿಸಿಕೊಂಡು ವಿವಿಧ 06810೧8166 0806 ಗಳಲ್ಲಿ ಶಿಶಿಕ್ಷು 
ತರಬೇತಿಯನ್ನು ನೀಡಲಾಗುತ್ತಿದೆ. 


ಕೈಗಾರಿಕೋದ್ಯಮಗಳನ್ನು ಕಾಲಕಾಲಕ್ಕೆ ಸಮೀಕ್ಷೆ. ಮರುಸಮೀಕ್ಷೆ ಪರಿವೀಕ್ಷಣೆ ನಡೆಸಿ ಕೈಗಾರಿಕೋದ್ಯಮಗಳಲ್ಲಿ ಲಭ್ಯವಿರುವ ಮೂಲ ಸೌಕರ್ಯ 
ಹಾಗೂ ಉದ್ಯೋಗಿಗಳನ್ನು (Man-power) ಆಧರಿಸಿ ಆಗಾಗ ಶಿಶಿಕ್ಷುಗಳ ನಿಗದಿಯನ್ನು ಪುನರ್‌ ನಿಗದಿ ಪಡಿಸಲಾಗುತ್ತದೆ. 

ವಿಭಾಗೀಯ ಕಛೇರಿ, ಬೆಂಗಳೂರಿನ ಈ ಕೆಳಕಂಡ ಅಧಿಕಾರಿಗಳು ಬೆಂಗಳೂರು ವಿಭಾಗದ ವ್ಯಾಪ್ತಿಯಲ್ಲಿ ಬರುವ ಕೈಗಾರಿಕೋದ್ಯಮಗಳಲ್ಲಿ 
ಶಿಶಿಕ್ಷು ತರಬೇತಿ ಅನುಷ್ಠಾನಗೊಳಿಸಲು ಸಮೀಕ್ಷೆ. ಮರುಸಮೀಕ್ಷೆ, ಪರಿವೀಕ್ಷಣೆ ಮಾಡಲು ಅಧಿಕಾರವನ್ನು ನೀಡಲಾಗಿದೆ. 


























ಕ್ರಮ ಸಂಖ್ಯೆ ಅಧಿಕಾರಿಯ ಹೆಸರು ಶ್ರೀಯುತರು ಪದನಾಮ 
1. ಬಿ.ಎಸ್‌. ರಘುಪತಿ ಜಂಟೀ ನಿರ್ದೇಶಕರು (ತರಬೇತಿ) ಮತ್ತು ಪದನಿಮಿತ್ತ ಜಂಟೀ 
ಶಿಶಿಕ್ಷು ಸಲಹೆಗಾರರು 

2. ಟಿ.ಆರ್‌. ಲಕ್ಷ್ಮೀರಾಜಯ್ಯ ಸಹಾಯಕ ಶಿಶಿಕ್ಷು ಸಲಹೆಗಾರರು 

3. ಎಂ.ನಾಗರಾಜ ಸಹಾಯಕ ಶಿಶಿಕ್ಷು ಸಲಹೆಗಾರರು 

4. ಹನುಮಂತರಾಜ ಸಹಾಯಕ ಶಿಶಿಕ್ಷು ಸಲಹೆಗಾರರು 

5. ವಿ. ವಿಜಯಕುಮಾರ್‌ ಕಿರಿಯ ಶಿಶಿಕ್ಷು ಸಲಹೆಗಾರರು 

6. ಆರ್‌. ಜಯಂತ್‌ ಕಿರಿಯ ಶಿಶಿಕ್ಷು ಸಲಹೆಗಾರರು 

7. ಆರ್‌.ಭದ್ರಪ್ಪ ಕಿರಿಯ ಶಿಶಿಕ್ಷು ಸಲಹೆಗಾರರು 

















ಬೆಂಗಳೂರು ವಿಭಾಗೀಯ ವ್ಯಾಪ್ತಿಯಲ್ಲಿ ಬರುವ ಶಿಶಿಕ್ಷು ತರಬೇತಿ ಅನುಷ್ಠಾನಗೊಳಿಸುವ ಕೈಗಾರಿಕೋದ್ಯಮಗಳು ವಿಭಾಗೀಯ ಕಛೇರಿ, 
ಬೆಂಗಳೂರಿನಿಂದ ಸಮೀಕ್ಷೆ/ಮರುಸಮೀಕ್ಷೆಗೆ ಬರುವ ಅಧಿಕಾರಿಗಳಿಗೆ ಎಲ್ಲಾ ಸಹಕಾರ ನೀಡಲು ಈ ಮೂಲಕ ತಿಳಿಸಲಾಗಿದೆ. 


ಜಂಟೀ ನಿರ್ದೇಶಕರು (ತರಬೇತಿ) ಮತ್ತು ಪದನಿಮಿತ್ತ 
ಜಂಟಿ ಶಿಶಿಕ್ಷು ಸಲಹೆಗಾರರು ವಿಭಾಗೀಯ ಕಚೇರಿ 
ಉದ್ಯೋಗ ಮತ್ತು ತರಬೇತಿ ಇಲಾಖೆ, 
ಪಿಆರ್‌-433 ಕೌಶಲ್ಯ ಭವನ, ಬೆ೦ಗಳೂರು-560029 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೦೩ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ನಂ.ಎಲ್‌ಎನ್‌ಡಿ.ಸಿಆರ್‌.47/09-10, ದಿನಾಂಕ:13ನೇ ಏಪ್ರಿಲ್‌ 2011 


ವಿಷಯ: ಶ್ರೀನಿವಾಸಪುರ ತಾಲ್ಲೂಕು ರೋಣೂರು ಹೋಬಳಿ ರೋಣುರು ಗ್ರಾಮದ ಸ.ನಂ. 46ರ ಪೈಕಿ 1-00 ಹಾಗೂ 

ಸ.ನಂ. 48 ರ ಪೈಕಿ 0-34 ಗುಂಟೆ ಒಟ್ಟು 1-34 ಎಕರೆ ಸರ್ಕಾರಿ ತೋಪು ಜಮೀನನ್ನು ಸಾರ್ವಜನಿಕ ಆಸ್ಪತ್ರೆ 

ಕಟ್ಟಡಕ್ಕಾಗಿ ಮಂಜೂರು ಮಾಡುವ ಕುರಿತು. 
ಉಲ್ಲೇಖ: ಸಹಾಯಕ ಕಮೀಷನರ್‌ ಕೋಲಾರ ರವರ ಪತ್ರ ಸಂಖ್ಯೆ ಎಲ್‌ಎನ್‌ಡಿ. ಸಿಆರ್‌. 130/09-10 ದಿನಾಂಕ: 1/1/10 

2) ತಹಶೀಲ್ದಾರ್‌ ಶ್ರೀನಿವಾಸಪುರ ತಾಲ್ಲೂಕು ರವರ ಪತ್ರ ಸಂಖ್ಯೆ ಎಲ್‌ಎನ್‌ಡಿ. ಸಿಆರ್‌.57/09-10 ದಿನಾ೦ಕ:10/1/09 

ಮತ್ತು ದಿನಾಂಕ:2/2/. 
ಅಧಿಸೂಚನೆ 
94ನೇ ನಿಯಮ 68(1) ನೇ ಪ್ರಕರಣದ ಮೇರೆಗೆ ಘೋಷಣೆ 





ಸರ್ಕಾರದ ಸ್ವತ್ತಾಗಿರುವ ಹಾಗೂ ಈ ಕೆಳಗೆ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದ ಶ್ರೀನಿವಾಸಪುರ ತಾಲ್ಲೂಕು ರೋಣುರು ಹೋಬಳಿ 
ರೋಣೂರು ಗ್ರಾಮದ ಸ.ನಂ. 46 ರ ಸರ್ಕಾರಿ ತೋಪು ಜಮೀನಿನ ಪೈಕಿ 1-00 ಎಕರೆ ಹಾಗೂ ಸ.ನಂ. 48 ರ ತೋಪು ಜಮೀನಿನ ಪೈಕಿ 0-34 
ಗುಂಟೆ ಒಟ್ಟು 1-34 ಎಕರೆ ಜಮೀನು ಸಾರ್ವಜನಿಕ ಉಪಯೋಗಕ್ಕೆ ಸದರಿ ಉದ್ದೇಶಕ್ಕಾಗಿ ಅಗತ್ಯವಿಲ್ಲವೆಂದು ಕಂಡು ಬಂದಿರುವುದರಿಂದ ಈಗ 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 ರ 68 ನೇ ಪ್ರಕರಣದ (1 ನೇ ಉಪಪ್ರಕರಣದಂತೆ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು 
ಉಲ್ಲೇಖದ ಸರ್ಕಾರದ ಪತ್ರದಂತೆ ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ ಆದ ನನಗೆ ಪ್ರತ್ಯಾಯೋಜನೆಯಗೊಂಡಿರುವುದರಿಂದ, ಸದರಿ ಅಧಿಕಾರವನ್ನು 
ಚಲಾಯಿಸಿ ಸದರಿ ಶ್ರೀನಿವಾಸಪುರ ತಾಲ್ಲೂಕು ರೋಣುರು ಹೋಬಳಿ ರೋಣೂರು ಗ್ರಾಮದ ಸ.ನಂ. 46 ರ ಸರ್ಕಾರಿ ತೋಪು ಜಮೀನಿನ ಪೈಕಿ 1-00 
ಎಕರೆ ಹಾಗೂ ಸ.ನಂ. 48 ರ ತೋಪು ಜಮೀನಿನ ಪೈಕಿ 0-34 ಗುಂಟೆ ಒಟ್ಟು 1-34 ಎಕರೆ ಪ್ರದೇಶವು ಸದರಿ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು 
ಮತ್ತು ಸದರಿ ಜಮೀನಿನ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳಿಸಲು ಉದ್ದೇಶಿಸಿರುವುದಾಗಿ ಈ ಮೂಲಕ 
ಘೋಷಿಸುತ್ತೇನೆ. 

ಸದರಿ ಶ್ರೀನಿವಾಸಪುರ ತಾಲ್ಲೂಕು ರೋಣುರು ಹೋಬಳಿ ರೋಣೂರು ಗ್ರಾಮದ ಸ.ನಂ. 46 ರ ಸರ್ಕಾರಿ ತೋಪು ಜಮೀನಿನ ಪೈಕಿ 1-00 
ಎಕರೆ ಹಾಗೂ ಸ.ನಂ. 48 ರ ತೋಪು ಜಮೀನಿನ ಪೈಕಿ 0-34 ಗುಂಟೆ ಒಟ್ಟು 1-34 ಎಕರೆ ಪ್ರದೇಶದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ 
ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ 
ಯಾವನೇ ಸಾರ್ವಜನಿಕನು ಅಥವಾ ಯಾವುದೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಭತ್ತು ದಿನಗಳೊಳಗಾಗಿ ಸದರಿ ಉದ್ದೇಶದ ಬಗ್ಗೆ 
ತನ್ನ ಆಕ್ಷೇಪಣೆಗಳನ್ನು, ಅಂಥ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು 
ಅಂಥ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ಲೈಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಈ ಕಛೇರಿಗೆ ಲಿಖಿತ ರೂಪದಲ್ಲಿ 
ತಿಳಿಸತಕ್ಕದ್ದು, ಮತ್ತು ಆಕ್ಷೇಪಣೆಗಳನ್ನು ಮತ್ತು ಕ್ರೈಮುಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಪರಿಶೀಲಿಸಲಾಗುವುದು. 


ಅನುಸೂಚಿ 
ಜಿಲ್ಲೆ ಕ ಕೋಲಾರ 
ತಾಲ್ಲೂಕು : ಶ್ರೀನಿವಾಸಪುರ 
ಹೋಬಳಿ : ರೋಣೂರು 
ಗ್ರಾಮ ; ರೋಣೂರು 


ಶ್ರೀನಿವಾಸಪುರ ತಾಲ್ಲೂಕು ರೋಣುರು ಹೋಬಳಿ ರೋಣೂರು ಗ್ರಾಮದ ಸ.ನಂ. 46 ರ ಸರ್ಕಾರಿ ತೋಪು ಜಮೀನಿನ ಪೈಕಿ 1-00 ಎಕರೆ 
ಹಾಗೂ ಸ.ನಂ. 48 ರ ತೋಪು ಜಮೀನಿನ ಪೈಕಿ 0-34 ಗುಂಟೆ ಒಟ್ಟು 1-34 ಎಕರೆ ಸಾರ್ವಜನಿಕರ ಹಕ್ಕು ನಿವೃತ್ತಿಗಾಗಿ ಪ್ರಸ್ತಾಪಿಸಲಾಗಿದೆ. 


ಚೆಕ್ಕುಬಂದಿ 
ಸ.ನಂ. 46 ಸ.ನಂ.48 
ಪೂರ್ವಕ್ಕೆ ಸ.ನಂ. 47 ರ ಜಮೀನು ಸರ್ಕಾರಿ ಕೆರೆ 
ಪಶ್ಚಿಮಕ್ಕೆ ಸ.ನಂ. 45 ರ ಜಮೀನು ಸ.ನಂ. 47 ರ ಜಮೀನು 
ಉತ್ತರಕ್ಕೆ ಸ.ನಂ. 49 ರ ಜಮೀನು ಸ.ನಂ. 49 ರ ಜಮೀನು 
ದಕ್ಷಿಣಕ್ಕೆ ಗ್ರಾಮಠಾಣಾ ಸ.ನಂ. 82 ರ ಸರ್ಕಾರಿ ಜಮೀನು 
ಪಿಆರ್‌-434 ಜಿಲ್ಲಾಧಿಕಾರಿಗಳು 


ಕೋಲಾರ ಜಿಲ್ಲೆ 


೨೫೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿಯ ನಡವಳಿಗಳು 
ವಿಷಯ: ಸಮಾಪನೆಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಮಾಯಕೊಂಡ, ದಾವಣಗೆರೆ ತಾಲ್ಲೂಕು ಇದರ 
ನೋಂದಣಿಯನ್ನು ರದ್ದುಪಡಿಸುವ ಕುರಿತು. 
ಉಲ್ಲೇಖ: 1 ಈ ಕಛೇರಿ ಆದೇಶ ಸಂಖ್ಯೆಡಿಅರ್‌/ಡಿವಿಜಿ/ಎಲ್‌ಕ್ಯೂಡಿ/ಸಿಆರ್‌-01/2009-10 ದಿನಾಂಕ:25-09-2009, 
ಮತ್ತು ದಿನಾಂಕ:13-08-2010. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಉಪ ವಿಭಾಗ, ದಾವಣಗೆರೆ ಇವರ ಪತ್ರ ಸಂ:ಸನಿ31/ 
ಸಮಾಪನೆ/ಹಾಉಸಸಂನಿ ಮಾಯಕೊಂಡ/ಸಿಆರ್‌-  /2009-10 ದಿನಾ೦ಕ:26-02-2011. 
ಪ್ರಸ್ತಾವನೆ: 
ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಸಹಕಾರ ಸಂಘವು ನೋಂದಣಿ ಸಂಖ್ಯೆ:ಎಆರ್‌-31/ 
ಆರ್‌ಜಿಎನ್‌/26073/1998-99 ದಿನಾಂಕ:06-11-1998 ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ 
ಸ್ಥಗಿತಗೊಂಡಿದ್ದರಿಂದ, ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1ರಲ್ಲಿ ಸಹಕಾರ ಸಂಘಗಳ 
ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ ದಾವಣಗೆರೆ ಇವರು ದಿನಾಂಕ:25-09-2009 ರ ಆದೇಶದಲ್ಲಿ ಸಮಾಪನೆಗೊಳಿಸಿ ಸಹಕಾರ ಸಂಘಗಳ 
ನಿರೀಕ್ಷಕರು, 2ನೇ ವೃತ್ತ ದಾವಣಗೆರೆ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ನಂತರ ದಿನಾಂಕ:13-08-2010 ರಂದು 
ಸಮಾಪನಾಧಿಕಾರಿಗಳನ್ನು ಬದಲಾಯಿಸಿ, ಶ್ರೀ.ಟಿ. ಚನ್ನಬಸಪ್ಪ, ಹಿರಿಯ ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ, ಹರಪನಹಳ್ಳಿ 
ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇಮಾಡಿ ಶೂನ್ಯಗೊಳಿಸಿ 
ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು ಉಲ್ಲೇಖ (2)ರ ರೀತ್ಯಾ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಮುಖಾಂತರ 
ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಸಂಖ್ಯೆ:ಡಿಆರ್‌:ಡಿವಿಜೆ:/ನೋಸಂರ/ಸಿಆರ್‌- /2009-10, ದಿನಾಂಕ:28ನೇ ಫೆಬ್ರವರಿ 2011 
ಆದೇಶ 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 75 ರನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001 ದಿನಾಂಕ:21-11-2001 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ ಸಹಕಾರ 
ಸಂಘಗಳ ಉಪ ನಿಬಂಧಕರು, ಬಿ. ಕುಬೇರಪ್ಪ ಕೆ.ಸಿ.ಎಸ್‌. ಆದ ನಾನು ಸಮಾಪನೆಗೊಂಡ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಮಾಯಕೊಂಡ, 
ದಾವಣಗೆರೆ ತಾಲ್ಲೂಕು ಇದರ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು 
ಭಾವಿಸಲ್ಪಡತಕ್ಕದ್ದು. ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ರ 
ನಿಯಮ 33(ಎನ್‌) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಕಚೇರಿಯಲ್ಲಿಡಲು 
ಆದೇಶಿಸಿದೆ. 

ನನ್ನ ಸ್ಪಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾ೦ಕ:28-02-2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 


ಸಹಕಾರ ಸಂಘಗಳ ಉಪನಿಬಂಧಕರು 
ಪಿಆರ್‌-436 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿಯ ನಡವಳಿಗಳು 
ವಿಷಯ: ಸಮಾಪನೆಗೊಂಡಿರುವ ಹುಲಿಕಟ್ಟೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಹುಲಿಕಟ್ಟೆ, ದಾವಣಗೆರೆ ತಾಲ್ಲೂಕು ಇದರ 
ನೋಂದಣಿಯನ್ನು ರದ್ದುಪಡಿಸುವ ಕುರಿತು. 
ಉಲ್ಲೇಖ: 1 ಈ ಕಛೇರಿ ಆದೇಶ ಸಂಖ್ಯೆಡಿಅರ್‌/ಡಿವಿಜಿ/ಎಲ್‌ಕ್ಯೂಡಿ/ಸಿಆರ್‌-56/2005-06 ದಿನಾಂಕ:10-07-2006, 
ಮತ್ತು ದಿನಾ೦ಕ:13-08-2010. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಉಪ ವಿಭಾಗ, ದಾವಣಗೆರೆ ಇವರ ಪತ್ರ ಸಂ:ಸನಿ31/ 
ಸಮಾಪನೆ/ಹಾಉಸಸಂನಿ ಹುಲಿಕಟ್ಟೆ/ಸಿಆರ್‌-  /2005-06 ದಿನಾ೦ಕ:29-03-2011. 
ಪ್ರಸ್ತಾವನೆ: 
ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಸಹಕಾರ ಸಂಘವು ನೋಂದಣಿ ಸಂಖ್ಯೆ:ಎಆರ್‌-31/ 
ಆರ್‌ಜಿಎನ್‌/23117/1996-97 ದಿನಾಂಕ:22-03-1997 ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ 
ಸ್ಥಗಿತಗೊಂಡಿದ್ದರಿಂದ, ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1ರಲ್ಲಿ ಸಹಕಾರ ಸಂಘಗಳ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೦೫ 





ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ ದಾವಣಗೆರೆ ಇವರು ದಿನಾಂಕ:10-07-2006 ರ ಆದೇಶದಲ್ಲಿ ಸಮಾಪನೆಗೊಳಿಸಿ ಸಹಕಾರ ಸಂಘಗಳ 
ನಿರೀಕ್ಷಕರು, 1ನೇ ವೃತ್ತ ದಾವಣಗೆರೆ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ನಂತರ ದಿನಾಂಕ:13-08-2010 ರಂದು 
ಸಮಾಪನಾಧಿಕಾರಿಗಳನ್ನು ಬದಲಾಯಿಸಿ, ಶ್ರೀ.ಟಿ. ಚನ್ನಬಸಪ್ಪ, ಸ.ಸಂ.ಗಳ ಹಿರಿಯ ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ, 
ಹರಪನಹಳ್ಳಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇಮಾಡಿ 
ಶೂನ್ಯಗೊಳಿಸಿ ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು ಉಲ್ಲೇಖ (2)ರ ರೀತ್ಯಾ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ 
ಇವರ ಮುಖಾಂತರ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಸಂಖ್ಯೆ:ಡಿಆರ್‌:ಡಿವಿಜಿ:/ನೋಸಂರ/ಸಿಆರ್‌-56 /2005-06, ದಿನಾಂಕ:31ನೇ ಮಾರ್ಚ್‌ 2011 
ಆದೇಶ 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 75 ರನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001, ದಿನಾಂಕ:21-11-2001 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ ಸಹಕಾರ 
ಸಂಘಗಳ ಉಪ ನಿಬಂಧಕರು, ಬಿ. ಕುಬೇರಪ್ಪ ಕೆ.ಸಿ.ಎಸ್‌. ಆದ ನಾನು ಸಮಾಪನೆಗೊಂಡ ಹುಲಿಕಟ್ಟೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. 
ಹುಲಿಕಟ್ಟೆ, ದಾವಣಗೆರೆ ತಾಲ್ಲೂಕು ಇದರ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ 
ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು ಭಾವಿಸಲ್ಲಡತಕ್ಕದ್ದು. ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು 
ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ರ ನಿಯಮ 33(ಎನ್‌) ರನ್ವಯ ಈ ಸಂಘದ ದಾಖಲಾತಿಗಳನ್ನು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಕಚೇರಿಯಲ್ಲಿಡಲು ಆದೇಶಿಸಿದೆ. 


ನನ್ನ ಸ್ಪಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ:31-03-2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 


0 pr 


ಸಹಕಾರ ಸಂಘಗಳ ಉಪನಿಬಂಧಕರು 
ಪಿಆರ್‌-437 ದಾವಣಗೆರೆ ಜಿಲ್ಲೆ ದಾವಣಗೆರೆ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿಯ ನಡವಳಿಗಳು 


ವಿಷಯ: ಸಮಾಪನೆಗೊಂಡಿರುವ ಅಗಸನಕಟ್ಟೆ ಖಾದಿ ಗ್ರಾಮೋದ್ಯೋಗ ಸಹಕಾರ ಸಂಘ ನಿ, ದಾವಣಗೆರೆ, ಇದರ 
ನೋಂದಣಿಯನ್ನು ರದ್ದುಪಡಿಸುವ ಕುರಿತು. 
ಉಲ್ಲೇಖ: 1 ಈ ಕಛೇರಿ ಆದೇಶ ಸಂಖ್ಯೆಡಿಅರ್‌/ಡಿವಿಜಿ/ಎಲ್‌ಕ್ಯೂಡಿ/ಸಿಆರ್‌-19ಎ/1984-85 ದಿನಾಂಕ:29-11-2003, 
ಮತ್ತು ದಿನಾಂಕ:29-11-2010, 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಉಪ ವಿಭಾಗ, ದಾವಣಗೆರೆ ಇವರ ಪತ್ರ ಸಂ:ಸನಿ31/ 
ಸಮಾಪನೆ/ಅಖಾಗ್ರಾಸಸಂನಿ/ಸಿಆರ್‌- . /1984-85 ದಿನಾಂಕ:25-02-2011. 
ಪ್ರಸ್ತಾವನೆ: 
ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಸಹಕಾರ ಸಂಘವು ನೋಂದಣಿ ಸಂಖ್ಯೆ:ಎಆರ್‌ಸಿ/100/ 
1962-63 ದಿನಾಂಕ:11-06-1963 ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ ಸ್ಥಗಿತಗೊಂಡಿದ್ದರಿಂದ, ಈ 
ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (0ರಲ್ಲಿ ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ 
ಜಿಲ್ಲೆ, ದಾವಣಗೆರೆ ಇವರು ದಿನಾಂಕ:29-11-2003 ರ ಆದೇಶದಲ್ಲಿ ಸಮಾಪನೆಗೊಳಿಸಿ ಜಿಲ್ಲಾಧಿಕಾರಿಗಳು, ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಮಂಡಳಿ, 
ದಾವಣಗೆರೆ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು ನಂತರ ದಿನಾಂಕ:29-11-2010 ರಂದು ಸಮಾಪನಾಧಿಕಾರಿಗಳನ್ನು 
ಬದಲಾಯಿಸಿ, ಶ್ರೀ.ಟಿ. ಚನ್ನಬಸಪ್ಪ ಸ.ಸಂ.ಗಳ ಹಿರಿಯ ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ, ಹರಪನಹಳ್ಳಿ ಇವರನ್ನು 
ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇಮಾಡಿ ಶೂನ್ಯಗೊಳಿಸಿ ಸಂಘದ 
ನೋಂದಣಿಯನ್ನು ರದ್ದುಗೊಳಿಸಲು ಉಲ್ಲೇಖ (2)ರ ರೀತ್ಯಾ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಮುಖಾಂತರ 
ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಸಂಖ್ಯೆ:ಡಿಆರ್‌:ಡಿವಿಜಿ:/ನೋಸಂರ/ಸಿಆರ್‌-19 /1984-85, ದಿನಾಂಕ:28ನೇ ಫೆಬ್ರವರಿ 2011 
ಆದೇಶ 
ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 75 ರನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆಸಿಎಂಡಬ್ಲ್ಯೂ:69:ಸಿಎಲ್‌ಎಂ:2001, ದಿನಾಂಕ:21-11-2001 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ ಸಹಕಾರ 
ಸಂಘಗಳ ಉಪ ನಿಬಂಧಕರು, ಬಿ. ಕುಬೇರಪ್ಪ ಕೆ.ಸಿ.ಎಸ್‌. ಆದ ನಾನು ಸಮಾಪನೆಗೊ೦ಡ ಅಗಸನಕಟ್ಟೆ ಖಾದಿ ಗ್ರಾಮೋದ್ಯೋಗ ಸಹಕಾರ ಸಂಘ ನಿ, 
ದಾವಣಗೆರೆ ಇದರ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ 


ಕಾರ್ಯ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು ಭಾವಿಸಲ್ಪಡತಕ್ಕದ್ದು. ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ 


೨೫೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ರ ನಿಯಮ 33(ಎನ್‌) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ದಾವಣಗೆರೆ ಇವರ ಕಚೇರಿಯಲ್ಲಿಡಲು ಆದೇಶಿಸಿದೆ. 


ನನ್ನ ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾ೦ಕ:28-02-2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 


ಸಹಕಾರ ಸಂಘಗಳ ಉಪನಿಬಂಧಕರು 


ಪಿಆರ್‌-438 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಾರ್ಯಾಲಯ 


ವಿಷಯ: ಸಮಾಪನೆಗೊಂಡಿರುವ ಪರಿಶಿಷ್ಟ ಜಾತಿ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ, ಗಾಂಧಿನಗರ, ದಾವಣಗೆರೆ, ಇದನ್ನು 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72(3) ರನ್ವಯ ಪುನಶ್ಚೇತನಗೊಳಿಸುವ ಬಗ್ಗೆ. 
ಉಲ್ಲೇಖ: 1 ಈ ಕಚೇರಿ ಆದೇಶ ಸಂಖ್ಯೆ:ಡಿಅರ್‌/ಡಿವಿಜಿ/ಎಲ್‌ಕ್ಯೂಡಿ/ಸಿಆರ್‌-49/2005-06 ದಿನಾಂಕ:28-06-2006. 
2) ಈ ಕಚೇರಿ ಆದೇಶ ಸಂಖ್ಯೆ:ಡಿಅರ್‌/ಡಿವಿಜಿ/ಸಮಾಪನೆ/2010-11 ದಿನಾಂಕ:13-0-2010. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಪತ್ರ ಸಂ:ಸನಿ31/ಸಮಾಪನೆ/ಪ.ಜಾ.ಮ.ವಿ.ಸ.ಸಂ.ನಿ/ 
ಸಿಆರ್‌- /05-06 ದಿನಾಂಕ:25-02-2011. 
ಪ್ರಸ್ತಾವನೆ: 
ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ವಿಷಯ ಸೂಚಿತ ಸಂಘವು ಕಳೆದ ಕೆಲವು ವರ್ಷಗಳಿಂದ ಸ್ಥಗಿತಗೊಂಡಿದ್ದ 
ಕಾರಣ ಉಲ್ಲೇಖ (1ರ ಈ ಕಚೇರಿಯ ಆದೇಶದ ರೀತ್ಯಾ ಸಮಾಪನೆಗೊಳಿಸಿ ಶ್ರೀ ಎಸ್‌.ಟಿ. ರಾಜಪ್ಪ ನಿರೀಕ್ಷಕರು, ಸಹಕಾರ ಸಂಘಗಳ ಉಪ 
ನಿಬಂಧಕರ ಕಚೇರಿ, ದಾವಣಗೆರೆ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಆದರೆ ಸಮಾಪನಾಧಿಕಾರಿಗಳು ವರ್ಗಾವಣೆಗೊಂಡ 
ಹಿನ್ನೆಲೆಯಲ್ಲಿ ಉಲ್ಲೇಖ (2)ರ ಈ ಕಚೇರಿ ಆದೇಶದಲ್ಲಿ ಸಮಾಪನಾಧಿಕಾರಿಗಳನ್ನು ಬದಲಾಯಿಸಿ ಶ್ರೀ ಟಿ. ಚನ್ನಬಸಪ್ಪ ಸಹಕಾರ ಸಂಘಗಳ ಹಿರಿಯ 
ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ ಹರಪನಹಳ್ಳಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. ಉಲ್ಲೇಖ 3ರ 
ಪತ್ರದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರು ದಿನಾ೦ಕ:01-02-2011 ರಂದು ಸಂಘದ ಸದಸ್ಯರು ಸಭೆ ಸೇರಿ ಸಭೆಯಲ್ಲಿ 
ಸಂಘದ ಸದಸ್ಯರ ಹಿತದೃಷ್ಟಿಯಿಂದ ಸಂಘದ ಕಾರ್ಯಚಟುವಟಕೆಗಳನ್ನು ಮುಂದುವರೆಸಿಕೊಂಡು ಹೋಗಲು ಅವಕಾಶ ಮಾಡಿಕೊಡಲು 
ಸರ್ವಾನುಮತದಿಂದ ಇಲಾಖಾಧಿಕಾರಿಗಳನ್ನು ಕೋರಲು ತೀರ್ಮಾನ ಕೈಗೊಂಡಿರುತ್ತಾರೆಂದು ತಿಳಿಸುತ್ತಾ ಸಂಘದ ಸಮಾಪನಾ ಆದೇಶವನ್ನು 
ರದ್ದುಪಡಿಸಿ, ಸದರಿ ಸಂಘವನ್ನು ಸಂಘದ ಸದಸ್ಯರ ಹಿತದೃಷ್ಟಿಯಿಂದ ಪುನಶ್ಚೇತನಕ್ಕೆ ಅವಕಾಶ ಮಾಡಿಕೊಡಲು ಕೋರಿರುತ್ತಾರೆ. ಹಾಗೂ ದಿನಾಂಕ: 
01-02-2011 ರ ಸಭೆಯಲ್ಲಿ ಕೈಗೊಂಡಿರುವ ನಿರ್ಣಯ 3,4,5ರಂತೆ ಸಂಘವು ರೂಪಿಸಿಕೊಂಡಿರುವ ಕ್ರಿಯಾ ಯೋಜನೆ ಪ್ರಕಾರ ಕಾರ್ಯನಿರ್ವಹಿಸಲು 
ಕಟ್ಟು ನಿಟ್ಟಾಗಿ ಅನುಷ್ಠಾನಕ್ಕೆ ತರಲು ಸೂಚಿಸಿ, ಸಂಘದ ಬಾಕಿ ಇರುವ ಎಲ್ಲಾ ವರ್ಷಗಳ ಲೆಕ್ಕಪರಿಶೋಧನೆ ಮಾಡಿಸುವ ಷರತ್ತಿಗೆ ಒಳಪಟ್ಟು, ಮತ್ತು 
ಸಂಘದ ಸದಸ್ಯರು ಹಾಕಿಕೊಂಡಿರುವ ಕ್ರಿಯಾ ಯೋಜನೆ ಪ್ರಕಾರ ಪ್ರತಿ ಆರು ತಿಂಗಳಿಗೊಮ್ಮೆ ಗುರಿ ಸಾಧನೆಯ ಪ್ರಗತಿ ತ:ಖ್ತೆಯನ್ನು ಈ ಕಚೇರಿಗೂ 
ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಕಚೇರಿಗೂ ಸಲ್ಲಿಸುವಂತೆ ಷರತ್ತನ್ನು ವಿಧಿಸಿದೆ. ಈ ಮೇಲ್ಕಂಡ ಎಲ್ಲಾ 
ಅಂಶಗಳನ್ನು ಪರಿಗಣಿಸಿ ಸಂಘವನ್ನು ಪುನ:ಶ್ಚೇತನಗೊಳಿಸಲು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಆದೇಶ 
ಸಂಖ್ಯೆ:ಡಿಆರ್‌:ಡಿವಿಜಿ:;/ಸಮಾಪನೆ/ಸಿಆರ್‌-49 /2005-06, ದಿನಾಂಕ:28ನೇ ಫೆಬ್ರವರಿ 2011 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 72(3) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಎಂಡಬ್ಲ್ಯೂ:69: 
ಸಿಎಲ್‌ಎಂ:2001, ದಿನಾ೦ಕ:21-11-2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಬಿ. ಕುಬೇರಪ್ಪ, ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪ 
ನಿಬಂಧಕರು, ದಾವಣಗೆರೆ ಜಿಲ್ಲೆ, ಆದ ನಾನು ಸಮಾಪನೆಗೊಂಡಿರುವ ಪರಿಶಿಷ್ಟ ಜಾತಿ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ, ಗಾಂಧಿನಗರ, 
ದಾವಣಗೆರೆ, ಇದರ ಉಲ್ಲೇಖ (1ರ ಸಮಾಪನಾ ಆದೇಶವನ್ನು ರದ್ದುಗೊಳಿಸಿ ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗಲು ಅವಕಾಶ 
ಮಾಡುತ್ತಾ ಈ ಮೂಲಕ ಸಂಘವನ್ನು ಈ ಕೆಳಕಂಡ ಷರತ್ತುಗೊಳಪಡಿಸಿ ಪುನಶ್ಚೇತನಕ್ಕಾಗಿ ಆದೇಶಿಸಿರುತ್ತೇನೆ. 
ಷರತ್ತುಗಳು 
1. ಪುನ:ಶ್ಚೇತನಗೊ೦ಡ 6 ತಿಂಗಳ ಒಳಗಾಗಿ ಲೆಕ್ಕಪರಿಶೋಧನೆ ಮಾಡಿಸಿ ಸದರಿ ವರದಿಯನ್ನು ಈ ಕಚೇರಿಗೆ ಸಲ್ಲಿಸುವುದು. 
2. ಕ್ರಿಯಾಯೋಜನಾ ರೀತ್ಯಾ ಕಾರ್ಯಕ್ರಮ ಹಮ್ಮಿಕೊಂಡು ಪ್ರಗತಿ ಸಾಧಿಸುವುದು. 
3. ಡಿ.ಡಿ.ಸಿ.ಸಿ. ಬ್ಯಾಂಕ್‌ ನೊಂದಿಗೆ ವ್ಯವಹಾರ ಮಾಡತಕ್ಕದ್ದು. ಒಂದು ವೇಳೆ ಷರತ್ತಿಗನುಗುಣವಾಗಿ 6 ತಿಂಗಳ ನಂತರ ಯಾವುದೇ ಪ್ರಗತಿ 
ಸಾಧಿಸದಿದ್ದಲ್ಲಿ ಸಂಘವನ್ನು ನೇರವಾಗಿ ಸಮಾಪನೆಗೊಳಿಸುವುದು. 
ಸಂಘದ ಪ್ರಥಮ ಮಹಾಸಭೆಯನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮಗಳ ಪ್ರಕಾರ ಜರುಗಿಸಲು ಸಂಘದ 
ಸಮಾಪನಾಧಿಕಾರಿಗೆ ಸೂಚಿಸಿದೆ. ಹಾಗೂ ನೂತನ ಆಡಳಿತ ಮಂಡಳಿಯನ್ನು ರಚಿಸಲು ಶ್ರೀ.ಟಿ. ಚನ್ನಬಸಪ್ಪ, ಸಹಕಾರ ಸ೦ಘಗಳ ಹಿರಿಯ ನಿರೀಕ್ಷಕರು, 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೦೭ 





ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ, ಹರಪನಹಳ್ಳಿ, ಇವರನ್ನು ಚುನಾವಣಾಧಿಕಾರಿಯನ್ನಾಗಿ ನೇಮಕ ಮಾಡಿರುತ್ತೇನೆ. 
ಚುನಾವಣಾಧಿಕಾರಿಗಳು, ಚುನಾವಣಾ ಕಾರ್ಯವನ್ನು ಜರುಗಿಸಿ ಹಾಗೂ ಮಹಾಸಭೆಯಲ್ಲಿ ಹಾಜರಾಗಿ ಈ ಕಛೇರಿಗೆ ವರದಿ ಮಾಡಲು ಆದೇಶಿಸಿದೆ. 


ಈ ಆದೇಶವನ್ನು ನನ್ನ ಸ್ಪಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾ೦ಕ:28-02-2011 ರಂದು ಹೊರಡಿಸಿರುತ್ತೇನೆ. 


ಸಹಕಾರ ಸಂಘಗಳ ಉಪ ನಿಬಂಧಕರು 
ಪಿಆರ್‌-439 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿಯ ನಡವಳಿಗಳು 


ವಿಷಯ: ಸಮಾಪನೆಗೊಂಡಿರುವ ಹದಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಹದಡಿ, ದಾವಣಗೆರೆ ತಾಲ್ಲೂಕು, ಇದರ 
ನೋಂದಣಿಯನ್ನು ರದ್ದುಪಡಿಸುವ ಕುರಿತು. 
ಉಲ್ಲೇಖ: 1 ಈ ಕಛೇರಿ ಆದೇಶ ಸಂಖ್ಯೆಡಿಅರ್‌/ಡಿವಿಜಿ/ಎಲ್‌ಕ್ಯೂಡಿ/ಸಿಆರ್‌-07/2009-10 ದಿನಾಂಕ:25-09-2009, 
ಮತ್ತು ದಿನಾಂಕ:13-08-2010. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಉಪ ವಿಭಾಗ, ದಾವಣಗೆರೆ ಇವರ ಪತ್ರ ಸಂ:ಸನಿ31/ 
ಸಮಾಪನೆ/ಹಾಉಸಸಂನಿ ಹದಡಿ /ಸಿಆರ್‌- /2009-10 ದಿನಾ೦ಕ:26-03-2011. 
ಪ್ರಸ್ತಾವನೆ: 
ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಸಹಕಾರ ಸಂಘವು ನೋಂದಣಿ ಸಂಖ್ಯೆ:ಎಆರ್‌-31/ 
ಆರ್‌ಜಿಎನ್‌/16680/1989-90 ದಿನಾಂಕ:21-02-1990 ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ 
ಸ್ಥಗಿತಗೊಂಡಿದ್ದರಿಂದ, ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1ರಲ್ಲಿ ಸಹಕಾರ ಸಂಘಗಳ 
ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ ದಾವಣಗೆರೆ ಇವರು ದಿನಾಂಕ:25-09-2009 ರ ಆದೇಶದಲ್ಲಿ ಸಮಾಪನೆಗೊಳಿಸಿ ಸಹಕಾರ ಸಂಘಗಳ 
ನಿರೀಕ್ಷಕರು, 2ನೇ ವೃತ್ತ ದಾವಣಗೆರೆ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ನಂತರ ದಿನಾಂಕ:13-08-2010 ರಂದು 
ಸಮಾಪನಾಧಿಕಾರಿಗಳನ್ನು ಬದಲಾಯಿಸಿ, ಶ್ರೀ.ಟಿ. ಚನ್ನಬಸಪ್ಪ, ಸ.ಸ೦.ಗಳ ಹಿರಿಯ ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ, 
ಹರಪನಹಳ್ಳಿ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. ಸಮಾಪನಾಧಿಕಾರಿಗಳು ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ವಿಲೇಮಾಡಿ 
ಶೂನ್ಯಗೊಳಿಸಿ ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು ಉಲ್ಲೇಖ (2)ರ ರೀತ್ಯಾ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ 
ಇವರ ಮುಖಾಂತರ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಸಂಖ್ಯೆ:ಡಿಆರ್‌:ಡಿವಿಜೆ:/ನೋಸಂರ/ಸಿಆರ್‌-07/2009-10, ದಿನಾಂಕ:31ನೇ ಮಾರ್ಚ್‌ 2011 
ಆದೇಶ 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 75 ರನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ:ಸಿಎಂಡಬ್ಬ್ಯೂ:69:ಸಿಎಲ್‌ಎಂ:2001, ದಿನಾಂಕ:21-11-2001 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ ಸಹಕಾರ 
ಸಂಘಗಳ ಉಪ ನಿಬಂಧಕರು, ಬಿ. ಕುಬೇರಪ್ಪ ಕೆ.ಸಿ.ಎಸ್‌. ಆದ ನಾನು ಸಮಾಪನೆಗೊ೦ಡ ಹದಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಹದಡಿ. 
ದಾವಣಗೆರೆ ತಾಲ್ಲೂಕು ಇದರ ನೋಂದಣಿಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. ಈ ರದ್ದತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ 
ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು ಭಾವಿಸಲ್ಪಡತಕ್ಕದ್ದು. ಈ ಸಂಘವು ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ 
ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ರ ನಿಯಮ 33(ಎನ್‌) ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ದಾವಣಗೆರೆ ಇವರ ಕಚೇರಿಯಲ್ಲಿಡಲು ಆದೇಶಿಸಿದೆ. 


ನನ್ನ ಸ್ಪಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ:31-03-2011 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 


ಸ ಥಕ್‌ 
ಸಹಕಾರ ಸಂಘಗಳ ಉಪನಿಬಂಧಕರು 
ಪಿಆರ್‌೨440 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರ ಕಾರ್ಯಾಲಯ 
ಅಮಲ್ಜಾರಿ ಸಂಖ್ಯೆ:2/2006-07 


ಬಿಡ್ಡುದಾರರು : ಶ್ರೀಮತಿ ಪದ್ಮಾವತಿ ಕೋಂ ಲೇಟ್‌ ವೆಂಕಟಾಚಲಯ್ಯ, ನಂ2, 10ನೇ ಅಡ್ಡರಸ್ತೆ, ಮಲ್ಲೇಶ್ವರಂ, ಬೆ೦ಗಳೂರು. 


ಡಿಕ್ರಿ ಹೋಲ್ಡರ್‌ : ವಿರುದ್ಧ ತೀರ್ಪು ಯಣಿಗಳು: 
ಕಾರ್ಯದರ್ಶಿ, ಶ್ರೀಮತಿ ಶಕು೦ತಳಮ್ಮ ಕೋಂ ಲೇಟ್‌ ಕೆ.ವಿ. ರಂಗಪ್ಪ 
ಶ್ರೀ ನೇತಾಜಿ ಪತ್ತಿನ ಸಹಕಾರ ಸಂಘ (ನಿ) ನಂ.323, ಶ್ರೀರಂಗನಾಥ ನಿಲಯ, 


ತಿಪಟೂರು ವಿನಾಯಕನಗರ, ತಿಪಟೂರು 


೨೫೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಪ್ರಸ್ತಾವನೆ: 

ಕಾರ್ಯದರ್ಶಿ, ಶ್ರೀ ನೇತಾಜಿ ಪತ್ತಿನ ಸಹಕಾರ ಸಂಘ (ನಿ), ತಿಪಟೂರು ಇವರು ತೀರ್ಪುಯಣಿಗಳಿಂದ ವಸೂಲಾಗಬೇಕಾದ ಸ್ಥಿರಾಸ್ತಿ 
ಆಧಾರ ಸಾಲ ರೂ. 2,87,219-00, ಬಡ್ಡಿ, ಸುಸ್ತಿಬಡ್ಡಿ ಮತ್ತು ಇತರೆ ಖರ್ಚು ಇವುಗಳ ವಸೂಲಾತಿಗಾಗಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ತಿಪಟೂರು ಉಪವಿಭಾಗ, ತಿಪಟೂರು. ಇವರ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು, ದಾವೆ ಸಂಖ್ಯೆ:2/2006-07, ದಿನಾಂಕ:01-07-2006 ರೀತ್ಯಾ 
ಡಿಕ್ರಿ ಪಡೆದಿದ್ದು, ನಂತರ ಈ ಹಣದ ವಸೂಲಾತಿಗಾಗಿ ಅಮಲ್ಜಾರಿ ಅರ್ಜಿ ಹಾಕಿದ್ದು, ಸದರಿ ಅಮಲ್ಜಾರಿ ಸಂಖ್ಯೆ:2/2006-07ನ್ನು ಮಾರಾಟಾಧಿಕಾರಿಗಳಿಗೆ 
ವಹಿಸಲಾಗಿತ್ತು. 

ಸದರಿ ಮಾರಾಟಾಧಿಕಾರಿಗಳು ಸುಸ್ತಿದಾರರಿಂದ ಬಾಕಿ ಹಣದ ವಸೂಲಾತಿಗಾಗಿ ಸಂಘಕ್ಕೆ ಆಧಾರ ಮಾಡಿಕೊಟ್ಟ ಸ್ಥಿರಸ್ವತ್ತನ್ನು ಹರಾಜಿನ 
ಮೂಲಕ ಮಾರಾಟ ಮಾಡಲು ನಮೂನೆ8 ಮತ್ತು 9ರ ದಿನಾಂಕ:11-06-2010ರ ನೋಟೀಸ್‌ಗಳನ್ನು ತೀರ್ಪು ಯಣಿದಾರರಿಗೆ ಜಾರಿ 
ಮಾಡಲಾಗಿರುವುದನ್ನು ಹಾಗೂ ಹರಾಜು ಪ್ರಕ್ರಿಯೆಗೆ ಮುನ್ನಾ ದಿನಾಂಕ:13-07-2010 ರ ಸೊಗಡು ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಹೊರಡಿಸಿರುವುದನ್ನು 
ಗಮನಿಸಲಾಗಿದೆ. ಆದರೂ ಸಹಾ ತೀರ್ಪುಖಣಿಗಳಾದ ಶ್ರೀಮತಿ ಶಕುಂತಳಮ್ಮ ಕೋಂ ಲೇಟ್‌ ಕೆ.ವಿ. ರಂಗಪ್ಪ ನಂ.323 ಶ್ರೀ ರಂಗನಾಥನಿಲಯ, 
ವಿನಾಯಕನಗರ, ತಿಪಟೂರು ಇವರು ತಮ್ಮ ಸುಸ್ತಿಸಾಲದ ಹಣವನ್ನು ಸಂಘಕ್ಕೆ ಮರುಪಾವತಿಸಿಲ್ಲದಿರುವುದನ್ನು ಪರಿಶೀಲಿಸಿದೆ. 


ಈ ಕಾರಣದಿಂದ ಸಂಘದ ಮಾರಾಟಾಧಿಕಾರಿಗಳು ತೀರ್ಪುಯಣಿಗಳ ಸ್ಥಿರಸ್ಪತ್ತನ್ನು ದಿನಾ೦ಕ:14-07-2010ರಂದು ಬಹಿರಂಗ ಹರಾಜು 
ನಡೆಸಿದ್ದು, ಬಹಿರಂಗ ಹರಾಜಿನಲ್ಲಿ ಅತ್ಯಂತ ಹೆಚ್ಚು ಬಿಡ್ಡುದಾರರಾದ ಶ್ರೀಮತಿ ಪದ್ಮಾವತಿ ಕೋಂ ಲೇಟ್‌ ವೆಂಕಟಾಚಲಯ್ಯ ನಂ.2, 10ನೇ ಅಡ್ಡರಸ್ತೆ, 
ಮಲ್ಲೇಶ್ವರಂ, ಬೆ೦ಗಳೂರು ಇವರಿಗೆ ಸ್ಥಿರಸ್ಪತ್ತನ್ನು ರೂ. 8,05,000-00 (ಎಂಟು ಲಕ್ಷದ ಐದು ಸಾವಿರ) ಗಳಿಗೆ ಮಾರಾಟ ಮಾಡಿ, ಹರಾಜು 
ಸ್ಥಿರೀಕರಣಕ್ಕಾಗಿ ಈ ಕಛೇರಿಗೆ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಸದರಿ ಪ್ರಸ್ತಾವೆಯನ್ನು ಪರಿಶೀಲಿಸಿ, ಈ ಕಛೇರಿಯಿಂದ ತೀರ್ಪು ಯಣಿಗಳಾದ ಶ್ರೀಮತಿ ಶಕುಂತಳಮ್ಮ ಕೋಂ ಲೇಟ್‌. ಕೆ.ವಿ. ರಂಗಪ್ಪ 
ಇವರಿಗೆ ಸಂಘಕ್ಕೆ ಪಾವತಿಸಬೇಕಾದ ಮೊತ್ತವನ್ನು ಪಾವತಿಸಲು 30 ದಿವಸಗಳ ಕಾಲಾವಕಾಶ ನೀಡಿ ನೋಟೀಸ್‌ ನೀಡಲಾಗಿತ್ತು. ಆದರೆ 30 ದಿವಸಗಳು 
ಕಳೆದರೂ ಸಹಾ ತೀರ್ಪು ಯಣಿಗಳಾದ ಶ್ರೀಮತಿ ಶಕುಂತಳಮ್ಮ ಕೋಂ ಲೇಟ್‌ ಕೆ.ವಿ. ರಂಗಪ್ಪ ಅಥವಾ ಆಸ್ತಿಯ ಒಡೆತನವನ್ನು ಹೊಂದಿರುವ ಅಥವಾ 
ಆಸ್ತಿಯ ಹಿತಾಸಕ್ತಿ ಹೊಂದಿರುವ ವ್ಯಕ್ತಿಗಳಿಂದ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 38(4)(ಎ) ರೀತ್ಯಾ ನಿಯಮಾನುಸಾರ 
ಠೇವಣಿ ಮಾಡಿ ಮಾರಾಟವನ್ನು ರದ್ದುಗೊಳಿಸುವಂತೆ ಕೋರಿ ಯಾವ ವಿಧವಾದ ಅರ್ಜಿಯು ಬಂದಿಲ್ಲದ ಪ್ರಯುಕ್ತ ಸದರಿ ಸ್ಥಿರಾಸ್ತಿಯನ್ನು ಅತ್ಯಧಿಕ 
ಹಾಗೂ ಅಂತಿಮ ಬಿಡ್ಡುದಾರರ ಹೆಸರಿಗೆ ಸ್ಥಿರೀಕರಣಗೊಳಿಸಲು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಸಂಖ್ಯೆ:ಸ.ನಿ-34/ಡಿ.ಡಿ.ಎಸ್‌./53/2010-11, ದಿನಾಂಕ:31ನೇ ಮಾರ್ಚ್‌ 2011 
ಆದೇಶ 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಆರ್‌.ಜೆ. ಕಾಂತರಾಜು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು 
ಉಪವಿಭಾಗ, ತಿಪಟೂರು. ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960, ರ ನಿಯಮ 38(6) ಹಾಗೂ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ:ಸಿ.ಓ./201/ಸಿಎಲ್‌.ಎಂ/2008 ದಿನಾಂಕ:27-05-2010 ರ ಮೇರೆಗೆ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ, ಶ್ರೀ ನೇತಾಜಿ ಪತ್ತಿನ 
ಸಹಕಾರ ಸಂಘ (ನಿ) ತಿಪಟೂರು ಇದಕ್ಕೆ ತೀರ್ಪು ಖುಣಿಗಳಾದ ಶ್ರೀಮತಿ ಶಕುಂತಳಮ್ಮ ಕೋಂ ಲೇಟ್‌ ಕೆ.ವಿ. ರಂಗಪ್ಪ ನಂ.323 
ಶ್ರೀ ರಂಗನಾಥನಿಲಯ, ವಿನಾಯಕನಗರ, ತಿಪಟೂರು ಇವರ ಷೆಡ್ಕೂಲ್‌ನಲ್ಲಿ ವಿವರಿಸಲಾದ ಸ್ಥಿರಾಸ್ತಿಯನ್ನು ದಿನಾಂಕ:14-07-2010 ರಂದು ನಡೆದ 
ಬಹಿರಂಗ ಹರಾಜಿನಲ್ಲಿ ಅತ್ಯಧಿಕ ಬಿಡ್ಡುದಾರರಾದ ಶ್ರೀಮತಿ ಪದ್ಮಾವತಿ ಕೋಂ ಲೇಟ್‌ ವೆಂಕಟಾಚಲಯ್ಯ ನಂ.2, 10ನೇ ಅಡ್ಡರಸ್ತೆ, ಮಲ್ಲೇಶ್ವರಂ, 


ಬೆಂಗಳೂರು ಇವರ ಹೆಸರಿಗೆ ಸ್ಥಿರೀಕರಿಸಿ ಆದೇಶಿಸಿರುತ್ತೇನೆ. 


ಬಹಿರಂಗ ಹರಾಜಿನಲ್ಲಿ ಶ್ರೀಮತಿ ಪದ್ಮಾವತಿ ಕೋಂ ಲೇಟ್‌ ವೆಂಕಟಾಚಲಯ್ಯ ನಂ.2, 10ನೇ ಅಡ್ಡರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು ಇವರು 
ಡಿಕ್ರಿ ಹೋಲ್ಡರ್‌ ಸಂಘಕ್ಕೆ ಪಾವತಿಸಿದ ರೂ. 8,05.000-00 (ಎಂಟು ಲಕ್ಷದ ಐದುಸಾವಿರ) ಗಳಲ್ಲಿ ಡಿಕ್ರಿ ಹೋಲ್ಡರ್‌ ಸಂಘಕ್ಕೆ ಮಾರಾಟವಾದ 
ಘೋಷಣೆಯಲ್ಲಿ ಯಾವ ಮೊಬಲಗಿನ ವಸೂಲಿಯ ಸಲುವಾಗಿ ಮಾರಾಟದ ಆದೇಶ ಮಾಡಲ್ಪಟ್ಟಿತ್ತೋ ಆ ಮೊಬಲಗನ್ನು ಮತ್ತು ಅದರ ಮೇಲಿನ ಬಡ್ಡಿ 
ಮತ್ತು ಜಪ್ತಿ ವೆಚ್ಚಗಳನ್ನು ತೀರ್ಪುಯಣಿ ಇವರ ಸಾಲದ ಖಾತೆಗೆ ಜಮಾ ತೆಗೆದುಕೊಂಡು ಲೆಕ್ಕ ಹೊಂದಾಣಿಕೆ ಮಾಡಿಕೊಳ್ಳಲು ಡಿಕ್ರಿ ಹೋಲ್ಡರ್‌ ಸಂಘದ 
ಕಾರ್ಯದರ್ಶಿಯವರಿಗೆ ಆದೇಶಿಸಿದೆ. 


ಸ್ಲಿರಸ್ತತ್ತುಗಳ ವಿವರ 


ಇಡ 
ತಿಪಟೂರು ಟೌನ್‌, ಡಿ-ವಿಭಾಗದ, ವಿನಾಯಕನಗರ ಖಾನೇಷುಮಾರಿ ನಂ.4335, ಚಾಲ್ತಿ ಖಾತಾ ನಂ.74, ಸೈಟು ನಂ.4, ಇದರಲ್ಲಿ ಕಟ್ಟಿರುವ 
ಕಟ್ಟಡವೂ ಸೇರಿ ಒಟ್ಟು ಅಳತೆ ಪೂರ್ವ - ಪಶ್ಚಿಮ 30 ಅಡಿಗಳು, ಉತ್ತರ - ದಕ್ಷಿಣ 33 ಅಡಿಗಳು (30 x 33) ಆರ್‌.ಸಿ.ಸಿ. ಕಟ್ಟಡ 


ಇದಕ್ಕೆ ಚಕ್ಕುಬಂದಿ :-.. ಪೂರ್ವಕ್ಕೆ :  ಮುನಿಪಲ್‌ ರಸ್ತೆ 
ಪಶ್ಚಿಮಕ್ಷೆ : ಪಿ. ರಾಮರಾಜುರವರ ಸ್ನ 
ಜತ ವ" 
ಉತ್ತರಕ್ಕೆ $ ಲಲಿತಮನವರ ಸತು 
pf) ೬ ಯಂ 
ದಕ&ಿಣಕ್ಕೆ : ಜಿ.ಕೆ. ಮಲ್ಲಪನವರ ಸತು 
ರಸ ನು Ro) 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೦೯ 





ಈ ಆದೇಶವನ್ನು ನನ್ನ ಸಹಿ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:31-03-2011 ರಂದು ನೀಡಿದೆ. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ತಿಪಟೂರು ಉಪ ವಿಭಾಗ, ತಿಪಟೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಇವರ ಕಾರ್ಯಾಲಯ 
ಫಾರಂ ನಂ. : 10 
ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ರ ನಿಯಮ 38(7) ರನ್ವಯ ನೀಡಿದ ಮಾರಾಟ ದೃಢೀಕರಣ ಪತ್ರ 
ಅಮಲ್ಜಾರಿ ಸಂಖ್ಯೆ:2/2006-07. 


ಡಿಕ್ರಿ ಹೋಲ್ಡರ್‌ : ವಿರುದ್ಧ ತೀರ್ಪು ಯಣಿಗಳು: 

ಕಾರ್ಯದರ್ಶಿ, ಶ್ರೀಮತಿ ಶಕು೦ತಳಮ್ಮ ಕೋಂ ಲೇಟ್‌ ಕೆ.ವಿ. ರಂಗಪ್ಪ 
ಶ್ರೀ ನೇತಾಜಿ ಪತ್ತಿನ ಸಹಕಾರ ಸಂಘ (ನಿ) ನಂ.323, ಶ್ರೀರಂಗನಾಥ ನಿಲಯ, 

ತಿಪಟೂರು ವಿನಾಯಕನಗರ, ತಿಪಟೂರು 


ಕಾರ್ಯದರ್ಶಿ, ಶ್ರೀ ನೇತಾಜಿ ಪತ್ತಿನ ಸಹಕಾರ ಸಂಘ (ನಿ), ತಿಪಟೂರು ಇವರು ತೀರ್ಪುಯಣಿಗಳಿಂದ ವಸೂಲಾಗಬೇಕಾದ ಸ್ಥಿರಾಸ್ತಿ 
ಆಧಾರ ಸಾಲ ರೂ. 2,87,219-00, ಬಡ್ಡಿ, ಸುಸ್ತಿಬಡ್ಡಿ ಮತ್ತು ಇತರೆ ಖರ್ಚು ಇವುಗಳ ವಸೂಲಾತಿಗಾಗಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ತಿಪಟೂರು ಉಪವಿಭಾಗ, ತಿಪಟೂರು, ಇವರ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು, ದಾವಾ ಸಂಖ್ಯೆ:2/2006-07 ರೀತ್ಯಾ ಡಿಕ್ರಿ ಪಡೆದಿದ್ದು, ಸದರಿ 
ಡಿಕ್ರಿಯ ಆದೇಶದ ಮೇರೆಗೆ ಪಡೆದ ಅಮಲ್ಜಾರಿ ಸಂಖ್ಯೆ:2/2006-07 ರ ಜಾರಿ ಬಗ್ಗೆ ಸಂಘದ ಮಾರಾಟಾಧಿಕಾರಿಯವರು ತೀರ್ಪುಯಣಿಗಳಾದ ಶ್ರೀಮತಿ 
ಶಕುಂತಳಮ್ಮ ಕೋಂ ಲೇಟ್‌ ಕೆ.ವಿ. ರಂಗಪ್ಪ ನಂ.323, ಶ್ರೀ ರಂಗನಾಥನಿಲಯ, ವಿನಾಯಕನಗರ, ತಿಪಟೂರು ಇವರಿಗೆ ಸೇರಿದ ಈ ಕೆಳಕಂಡ 
ಸ್ಥಿರಾಸ್ತಿಯನ್ನು ದಿನಾಂಕ:14-07-2010 ರಂದು ಬಹಿರಂಗ ಹರಾಜು ನಡೆಸಿರುತ್ತಾರೆ. 

ಈ ಬಹಿರಂಗ ಹರಾಜಿನಲ್ಲಿ ತೀರ್ಪುಯಣಿಗಳ ಸ್ಥಿರ ಸ್ಪತ್ತನ್ನು ಅತಿ ಹೆಚ್ಚಿನ ಬಿಡ್ಡುದಾರರಾದ ಶ್ರೀಮತಿ ಪದ್ಮಾವತಿ ಕೋಂ ಲೇಟ್‌ 
ವೆಂಕಟಾಚಲಯ್ಯ ನಂ2, 10ನೇ ಅಡ್ಡರಸ್ತೆ, ಮಲ್ಲೇಶ್ವರಂ, ಬೆ೦ಗಳೂರು-3 ಇವರು ರೂ. 8,05,000-00 (ಎಂಟು ಲಕ್ಷದ ಐದು ಸಾವಿರ)ಗಳಿಗೆ ಕೊಂಡು 
ಕೊಂಡಿರುತ್ತಾರೆ. 

ಆದ್ದರಿಂದ ಸದರಿ ಸ್ಥಿರಾಸ್ತಿಯನ್ನು ಶ್ರೀಮತಿ ಪದ್ಮಾವತಿ ಕೋಂ ಲೇಟ್‌ ವೆಂಕಟಾಚಲಯ್ಯ ನಂ2, 10ನೇ ಅಡ್ಡರಸ್ತೆ, ಮಲ್ಲೇಶ್ವರಂ, 
ಬೆಂಗಳೂರು-33 ಇವರ ಹೆಸರಿಗೆ ಖಾಯಂ ಮಾಡಲಾಗಿದೆ ಎಂದು ದೃಢೀಕರಿಸಿದೆ. 


ನೊಂದಣಿ ಜಿಲ್ಲೆ : ತುಮಕೂರು 
ತಾಲ್ಲೂಕು : ತಿಪಟೂರು 
ನೊಂದಣಿ ಕಛೇರಿ : ಉಪನೊಂದಣಾಧಿಕಾರಿಗಳು, ತಿಪಟೂರು. 


ಸ್ಥಿರಸ್ವತ್ತುಗಳ ವಿವರ 
ತಿಪಟೂರು ಟೌನ್‌, ಡಿ-ವಿಭಾಗದ, ವಿನಾಯಕನಗರ ಖಾನೇಷುಮಾರಿ ನಂ.4335, ಚಾಲ್ತಿ ಖಾತಾ ನಂ.74, ಸೈಟು ನಂ.4, ಇದರಲ್ಲಿ ಕಟ್ಟಿರುವ 
ಕಟ್ಟಡವೂ ಸೇರಿ ಒಟ್ಟು ಅಳತೆ ಪೂರ್ವ - ಪಶ್ಚಿಮ 30 ಅಡಿಗಳು, ಉತ್ತರ - ದಕ್ಷಿಣ 33 ಅಡಿಗಳು (30 x 33) ಆರ್‌.ಸಿ.ಸಿ. ಕಟ್ಟಡ 


ಇದಕ್ಕೆ ಚಕ್ಕುಬಂದಿ ವದ ಪೂರ್ವಕ್ಕೆ ; ಮುನ್ಸಿಪಲ್‌ ರಸ್ತೆ 
ಪಶ್ಚಿಮಕ್ಷೆ : ಪಿ. ರಾಮರಾಜುರವರ ಸ್ಪ 
ಚ ತ Ro) 
ಉತ್ತರಕ್ಕೆ ; ಲಲಿತಮ್ಮನವರ ಸ್ವತ್ತು 
ದಕ್ಷಿಣಕ್ಕೆ ; ಜಿ.ಕೆ. ಮಲ್ಲಪ್ಪನವರ ಸ್ವತ್ತು 


ಈ ದೃಢೀಕರಣ ಪತ್ರವನ್ನು ನನ 


ಡ್ಯ ತ್ರವನ್ನು ನನ್ನ ಸಹಿ ಮತ್ತು ಈ ಕಛೇರಿಯ ಮುದ್ರೆಯೊಂದಿಗೆ ದಿನಾ೦ಕ:31-03-2011 ರಂದು ನೀಡಿದೆ. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಪಿಆರ್‌೨44| ತಿಪಟೂರು ಉಪ ವಿಭಾಗ, ತಿಪಟೂರು. 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ನಂ.ಎಲ್‌ಎನ್‌ಡಿ.ಸಿಆರ್‌. 52/09-10, ದಿನಾಂಕ:01-04-2011 
ವಿಷಯ: ಶ್ರೀನಿವಾಸಪುರ ತಾಲ್ಲೂಕು ಕಸಬಾ ಹೋಬಳಿ ನಂಬಿಹಳ್ಳಿ ಗ್ರಾಮದ ಸ.ನಂ. 127 ರಲ್ಲಿ 1-00 ಎಕರೆ ಹಾಗೂ ಸ.ನಂ.129 
ರಲ್ಲಿ 1-01 ಎಕರೆ ಜಮೀನನ್ನು ಸರ್ಕಾರಿ ಆಸ್ಪತ್ರೆ ಕಟ್ಟಡಕ್ಕಾಗಿ ಮ೦ಜೂರು ಮಾಡುವ ಕುರಿತು. 


ಉಲ್ಲೇಖ: ಪ್ರಾದೇಶಿಕ ಆಯುಕ್ತರು, ಬೆ೦ಗಳೂರು ರವರ ಪತ್ರ ನಂ. ಎಲ್‌ಎನ್‌ಡಿ. ಸಿಆರ್‌. 172/10-11 ದಿನಾ೦ಕ:8-12-2010. 
2. ಸಹಾಯಕ ಕಮೀಷನರ್‌ ಕೋಲಾರ ರವರ ಪತ್ರ ಸಂಖ್ಯೆ ಎಲ್‌ಎನ್‌ಡಿ. ಸಿಆರ್‌.137/09-10 ದಿನಾಂಕ:16-1-10 
3. ತಹಶೀಲ್ದಾರ್‌ ಶ್ರೀನಿವಾಸಪುರ ತಾಲ್ಲೂಕು ರವರ ಪತ್ರ ಸಂಖ್ಯೆ ಎಲ್‌ಎನ್‌ಡಿ. ಸಿಆರ್‌.42/09-10 ದಿನಾಂಕ:24-09-09 
ಮತ್ತು ಎಲ್‌ಎನ್‌ಡಿ.ಸಿಆರ್‌.52/09-10 ದಿನಾಂಕ:20-1-11. 


೨೫೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಅಧಿಸೂಚನೆ 
94 ನೇ ನಿಯಮ 68(1)ನೇ ಪ್ರಕರಣದ ಮೇರೆಗೆ ಘೋಷಣೆ 


ಸರ್ಕಾರದ ಸ್ವತ್ತಾಗಿರುವ ಹಾಗೂ ಈ ಕೆಳಗೆ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದ ಶ್ರೀನಿವಾಸಪುರ ತಾಲ್ಲೂಕು ನಂಬಿಹಳ್ಳಿ ಗ್ರಾಮದ 
ಸ.ನಂ. 127 ರ ಸರ್ಕಾರಿ ಖರಾಬು ಕೋಡಿಹಳ್ಳ ಜಮೀನಿನಲ್ಲಿ 1-00 ಎಕರೆ ಮತ್ತು ಸ.ನಂ. 129 ರ ಸರ್ಕಾರಿ ಖರಾಬು ಶಿಪ್ಪೆಗಿಡಗಳು ಜಮೀನಿನಲ್ಲಿ 
1-01 ಎಕರೆ ಒಟ್ಟು 2-01 ಎಕರೆ ಜಮೀನು ಸಾರ್ವಜನಿಕ ಉಪಯೋಗಕ್ಕೆ ಸದರಿ ಉದ್ದೇಶಕ್ಕಾಗಿ ಅಗತ್ಯವಿಲ್ಲವೆಂದು ಕಂಡು ಬಂದಿರುವುದರಿಂದ ಈಗ 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 ರ 68 ನೇ ಪ್ರಕರಣದ (1 ನೇ ಉಪಪ್ರಕರಣದಂತೆ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು 
ಉಲ್ಲೇಖದ ಸರ್ಕಾರದ ಪತ್ರದಂತೆ ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ ಆದ ನನಗೆ ಪ್ರತ್ಯಾಯೋಜನೆಯಗೊಂಡಿರುವುದರಿಂದ, ಸದರಿ ಅಧಿಕಾರವನ್ನು 
ಚಲಾಯಿಸಿ ಸದರಿ ಶ್ರೀನಿವಾಸಪುರ ತಾಲ್ಲೂಕು ನಂಬಿಹಳ್ಳಿ ಗ್ರಾಮದ ಸ.ನಂ. 127 ರ ಸರ್ಕಾರಿ ಖರಾಬು ಕೋಡಿಹಳ್ಳ ಜಮೀನಿನಲ್ಲಿ 1-00 ಎಕರೆ ಮತ್ತು 
ಸ.ನಂ. 129 ರ ಸರ್ಕಾರಿ ಖರಾಬು ಹಿಪ್ಪೆಗಿಡಗಳು ಜಮೀನಿನಲ್ಲಿ 1-01 ಎಕರೆ ಒಟ್ಟು 2-01 ಎಕರೆ ಪ್ರದೇಶವು ಸದರಿ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು 
ಮತ್ತು ಸದರಿ ಖರಾಬು ಜಮೀನಿನ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳಿಸಲು ಉದ್ದೇಶಿಸಿರುವುದಾಗಿ ಈ ಮೂಲಕ 
ಘೋಷಿಸುತ್ತೇನೆ. 

ಸದರಿ ಶ್ರೀನಿವಾಸಪುರ ತಾಲ್ಲೂಕು ನಂಬಿಹಳ್ಳಿ ಗ್ರಾಮದ ಸ.ನಂ. 127 ರ ಸರ್ಕಾರಿ ಖರಾಬು ಕೋಡಿಹಳ್ಳ ಜಮೀನಿನಲ್ಲಿ 1-00 ಎಕರೆ 
ಮತ್ತು ಸ.ನಂ. 129 ರ ಸರ್ಕಾರಿ ಖರಾಬು ಹಿಪ್ಪೆಗಿಡಗಳು ಜಮೀನಿನಲ್ಲಿ 1-01 ಎಕರೆ ಒಟ್ಟು 2-01 ಎಕರೆ ಪ್ರದೇಶದಲ್ಲಿ ಅಥವಾ ಅದರ ಮೇಲೆ 
ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು 
ಹೊಂದಿರುವ ಯಾವನೇ ಸಾರ್ವಜನಿಕನು ಅಥವಾ ಯಾವುದೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ ತ್ತೊಂಭತ್ತು ದಿನಗಳೊಳಗಾಗಿ ಸದರಿ 
ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು, ಅಂಥ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ 
ರೀತಿಯನ್ನು ಮತ್ತು ಅಂಥ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಠ ಪರಿಹಾರಕ್ಕಾಗಿ ಕ್ರೈಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಈ ಕಛೇರಿಗೆ 
ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು, ಮತ್ತು ಆಕ್ಷೇಪಣೆಗಳನ್ನು ಮತ್ತು ಕ್ಲೈಮುಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಪರಿಶೀಲಿಸಲಾಗುವುದು. 


ಅನುಸೂಚಿ 
ಜಿಲ್ಲೆ ಕೋಲಾರ 
ತಾಲ್ಲೂಕು ; ಶ್ರೀನಿವಾಸಪುರ 
ಹೋಬಳಿ ಕ್ತ ಕಸಬಾ 
ಗ್ರಾಮ ನಂಬಿಹಳ್ಳಿ 


ಶ್ರೀನಿವಾಸಪುರ ತಾಲ್ಲೂಕು ನಂಬಿಹಳ್ಳಿ ಗ್ರಾಮದ ಸ.ನಂ. 127 ರ ಸರ್ಕಾರಿ ಖರಾಬು ಕೋಡಿಹಳ್ಳ ಜಮೀನಿನಲ್ಲಿ 1-00 ಎಕರೆ ಮತ್ತು 
ಸ.ನಂ. 129 ರ ಸರ್ಕಾರಿ ಖರಾಬು ಹಿಪ್ಪೆಗಿಡಗಳು ಜಮೀನಿನಲ್ಲಿ 1-01 ಎಕರೆ ಒಟ್ಟು 2-01 ಎಕರೆ ಸಾರ್ವಜನಿಕರ ಹಕ್ಕು ನಿವೃತ್ತಿಗಾಗಿ ಪ್ರಸ್ತಾಪಿಸಲಾಗಿದೆ. 


ಚೆಕ್ನುಬಂದಿ 
ಸ.ನಂ. 127 ಸ.ನಂ.129 
ಪೂರ್ವಕ್ಕೆ ಕೆರೆ ಅಚ್ಚುಕಟ್ಟು ಕೆರೆ ಅಚ್ಚುಕಟ್ಟು 
ಪಶ್ಚಿಮಕ್ಕೆ ಸರ್ಕಾರಿ ಕುಂಟೆ ಜಮೀನು ಸರ್ಕಾರಿ ಪ್ರೌಢಶಾಲೆ 
ಉತ್ತರಕ್ಕೆ ಕೆರೆಕಟ್ಟೆ ಸ.ನಂ. 127ರ ಜಮೀನು 
ದಕ್ಷಿಣಕ್ಕೆ ಸ.ನಂ. 129 ರ ಜಮೀನು ಮತ್ತು ದೇವಸ್ಥಾನ ಸ.ನಂ. 147ರ ಜಮೀನು 
ಜಿಲ್ಲಾಧಿಕಾರಿಗಳು 
ಪಿಆರ್‌-442 ಕೋಲಾರ ಜಿಲ್ಲೆ 


ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಬೆಂಗಳೂರು 
ಸಂಖ್ಯೆ:ಉತನಿ/ಉದ್ಯೋಗ/ಆಡಳಿತ-1/ವಿವ-15/2010-11, ದಿನಾಂಕ:8ನೇ ಏಪ್ರಿಲ್‌ 2011 
ವಿಷಯ: ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ಉದ್ಯೋಗ ವಿಭಾಗದಲ್ಲಿ ಸಹಾಯಕ ಉದ್ಯೋಗಾಧಿಕಾರಿ ವೃಂದದಿಂದ 
ಉದ್ಯೋಗಾಧಿಕಾರಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಆಸುಇ 46 ಸೇವಿ 2008, ದಿನಾ೦ಕ:11-2-2010 ರ ಅನ್ವಯ, ಸರ್ಕಾರವು ಎಲ್ಲಾ ಇಲಾಖೆ/ 
ಸೇವೆಗಳಲ್ಲಿರುವ ಸಮೂಹ "ಬಿ' ಹುದ್ದೆಗಳ ಮೊದಲ ನೇಮಕಾತಿಗಳಿಗೆ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರು ನೇಮಕಾತಿ ಪ್ರಾಧಿಕಾರವೆಂದು 
ನಿರ್ದಿಷ್ಟಪಡಿಸಿ ಆದೇಶಿಸಲಾಗಿದೆ. ಇದಲ್ಲದೆ, ಎಲ್ಲಾ ಸಮೂಹ "ಬಿ' ಹುದ್ದೆಗಳಿಗೆ (ತಹಸೀಲ್ದಾರ್‌ ಗ್ರೇಡ್‌-2 ಅನ್ನು ಬಿಟ್ಟು ಮುಂಬಡ್ತಿ ನೀಡಲು ಪೋಷಕ 
ವೃಂದದಲ್ಲಿನ ನೌಕರರ ಅರ್ಹತೆ ಮತ್ತು ಸೂಕ್ತತೆಯನ್ನು ಪರಿಶೀಲಿಸಲು ಮುಖ್ಯಸ್ಥರು ತಮ್ಮ ಇಲಾಖೆಯಲ್ಲಿನ ಹಿರಿಯ ಅಧಿಕಾರಿಗಳನ್ನೊಳಗೊಂಡ 
ಇಲಾಖಾ ಮುಂಬಡ್ತಿ ಸಮಿತಿಯನ್ನು ರಚಿಸಿಕೊಳ್ಳಬಹುದಾಗಿದೆಯೆಂದು ಸರ್ಕಾರದ ಸಂಖ್ಯೆ ಸಿಆಸುಇ 75 ಸೆನೆನಿ 2010, ದಿನಾ೦ಕ:19-5-2010 ರನ್ವಯ 
ಆದೇಶಿಸಲಾಗಿದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೧೧ 





ಅಂತೆಯೇ ಆದೇಶ ಸಂಖ್ಯೆ ಉತನಿ / ಉದ್ಯೋಗ / ಆಡಳಿತ-1 / ವಿವ-17 / 2010-11, ದಿನಾ೦ಕ:6-7-2010 ರ ಅನ್ವಯ, ಉದ್ಯೋಗ 
ಮತ್ತು ತರಬೇತಿ ಇಲಾಖೆಯ ಉದ್ಯೋಗ ವಿಭಾಗದ ಸಹಾಯಕ ಉದ್ಯೋಗಾಧಿಕಾರಿ (ಸಮೂಹ 'ಸಿ')) ವೃಂದದ ಉದ್ಯೋಗಿಗಳಿಗೆ ಉದ್ಯೋಗಾಧಿಕಾರಿ 
(ಸಮೂಹ "ಬಿ') ವೃಂದದ ಹುದ್ದೆಗಳಿಗೆ ಮುಂಬಡ್ತಿ ನೀಡಲು ಹಿರಿಯ ಅಧಿಕಾರಿಗಳನ್ನೊಳಗೊ೦ಡ ಇಲಾಖಾ ಮುಂಬಡ್ತಿ ಸಮಿತಿಯನ್ನು ಆಯುಕ್ತರು, 
ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದೆ. ಇದರನ್ವಯ, ಅರ್ಹ ಸಹಾಯಕ ಉದ್ಯೋಗಾಧಿಕಾರಿಗಳಿಗೆ 
ಉದ್ಯೋಗಾಧಿಕಾರಿ ಹುದ್ದೆಗೆ ಮುಂಬಡ್ತಿ ನೀಡಲು ಇಲಾಖಾ ಸಮಿತಿಯ ಸಭೆಯನ್ನು ಏರ್ಪಡಿಸಿ, ಈ ಕೆಳಕಂಡ ಉದ್ಯೋಗಿಗಳಿಗೆ ಮುಂಬಡ್ತಿ ನೀಡಲು 
ತೀರ್ಮಾನಿಸಲಾಯಿತು. 

ಆದ್ದರಿಂದ ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ಉದ್ಯೋಗ ವಿಭಾಗದಲ್ಲಿ  ಕಾರ್ಯನಿರ್ವಹಿಸುತ್ತಿರುವ ಕೆಳಕಂಡ 
ಸಹಾಯಕ ಉದ್ಯೋಗಾಧಿಕಾರಿಗಳಿಗೆ ರೂ.10800-300-12300-350-14400-400-16800-450-19500-525-20025 ರ ವೇತನ ಶ್ರೇಣಿಯಲ್ಲಿ 
ಉದ್ಯೋಗಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ಕಚೇರಿಯಲ್ಲಿ ಮುಂದಿನ ಆದೇಶದವರೆಗೆ 
ಕಾರ್ಯನಿರ್ವಹಿಸಲು ನೇಮಕ ಮಾಡಲಾಗಿದೆ. ಈ ಆದೇಶವು ತಕ್ಷಣದಿಂದ ಜಾರಿಗೆ ಬರುತ್ತದೆ. 





























ಕ್ರಮ ಉದ್ಯೋಗಿಯ ಹೆಸರು, ಪದನಾಮ ಮತ್ತು ಕಚೇರಿ | ಮುಂಬಡ್ತಿ ನೀಡಿ ನೇಮಕ ಮಾಡಲಾದ ಜೆ 
ಸಂಖ್ಯೆ (ಶ್ರೀಮತಿ/ಶ್ರೀ) ಹುದ್ದೆ ಮತ್ತು ಕಚೇರಿ 

1. ಎಂ. ರಾಮಮೂರ್ತಿ, ಉದ್ಯೋಗಾಧಿಕಾರಿ, ಪ್ರಸ್ತುತ ಖಾಲಿ ಇರುವ ಹುದ್ದೆಗೆ 
ಸಹಾಯಕ ಉದ್ಯೋಗಾಧಿಕಾರಿ, ಉದ್ಯೋಗ ಮತ್ತು ತರಬೇತಿ ಸ್ಥಳೀಯ ನೇಮಕಾತಿ 
ಉದ್ಯೋಗ ಮತ್ತು ತರಬೇತಿ ನಿರ್ದೇಶನಾಲಯ, ನಿರ್ದೇಶನಾಲಯ, ಉದ್ಯೋಗ ವಿಭಾಗ, 
ಉದ್ದೋಗ ವಿಬಾಗ, ಬೆ೦ಗಳೂರು ಬೆಂಗಳೂರು. 

೧. ಜಿ. ಸುರೇಶ್‌, ಉದ್ಯೋಗಾಧಿಕಾರಿ, ಪ್ರಸ್ತುತ ಖಾಲಿ ಇರುವ ಹುದ್ದೆಗೆ 
ಸಹಾಯಕ ಉದ್ಯೋಗಾಧಿಕಾರಿ, ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಸಾರ್ವಜನಿಕ ಸೇವಾ 
ವಿಶಿಷ್ಟ ವೃತ್ತಿ ಮತ್ತು ಕಾರ್ಯನಿರ್ವಾಹಕ ರಾಯಚೂರು. ಹಿತದೃಷ್ಠಿಯಿಂದ 
ಉದ್ದೋಗ ವಿನಿಮಯ ಕೇಂದ, ಬೆ೦ಗಳೂರು 

3. ಕೆ.ಎಂ. ಸನತ್‌ಕುಮಾರ್‌, ಉದ್ಯೋಗಾಧಿಕಾರಿ, ಪ್ರಸ್ತುತ ಖಾಲಿ ಇರುವ ಹುದ್ದೆಗೆ 
ಸಹಾಯಕ ಉದ್ಯೋಗಾಧಿಕಾರಿ, ಜಿಲ್ಲಾ ಉದ್ಯೋಗ ವಿನಿಮಯ ಕೇ೦ದ್ರ ಸ್ಥಳೀಯ ನೇಮಕಾತಿ 
ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ (ಸಾಮಾನ್ಯ), ಬೆ೦ಗಳೂರು. 

(ಸಾಮಾನ), ಬೆಂಗಳೂರು 

4. ಬಿ.ಪಿ. ಗೀತಾದೇವಿ, ಉದ್ಯೋಗಾಧಿಕಾರಿ, ಪ್ರಸ್ತುತ ಖಾಲಿ ಇರುವ ಹುದ್ದೆಗೆ 
ಸಹಾಯಕ ಉದ್ಯೋಗಾಧಿಕಾರಿ, ಜಿಲ್ಲಾ ಉದ್ಯೋಗ ವಿನಿಮಯ ಕೇ೦ದ್ರ ಸಾರ್ವಜನಿಕ ಸೇವಾ 
ಅಂಗವಿಕಲರ ವಿಶೇಷ ಉದ್ಯೋಗ ವಿನಿಮಯ ಹಾವೇರಿ ಹಿತದೃಷ್ಟಿಯಿಂದ 
ಕೇಂದ್ರ, ಬೆಂಗಳೂರು 








ಎಸ್‌.ಆರ್‌. ಉಮಾಶಂಕರ್‌ 
ಆಯುಕ್ತರು, 
ಉದ್ಯೋಗ ಮತ್ತು ತರಬೇತಿ, 
ಪಿಆರ್‌-469 ಬೆಂಗಳೂರು 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು ಉಪವಿಭಾಗ, ತಿಪಟೂರು ಅವರ ಕಾರ್ಯಾಲಯ 


ವಿಷಯ: ಶ್ರೀ ಆರ್‌.ಎನ್‌. ಬಸವರಾಜು ಬಿನ್‌ ನಂಜುಂಡಪ್ಪ ಬಿ-ರಂಗಾಪುರ, ತಿಪಟೂರು ತಾಲ್ಲೂಕು ಇವರ ಸ್ಥಿರಾಸ್ತಿಯನ್ನು ಪ್ರಾಥಮಿಕ 
ಸಹಕಾರ ಕೃಷಿ ಮತ್ತು ಗ್ರಾಮೀಣಭಿವೃದ್ಧಿ ಬ್ಯಾಂಕ್‌ (ನಿ.) ತಿಪಟೂರು ಈ ಬ್ಯಾಂಕಿನ ಹೆಸರಿಗೆ ವರ್ಗಾಯಿಸಿರುವ ಸ್ಥಿರಾಸ್ತಿಯನ್ನು 
ಪುನ: ಸದರಿಯವರ ಹೆಸರಿಗೆ ವರ್ಗಾವಣೆ ಮಾಡಿ ಸ್ಥಿರೀಕರಣ ಆದೇಶ ನೀಡುವ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿಯ ಆದೇಶ ಸಂಖ್ಯೆ: ಸನಿ - 34/ಡಿಡಿಎಸ್‌/340/2002-2003. ದಿನಾ೦ಕ:12-03-2003 
2) ವ್ಯವಸ್ಥಾಪಕರು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ (ನಿ) ತಿಪಟೂರು ಇವರ ಪತ್ರ 
ಸಂಖ್ಯೆ 319/ 2010-11 ದಿನಾಂಕ:05-02-2011 


ಪ್ರಸ್ತಾವನೆ: 

ಶ್ರೀ ಆರ್‌.ಎನ್‌. ಬಸವರಾಜು ಬಿನ್‌ ನಂಜುಂಡಪ್ಪ ಬಿ-ರಂಗಾಪುರ, ಬಳವನೇರಲು ಪೋಸ್ಟ್‌, ತಿಪಟೂರು ತಾಲ್ಲೂಕು, ಇವರು ಪ್ರಾಥಮಿಕ 
ಸಹಕಾರ ಕೃಷಿ ಮತ್ತು ಗ್ರಾಮೀಣಭಿವೃದ್ಧಿ ಬ್ಯಾಂಕ್‌ (ನಿ) ತಿಪಟೂರು, ಈ ಬ್ಯಾಂಕಿನಲ್ಲಿ ಶ್ರೀ ಆರ್‌.ಎನ್‌. ಬಸವರಾಜು ಇವರ ಸ್ಥಿರಾಸ್ತಿಯಾದ ಬಿ. 
ರಂಗಾಪುರ ಗ್ರಾಮದ ಸರ್ವೆ ನಂ. 42/2, ರಲ್ಲಿ 0.14 ಗುಂಟೆ, ಸರ್ವೆ ನಂ 5/8ರಲ್ಲಿ, 120 ಗುಂಟೆ ಮತ್ತು ಸರ್ವೆ ನಂ 9/ ರಲ್ಲಿ 128 ಗುಂಟೆ ಖುಷ್ಕಿ 
ಜಮೀನನ್ನು ಬ್ಯಾಂಕಿಗೆ ಆಧಾರ ಮಾಡಿ ಬಾವಿ ಮತ್ತು ಪಂಪ್‌ಸೆಟ್‌ ಸಾಲ ಪಡೆದು ಅಸಲು, ಬಡ್ಡಿ ಮತ್ತು ಇತರೆ ವೆಚ್ಚಗಳು ಸೇರಿ, ರೂ.72472-00 
ಗಳಿಗೆ ಸುಸ್ತಿಯಾಗಿದ್ದು ಸಾಲದ ವಸೂಲಾತಿಗಾಗಿ ಸದರಿ ಬ್ಯಾಂಕ್‌ನವರು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959, ಕಲಂ 70ರ ಅಡಿಯಲ್ಲಿ 


೨೫೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಇವರ ನ್ಯಾಯಾಲಯದಲ್ಲಿ ದಾವೆ ಸಂಖ್ಯೆ: 1482/1997-98 ಹಾಗೂ 1479/1997-98 ರಂತೆ 
ದಾವೆ ದಾಖಲು ಮಾಡಿ ನೀಡಿದ, ತೀರ್ಪಿನ ಪ್ರಕಾರ ಅಮಲ್ಜಾರಿ ಸಂಖ್ಯೆ: 176/1998-99 ಹಾಗೂ 173/1998-99 ರಲ್ಲಿ ಅಮಲ್ಜಾರಿ ಪಡೆದು ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 101 ರನ್ವಯ ಉಲ್ಲೇಖ (1) ರೀತ್ಯಾ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌. (ನಿ) 
ತಿಪಟೂರು ಇವರ ಹೆಸರಿಗೆ ವರ್ಗಾಯಿಸಿ ಆದೇಶ ನೀಡಲಾಗಿತ್ತು. 

ವ್ಯವಸ್ಥಾಪಕರು, ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ (ನಿ) ತಿಪಟೂರು ಇವರು ಉಲ್ಲೇಖ (2)ರ ಪತ್ರದಲ್ಲಿ 
ಶ್ರೀ ಆರ್‌.ಎನ್‌. ಬಸವರಾಜು ಬಿನ್‌ ನಂಜುಂಡಪ್ಪ ಬಿ-ರಂಗಾಪುರ ಇವರ ಸಾಲದ ಹಣ ಸಂಪೂರ್ಣವಾಗಿ ಬ್ಯಾಂಕಿಗೆ ಜಮಾ ಆಗಿದ್ದು ಸದರಿಯವರ 
ಹೆಸರಿಗೆ ಸ್ಥಿರಾಸ್ತಿಯನ್ನು ವರ್ಗಾವಣೆ ಮಾಡಿಕೊಡಲು ಕೋರಿರುತ್ತಾರೆ. 


ಇವರ ಮನವಿಯನ್ನು ಒಪ್ಪಿ ಉಲ್ಲೇಖ (1) ರಲ್ಲಿ ಹೊರಡಿಸಿದ ಆದೇಶದ ಸ್ಥಿರಾಸ್ತಿಯನ್ನು ಪುನ: ಶ್ರೀ ಆರ್‌.ಎನ್‌. ಬಸವರಾಜು ಬಿನ್‌ 
ನಂಜುಂಡಪ್ಪ ಬಿ-ರಂಗಾಪುರ, ತಿಪಟೂರು ತಾಲ್ಲೂಕು ಅವರ ಹೆಸರಿಗೆ ಸ್ಥಿರೀಕರಿಸಲು ಈ ಕೆಳಕಂಡಂತೆ ಆದೇಶಿಸಿದೆ. 


ಆದೇಶ 
ಸಂಖ್ಯೆ: ಸನಿ.34/ಸ್ವತ್ತಿನ ವರ್ಗಾವಣೆ/1/101/2011-12, ದಿನಾಂಕ:10ನೇ ಜೂನ್‌ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ನು ಗಮನಿಸಿ ಆರ್‌.ಜೆ. ಕಾಂತರಾಜು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ತಿಪಟೂರು 


ಉಪವಿಭಾಗ, ತಿಪಟೂರು ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960ರ ನಿಯಮ 38ಎ(15)ರ ರೀತ್ಯಾ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆಸಿ.ಓ-139/ಸಿ.ಎಲ್‌.ಎಂ./2010 ಬೆಂಗಳೂರು ದಿನಾಂಕ:17-02-2011 ರ ರೀತ್ಯಾ ಪ್ರತ್ಯೋಜಿಸಲ್ಪಟ್ಟ ಅಧಿಕಾರವನ್ನು ಉಪಯೋಗಿಸಿ 
ಶ್ರೀ ಆರ್‌.ಎನ್‌. ಬಸವರಾಜು ಬಿನ್‌ ನಂಜುಂಡಪ್ಪ, ಬಿ-ರಂಗಾಪುರ, ತಿಪಟೂರು ತಾಲ್ಲೂಕು, ಇವರ ಸ್ಥಿರಾಸ್ತಿಯನ್ನು ಪ್ರಾಥಮಿಕ ಸಹಕಾರ 
ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ (ನಿ) ತಿಪಟೂರು ಇದರ ಹೆಸರಿಗೆ ವರ್ಗಾಯಿಸಿ ನೀಡಿದ ಆದೇಶವನ್ನು ಪುನ: ಮಾರ್ಪಡಿಸಿ ಈಗ 
ಶ್ರೀ ಆರ್‌.ಎನ್‌. ಬಸವರಾಜು ಬಿನ್‌ ನಂಜುಂಡಪ್ಪ ಬಿ. ರಂಗಾಪುರ, ತಿಪಟೂರು ತಾಲ್ಲೂಕು ಇವರ ಹೆಸರಿಗೆ ಪುನರ್‌ ವರ್ಗಾವಣೆ ಮಾಡಿ ಆದೇಶ 
ನೀಡಿರುತ್ತೇನೆ. ಈ ಆದೇಶಕ್ಕೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರನ್ವಯ ನಮೂನೆ - 8 ರಲ್ಲಿ ನಿಗದಿಪಡಿಸಿದ ನಮೂನೆಯನ್ನು ಸ್ಥಿರ 
ಸ್ವತ್ತುಗಳ ವರ್ಗಾವಣೆ ಪತ್ರವನ್ನು ಲಗತ್ತಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮುದ್ರೆಯೊಂದಿಗೆ ದಿನಾಂಕ:10-06-2011 ರಂದು ನೀಡಿದೆ. 
ಆರ್‌.ಜೆ. ಕಾಂತರಾಜು, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ತಿಪಟೂರು ಉಪವಿಭಾಗ, ತಿಪಟೂರು. 


ನಮೂನೆ - 8 
ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960ರ 
ಉಪನಿಯಮ 38 ಎ (15) ರ ರೀತ್ಯಾ ಸ್ಥಿರ ಸ್ವತ್ತು ವರ್ಗಾವಣೆ ಪ್ರಮಾಣ ಪತ್ರ 
ತುಮಕೂರು ಜಿಲ್ಲೆ, ತಿಪಟೂರು ತಾಲ್ಲೂಕು ಬಿ-ರಂಗಾಪುರ ಗ್ರಾಮದ ವಾಸಿಯಾದ ಶ್ರೀ ಆರ್‌.ಎನ್‌. ಬಸವರಾಜು ಬಿನ್‌ ನಂಜುಂಡಪ್ಪ 
ಇವರ ಸ್ಥಿರಾಸ್ತಿಯನ್ನು ಉಲ್ಲೇಖ (1) ರಂತೆ ಈ ಕಛೇರಿ ಆದೇಶದ ಅಡಿಯಲ್ಲಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ (ನಿ.) 
ತಿಪಟೂರು ಇವರಿಗೆ ವರ್ಗಾಯಿಸಿದ್ದು, ಸದರಿಯವರಿಂದ ಬ್ಯಾಂಕಿಗೆ ಬರಬೇಕಾಗಿದ್ದ ಪೂರಾ ಹಣ ಸಂದಾಯವಾಗಿದ್ದು, ಸದರಿ ಸ್ಥಿರಾಸ್ತಿಯನ್ನು 
ಮೂಲ ಹಕ್ಕುದಾರರಿಗೆ ಮರುವರ್ಗಾಯಿಸುವಂತೆ ಬ್ಯಾಂಕಿನ ವ್ಯವಸ್ಥಾಪಕರು ಕೋರಿರುವ ಮೇರೆಗೆ ಈ ಕೆಳಕಂಡ ಸ್ಥಿರಾಸ್ತಿಗಳ ಹಕ್ಕು-ಬಾಧ್ಯತೆಗಳು 
ಶ್ರೀ ಆರ್‌.ಎನ್‌. ಬಸವರಾಜು ಬಿನ್‌. ನಂಜುಂಡಪ್ಪ, ಬಿ-ರಂಗಾಪುರ, ತಿಪಟೂರು ತಾಲ್ಲೂಕು ಇವರಿಗೆ ನಿರ್ದಿಷ್ಠವಾಗಿರತಕ್ಕದ್ದು ಮತ್ತು ಈ ಆದೇಶದಂತೆ 


ಸ್ಥಿರಾಸ್ತಿಯನ್ನು ಮೂಲ ಹಕ್ಕುದಾರರಿಗೆ ಒಪ್ಪಿಸತಕ್ಕದ್ದೆಂದು ಈ ಪ್ರಮಾಣ ಪತ್ರ ನೀಡಲಾಗಿದೆ. 
ಸ್ಥಿರ ಸ್ಪತ್ತುಗಳ ವಿವರ 


ಲ ನ್ನ 
































ಗ್ರಾಮ / ಹೋಬಳಿ ಚ ವಿಸೀರ್ಣ ತರಹೆ ಹಕ್ಕುದಾರರ ವಿಳಾಸ 
Ke ನಂಬರ್‌ ಣೆ ಕ 
1. ಬಿ-ರಂಗಾಪುರ ಹೊನ್ನವಳ್ಳಿ 42/2 0.14 ಖುಷ್ಕಿ ಆರ್‌.ಎನ್‌. ಬಸವರಾಜು ಬಿನ್‌ ನಂಜುಂಡಪ್ಪ 
ಹೋಬಳಿ ಬಿ-ರಂಗಾಪುರ ಹೊನ್ನವಳ್ಳಿ ಹೋಬಳಿ 
ತಿಪಟೂರು ತಾಲ್ಲೂಕು 
2. ಬಿ-ರಂಗಾಪುರ ಹೊನ್ನವಳ್ಳಿ 5-1 0.20 ಖುಷ್ಠಿ ಆರ್‌.ಎನ್‌. ಬಸವರಾಜು ಬಿನ್‌ ನಂಜುಂಡಪ್ಪ 
ಹೋಬಳಿ ಬಿ-ರಂಗಾಪುರ ಹೊನ್ನವಳ್ಳಿ ಹೋಬಳಿ 
ತಿಪಟೂರು ತಾಲ್ಲೂಕು 
3. ಬಿ-ರಂಗಾಪುರ ಹೊನ್ನವಳ್ಳಿ 9-1 1.28 ಖುಷ್ಕಿ ಆರ್‌.ಎನ್‌. ಬಸವರಾಜು ಬಿನ್‌ ನಂಜುಂಡಪ್ಪ 
ಹೋಬಳಿ ಬಿ-ರಂಗಾಪುರ ಹೊನ್ನವಳ್ಳಿ ಹೋಬಳಿ 
ತಿಪಟೂರು ತಾಲ್ಲೂಕು 





ಆರ್‌.ಜೆ. ಕಾಂತರಾಜು, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಪಿಆರ್‌-641 ತಿಪಟೂರು ಉಪವಿಭಾಗ, ತಿಪಟೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೧೩ 





ಕಂದಾಯ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಕಂಇ 296 ಎಎಸ್‌ಡಿ 2011, ಬೆಂಗಳೂರು, ದಿನಾಂಕ:22.07.2011 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ಗ್ರೇಡ್‌-1 ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನುದಿನಾ೦ಕ:0107.1992 ರಿಂದ 31.12.2007 ರವರೆಗೆ ಇದ್ದಂತೆ ಸಂಖ್ಯೆ: ಕಂಇ 131 ಎಎಸ್‌ಡಿ 2008 ದಿನಾಂಕ:23.10.2010ರ 
ಅಧಿಸೂಚನೆಯಲ್ಲಿ ಪ್ರಕಟಗೊಳಿಸಲಾಗಿತ್ತು. 
ಮುಂದುವರೆದು, ಕೆಲವು ತಹಶೀಲ್ದಾರ್‌ ಗ್ರೇಡ್‌-2 ವೃಂದದ ಅಧಿಕಾರಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ (ಆರ್‌.ಪಿ.ಪಿ.ಪಿ) ನಿಯಮಾವಳಿಗಳು 1978ರ ನಿಯಮ 2(1)(ಎ) ರನ್ವಯ ಪೂರ್ವಾನ್ವಯವಾಗಿ ಬಡ್ತಿ 
ನೀಡಲಾಗಿದ್ದು, ಮತ್ತು ಅಧಿಸೂಚನೆ ಸಂಖ್ಯೆ: ಕಂಇ 760 ಎಎಸ್‌ಡಿ 2010 ದಿನಾಂಕ:18.07.2011ರಲ್ಲಿ ತಹಶೀಲ್ದಾರ್‌ ಗ್ರೇಡ್‌-1 ವೃಂದಕ್ಕೆ ಒಟ್ಟು 136 ಗ್ರೇಡ್‌-2 ತಹಶೀಲ್ದಾರರುಗಳಿಗೆ ಮುಂಬಡ್ತಿ ನೀಡಲಾಗಿದೆ. 
ಮೇಲ್ಕಂಡಂತೆ, ತಹಶೀಲ್ದಾರ್‌ ಗ್ರೇಡ್‌-1 ವೃಂದಕ್ಕೆ ಪದೋನ್ನತಿ ಹೊಂದಿರುವ ಅಧಿಕಾರಿಗಳಿಗೆ ಕರ್ನಾಟಕ ಸರ್ಕಾರಿ ನೌಕರರ (ಜೇಷ್ಠತಾ ನಿಯಮಗಳು) 1957ರ ನಿಯಮ 10ರಂತೆ ದಿನಾ೦ಕ:0107.1992 ರಿಂದ 22.07.2011 
ರವರೆಗೆ ಇದ್ದಂತೆ ತಹಶೀಲ್ದಾರ್‌ ಗ್ರೇಡ್‌-1 ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಈ ಅಧಿಸೂಚನೆಗೆ ಲಗತ್ತಿಸಿದ ಅನುಬಂಧದಲ್ಲಿ ಕ್ರಮ ಸಂಖ್ಯೆ: 1 ರಿಂದ 695 ರವರೆಗೆ ಇದ್ದಂತೆ ಪ್ರಕಟಿಸಲಾಗಿದೆ. 
ಈ ಜೇಷ್ಠತಾ ಪಟ್ಟಿಗೆ ಸಂಬಂಧಿಸಿದಂತೆ ಆಕ್ಷೇಪಣೆಗಳುಏನಾದರೂ ಇದ್ದಲ್ಲಿ ಅವುಗಳನ್ನು ಲಿಖಿತವಾಗಿ ಈ ಅಧಿಸೂಚನೆ ಪ್ರಕಟಿಸಿದ 30 ದಿನಗಳೊಳಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ, 5ನೇ ಮಹಡಿ, 
ಬಹುಮಹಡಿಗಳ ಕಟ್ಟಡ, ಬೆಂಗಳೂರು ಇವರಿಗೆ ಸಲ್ಲಿಸಲು ಸೂಚಿಸಿದೆ. ನಿಗದಿಪಡಿಸಿದ ಸಮಯದ ನಂತರ ಸ್ವೀಕರಿಸಲಾದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಗೋಪಾಲಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3) 
ಅನುಬಂಧ-1 
ಕಂಇ 296 ಎಎಸ್‌ಡಿ 2011 ದಿನಾಂಕ: 22-7-2011 ರ ಅಧಿಸೂಚನೆ ಅನುಬಂಧ 
ದಿನಾಂಕ: 1-7-1992 ರಿಂದ 19-7-2011 ರ ಅಂತ್ಯಕ್ಕೆ ಇರುವ ತಹಶೀಲ್ದಾರ್‌ ಗ್ರೇಡ್‌-1 ಅಧಿಕಾರಿಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 















































ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಸಾ ವೃಂದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ ಹ 
ಸಂ. | ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ ಹ ಅರ್ಹತಾ ಅರ್ಹತಾ (| ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 
1 2 3 4 5 6 7 
1 ಎನ್‌.ಟಿ. ಬೇವಿನಕಟ್ಟಿ 2/28/940 7/22/1992 7/22/1992 7/22/1992 
ಸ ಕೆ.ಬಿ. ಬೆಳವಿ 4/9/1940 7/22/1992 7/22/1992 
3 ಹೆಚ್‌.ವಿ. ಶ್ರೀನಿವಾಮೂರ್ತಿ 8/28/1944 7/22/1992 7/22/1992 y 
4 ಕೆ.ಎಸ್‌. ಯಡಿಯೂರಪ್ಪ 4/10/1944 7/22/1992 7/22/1992 i 







































































೨೫೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಸದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. | ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ | ಅರ್ಹತಾ ಅರ್ಹತಾ | ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

5 ಎನ್‌.ಜಿ. ನಂಜರಾಜ 10/13/1947 7/22/1992 7/22/1992 ಸ್ಯ 

6 ಎಸ್‌.ಕೆ. ಭೀಮಪ್ಪ (ಎಸ್‌.ಟಿ) 6/1/1943 5/4/1980 7/22/1992 | 

7 ಎಸ್‌. ಸ್ವಾಮಿ (ಎಸ್‌.ಟಿ) 5/7/1940 5/2/1981 7/22/1992 i 

8 ಬಿ. ನರಸಿಂಹಯ್ಯ (ಎಸ್‌.ಟಿ) 4/5/1944 5/12/1981 7/22/1992 4 

9 ಎಸ್‌. ಬಸಪ್ಪ 4/20/1952 3/22/1982 7/22/1992 | 

10 ಪಿ. ಸುಬ್ರಮಣ್ಯಂ 9/30/1952 3/22/1982 7/22/1992 ಫಿ 

11 ಎಂ. ಅಶೋಕ 7/1/1952 3/22/1982 7/22/1992 | 

12 ತೇಜಸ್ವಿನಿ ಸದಾನಂದ ನಾಯಕ 5/2/1952 3/22/1982 7/22/1992 | 

13 ಮಹ್ಮದ ಜಫುಲ್ಲಾ 11/25/1950 3/22/1982 7/22/1992 

14 ಕಾಳೆ ಭೀಮರಾವ 12/11/1950 3/22/1982 7/22/1992 

15 ಹೆಚ್‌.ಎಂ. ಕೆಂಪೇಗೌಡ 6/13/1954 3/22/1982 7/22/1992 i 

16 ಅತೀಕ್‌ ಅಹ್ಮದ 5/2/1955 3/22/1982 7/22/1992 

17 ಎಸ್‌.ಕೆ. ಲಕ್ಷ್ಮಣ 6/8/1952 3/22/1982 7/22/1992 ಕ 

18 ಮಹ್ಮದ ಮಹಮೂದ್‌ 7/5/1952 3/22/1982 7/22/1992 | 

19 ನದಿಯಾ ಸುಲ್ತಾನ 4/18/1957 3/22/1982 7/22/1992 | 

20 ಜಿ.ಸಿ. ಅನಿಲಕುಮಾರ 2/19/1955 3/22/1982 7/22/1992 

21 ಸಿ.ಜಿ. ಜಯರಾಂ 6/13/1951 3/22/1982 7/22/1992 ಗ 

22 ಟಿ.ಎಂ. ಪ್ರಭಾಕರ 8/4/1954 3/22/1982 7/22/1992 ಲ 

23 ಕೆ.ಹೆಚ್‌. ಹೊನ್ನಕೇರಿ 6/1/1955 3/22/1982 7/22/1992 ಗೆ 

24 ಕೆ. ಪ್ರಭುದೇವ 10/7/1951 3/22/1982 7/22/1992 ಜೆ 

25 ಜಿ.ಎನ್‌. ಪತ್ರಿ 6/1/1954 3/22/1982 7/22/1992 | 


































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೧೫ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಸದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. | ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ | ಅರ್ಹತಾ ಅರ್ಹತಾ | ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

26 ಎಂ.ಆರ್‌. ಸೋಮಶೇಖರಪ್ಪ 1/18/1956 3/22/1982 7/22/1992 ಸ್ಯ 

27 ಎಸ್‌.ಕೆ. ಹನುಮಂತಪ್ಪ 9/10/1943 3/22/1982 7/22/1992 | 

28 ಎ.ಆರ್‌. ಪಾಂಡುರಂಗ 2/15/1952 2/10/1983 7/22/1992 i 

29 ಹೆಚ್‌.ಆರ್‌. ಜಗದೀಶ 3/2/1953 2/10/1983 7/22/1992 4 

30 ಶಂಕರಪ್ಪ 3/25/1951 2/10/1983 7/22/1992 | 

3] ಮೋಹನಕುಮಾರ ಸಾಸನೂರ 8/12/1954 2/10/1983 7/22/1992 1 

32 ಎಸ್‌.ಎ. ಪ್ರಭಾಕರ ಶರ್ಮ 7/12/1954 2/10/1983 7/22/1992 | 

33 ಆರ್‌. ಶ್ರೀನಿವಾಸ 9/6/1952 2/10/1983 7/22/1992 | 

34 ಅಬ್ದುಲ್‌ ಖಯ್ಯಾಂ 5/2/1951 2/10/1983 7/22/1992 

35 ಬಿ.ಆರ್‌. ರಾಮಕೃಷ್ಣ 9/21/1951 2/10/1983 7/22/1992 

36 ಟಿ. ಶ್ಯಾಮಯ್ಯ 3/8/1953 2/10/1983 7/22/1992 i 

37 ಎನ್‌.ಎಂ. ನೀಲಕಂಠ 12/28/1952 2/10/1983 7/22/1992 

38 ಎಸ್‌.ಪಿ. ಕುಲಕರ್ಣಿ 7/5/1958 2/10/1983 7/22/1992 ಕ 

39 ಎಸ್‌.ಆರ್‌. ಸುಧಾಕರ 5/6/1957 2/10/1983 7/22/1992 | 

40 ಸಿ.ಎಂ. ರಾಜೇಂದ್ರ 9/26/1957 2/10/1983 7/22/1992 i 

41 ಆರ್‌.ಜೆ. ಜೋಷಿ 10/15/1952 9/21/1983 7/22/1992 | 

42 ಮದನ್‌ ಜಿ.ನಾಯಕ 12/16/1956 9/21/1983 7/22/1992 

43 ಸಿರಸಂಗಿ ನಾಗಪ್ಪ 11/22/1952 6/6/1984 7/22/1992 ಕ 

44 ಬಿ. ರಾಜಣ್ಣ 9/10/1953 6/6/1984 7/22/1992 ಗೆ 

45 ಆರ್‌.ಎಸ್‌. ಬಸಪ್ಪ 9/10/1951 7/25/1984 7/22/1992 ಜೆ 

46 ಭಕ್ತ ರಾಮೇಗೌಡ (ಎಸ್‌.ಟಿ) 6/15/1948 7/25/1984 7/22/1992 | 


































































































೨೫೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಸದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. | ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ | ಅರ್ಹತಾ ಅರ್ಹತಾ | ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

47 ಶೇಡೋಳೆ ತುಕಾರಾಂ 5/13/1945 8/13/1984 7/22/1992 ಸ್ಯ 

48 ಬಳ್ಳಾರಿ ನಾಗರಾಜ (ಎಸ್‌.ಟಿ) 7/8/1945 8/13/1984 7/22/1992 | 

49 ಎಂ.ಎ. ರಾಜಶೇಖರ 4/12/1949 7/25/1984 7/22/1992 i 

50 ಸಿ.ಜಿ. ಬೆಟಸೂರಮಠ 7/30/1956 7/25/1984 7/22/1992 4 

51 ಎ.ಎಸ್‌. ನಿರ್ವಾಣೆಪ್ಪ 10/22/1952 4/27/1984 7/22/1992 | 

52 ಡಿ.ಕೆ. ರವೀಂದ್ರನಾಥ 12/31/1953 4/27/1984 7/22/1992 1 

53 ಕೆ.ಎಂ. ಚಂದ್ರೇಗೌಡ 8/28/1953 4/27/1984 7/22/1992 | 

54 ಬಿ.ಎಂ. ರಿಸಾಲ್ಲಾರ 5/26/1951 10/21/1985 7/22/1992 | 

55 ಸಿ.ವಿ. ಪಾಟೀಲ 5/2/1958 3/5/1986 7/22/1992 

56 ಎಸ್‌.ಆರ್‌. ವೆಂಕಟೇಶ್‌ 6/1/1955 6/3/1987 7/22/1992 

57 ಟಿ.ಪಿ. ಮುನಿನಾರಾಯಣಪ್ಪ 8/13/1952 3/22/1988 7/22/1992 ಗ 

58 ಕೆ. ಬಸವಯ್ಯ (ಎಸ್‌.ಸಿ) 3/8/1940 4/20/1989 7/22/1992 

59 ಪಾರ್ಶ್ವನಾಥ 4/3/1940 4/20/1989 7/22/1992 

60 ಎಂ.ಎಂ. ಪಾಟೀಲ 3/19/1943 4/20/1989 7/22/1992 | 

61 ಕೆ. ಲಕ್ಷ್ಮೀಕಾಂತರಾವ 12/5/1936 4/20/1989 7/22/1992 i 

62 ಶಾಮಸುಂದರ ವಡಗೇರಿ 12/14/1940 4/20/1989 7/22/1992 

63 ಎನ್‌. ರಾಮಮೂರ್ತಿ 9/5/1937 4/20/1989 7/22/1992 ಗ 

64 ಎಸ್‌.ಎನ್‌. ಸೀತಾರಾಂ 9/5/1937 4/20/1989 7/22/1992 ಲ 

65 ಬಿ.ಎಸ್‌. ಜಯರಾಮನ್‌ 1/19/1936 4/20/1989 7/22/1992 i 

66 ಬಿ.ಆರ್‌. ಕೃಷ್ಣನ್‌ 3/5/1953 4/20/1989 7/22/1992 ಜೆ 

67 ವೈ.ಎಂ. ರಾಮಚಂದ್ರಮೂರ್ತಿ 11/12/1953 4/20/1989 7/22/1992 | 































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೧೭ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಸದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. | ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ | ಅರ್ಹತಾ ಅರ್ಹತಾ | ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

68 ಎ. ಮರಿಗೌಡ 4/15/1952 4/20/1989 7/22/1992 ಸ್ಯ 

69 ಹಬೀಬುಲ್ಲಾ 6/5/1949 4/20/1989 7/22/1992 | 

70 ನಾಗಾನಾಯಕ (ಎಸ್‌.ಟಿ) 5/10/1955 4/20/1989 7/22/1992 i 

71 ಜೆ.ಎಸ್‌. ಜಿದ್ದಿಮನಿ 3/31/1953 4/20/1989 7/22/1992 ಜೆ 
ಹೆಚ್‌.ಎಸ್‌. ಹನುಮಂತಯ್ಯ p 

72 (ವಚ 9/1/1946 4/20/1989 7/22/1992 

73 ಕೆ.ಎಸ್‌. ಲಿಂಗಪ್ಪ 10/12/1951 4/20/1989 7/22/1992 

74 ಎನ್‌. ಷಡಕ್ಷರ ಸ್ವಾಮಿ 4/4/1959 4/20/1989 7/22/1992 i 

75 ಎಸ್‌.ಸಿ. ಸೀತಮ್ಮ 1/23/1955 4/20/1989 7/22/1992 | 

76 ಎಸ್‌.ಎನ್‌. ಗಂಗಾಧರಯ್ಯ 6/1/1955 4/20/1989 7/22/1992 i 

77 ಕೆ.ಎಸ್‌. ಮಂಜುನಾಥ 3/25/1959 4/20/1989 7/22/1992 

78 ಬಾಗೇಪಲ್ಲಿ ವೀರಪ್ಪ 3/5/1945 4/20/1989 7/22/1992 ಸ್ವ 

79 ಸುಬ್ರಾಮ ಕಾಮತ 9/27/1953 6/1/1989 7/22/1992 ಕ 

80 ಹೆಚ್‌.ಟಿ. ಚಂದ್ರಶೇಖರ 8/27/1954 6/1/1989 7/22/1992 ಗ 

81 ಡಿ. ಬಸವರಾಜ 11/1954 6/1/1989 7/22/1992 

82 ಸೈಯದ ಎಜಾಜ ಅಹ್ಮದ 3/29/1952 6/1/1989 7/22/1992 | 

83 ಮಲ್ಲೇಶಯ್ಯ 6/1/1957 6/1/1989 7/22/1992 | 

84 ಪಿ.ಸಿ. ಜಯಣ್ಣ 6/8/1955 6/1/1989 7/22/1992 | 

85 ಮೊಜಿಬುಲ್ಲಾ ರುಪಾರಿ 11/8/1952 6/1/1989 7/22/1992 

86 ಬಸವ್ವ ಎಂ.ಗಿರಜಿ 31/1954 6/1/1989 7/22/1992 ಸ 

87 ಸಿ. ಮಹಮ್ಮದ ಖಲೀಮುಲ್ಲಾ 9/20/1952 6/1/1989 7/22/1992 | 


































































































೨೫೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಸದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. | ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ | ಅರ್ಹತಾ ಅರ್ಹತಾ | ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

88 ಜಿ.ಎಚ್‌. ಪುಟ ಹಲಗಯ್ಯ 3/8/1952 6/1/1989 7/22/1992 ಸ್ಯ 

89 ಚಿಕ್ಕಮುನಿಯಪ್ಪ 2/8/1956 6/1/1989 7/22/1992 | 

90 ಎಂ. ವಿಜಯಕುಮಾರಿ 12/25/1953 8/1/1989 7/22/1992 i 

91 ಹೆಚ್‌.ಎಲ್‌. ರವಿಪ್ರಕಾಶ 3/9/1953 1/1/1990 7/22/1992 4 

92 ಎಸ್‌. ಕೃಷ್ಣಮೂರ್ತಿ 2/20/1954 11/1990 7/22/1992 | 

93 ಕೆ.ಸಿ. ಶ್ರೀರಾಮಯ್ಯ (ಎಸ್‌.ಸಿ) 6/1/1956 11/1990 7/22/1992 ಫಿ 

94 ಬಿ.ಹೆಚ್‌. ಸಿದ್ದಪ್ಪ 8/4/1954 1/1/1990 7/22/1992 | 

95 ಜಿ. ಸಿದ್ದಪ್ಪ 2/8/1955 1/1/1990 7/22/1992 | 

96 ಎಂ.ಎಂ. ಮಹದೇವಗೌಡ 2/20/1953 1/1/1990 7/22/1992 

97 ಆರ್‌.ಕೆ. ಬೇಗಾರ (ಎಸ್‌.ಸಿ) 3/3/1949 1/1/1990 7/22/1992 

98 ಚಿಕ್ಕವೆಂಕಟಪ್ಪ (ಎಸ್‌.ಸಿ) 2/1/1949 1/1/1990 7/22/1992 i 

99 ಎಸ್‌.ಎಸ್‌. ಭಂಡಾರಿ 9/1/1943 1/1/1990 7/22/1992 

100 ಚಿಕ್ಕತಮ್ಮಯ್ಯ 7/31/1951 2/1/1990 7/22/1992 ಕ 

101 ಎ.ವಿ. ದಿವಾಕರ 12/16/1954 2/1/1990 7/22/1992 | 

102 ಎಸ್‌.ಎಂ. ಸೊನ್ನದ 12/16/1954 2/1/1990 7/22/1992 | 

103 ಎಸ್‌.ಬಿ. ಬೊಮ್ಮನಹಳ್ಳೀ 6/5/1960 6/1/1990 7/22/1992 

104 ಡಿ.ಎಂ. ಶಿವಕುಮಾರ (ಎಸ್‌.ಸಿ) 8/20/1956 6/1/1990 7/22/1992 ಗ 

105 ಹಿತೇಶ್‌ಮುಲ್ಲ ಹಕ್‌ 12/2/1955 6/1/1990 7/22/1992 ಲ 

106 ಶಾಮಸುಂದರ ಮಲ್ಲಾಬಾದಿ 7/17/1935 4/20/1989 7/22/1992 ಗೆ 

107 ಜಿ. ಗುರುಬಸಪ್ಪ 5/26/1938 4/20/1989 7/22/1992 ಜೆ 

108 ಎನ್‌.ಎಸ್‌. ಶಿರಹಟ್ಟಿ 3/1/1938 4/20/1989 7/22/1992 | 































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೧೯ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ತ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ನಂದದಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. | ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ ಅ ಅರ್ಹತಾ ಅರ್ಹತಾ | ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

109 ಬಾಲಾಜಿಸಿಂಗ್‌ 11/5/1938 | 4/20/989 | 7/22/992 

110 ರಾಮಾಚಾರ್‌ ಪಡವಾಳಕರ 4/4/1942 2/1/1991 7/22/1992 } 

111 ಮಹ್ಮದ ಇಬ್ರಾಹಿಂ 3/31/1936 2/1/1991 7/22/1992 k 

112 ಚಂದ್ರಶೇಖರ ಶೆಟ್ಟಿ 2/8/1940 5/1/1991 7/22/1992 ಕ 

113 ಭಗವಂತರಾವ್‌ ಕುಲಕರ್ಣಿ 4/14/1938 5/1/1991 7/22/1992 ೆ 

114 ವೈಜನಾಥ ಹಲಕಾಯಿ 8/5/1937 6/1/1991 7/22/1992 ಕ 

115 ಎಲ್‌. ನಾಗರಾಜ 10/13/1936 | 6/29/1991 7/22/1992 " 

116 ಸ್ಯಾಮುಲ್‌ ಪ್ರಭಾಕರ 6/26/935 | 6/29/1991 7/22/1992 2 

117 ಬಿ. ಶಂಕರ 10/24/1937 | 6/29/1991 7/22/1992 § 

118 ವ್ಹಿಕೆ. ಗ್ರಾಮಪುರೋಹಿತ 2/4/1937 6/29/1991 7/22/1992 ೆ 

119 ಮಹ್ಮದಹಿಸ್ಸಾಮುದ್ದೀನ 10/8/1935 | 6/29/1991 7/22/1992 i 

120 ಹೆಚ್‌. ರಾಮನಾಥ 9/29/1936 | 6/29/1991 7/22/1992 ; 

121 ಹೆಚ್‌. ಮಲ್ಲಿಕಾರ್ಜುನಪ್ಪ 12/8/1942 | 6/29/1991 7/22/1992 | 

122 ತಾರಾನಾಥರಾವ 2/10/1935 | 6/29/1991 7/22/1992 y 

123 ಬಿ. ಸಿದ್ದಯ್ಯ 7/5/1952 6/29/1991 7/22/1992 | 
124 ಸಿ. ಎಂ. ನೂರಮನ್ನೂರ 8/26/958 | 6/29/1991 7/22/1992 f 

125 ಟಿ. ಮಲ್ಲಪ್ಪ 7/9/1956 6/29/1991 7/22/1992 ಮ 

126 ಎಂ. ಚಂದ್ರಶೇಖರಪ್ಪ 10/31/1955 | 6/29/1991 7/22/1992 t 

127 ಜರು ತ 8/20/955 | 6/29/1991 7/22/1992 3 

(ಎಸ್‌.ಸಿ) 
128 ಎಂ. ನಾಗರಾಜು 8/4/1951 6/29/1991 7/22/1992 y 































































































೨೫೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಸದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. | ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ | ಅರ್ಹತಾ ಅರ್ಹತಾ | ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

129 ಜಿ.ಎನ್‌. ಶಿವಮೂರ್ತಿ 9/22/1961 6/29/1991 7/22/1992 ಸ್ಯ 

130 ಟೀಕರಾಜ ವಿಠ್ಠಲ (ಎಸ್‌.ಸಿ) 11/4/1949 6/29/1991 7/22/1992 | 

131 ವಸರ 8/4/1954 6/29/1991 7/22/1992 ಕ 

(ಎಸ್‌.ಸಿ) 

132 ಬಿ.ಪಿ. ಅಡ್ಡೂರ 4/2/1953 6/29/1991 7/22/1992 ¥ 

133 ವ್ವಿಎಸ್‌. ಚೌಗುಲಾ 2/6/1952 6/29/1991 7/22/1992 ಗ 

134 ಶಂಕರಪ್ಪ 6/1/1956 6/29/1991 7/22/1992 

135 ಬಿ.ಟಿ. ರಾಜಣ್ಣ (ಎಸ್‌.ಟಿ) 3/4/1955 6/29/1991 7/22/1992 i 

136 ಜಿ.ವಿ. ಸೀನಪ್ಪ (ಎಸ್‌.ಟಿ) 3/4/1955 6/29/1991 7/22/1992 | 

137 ಜಿ.ಜಿ. ಮುತಾಲಿಕದೇಸಾಯಿ 4/8/1942 6/29/1991 7/22/1992 i 

138 ಮಹದೇವ ಎಂ. ವಾಲೀಕಾರ 6/1/1948 6/29/1991 7/22/1992 

139 ಕೆ.ಎ. ಅಪ್ಪಯ್ಯ 6/2/1954 6/29/1991 7/22/1992 ಗ 

140 ಇ. ಚನ್ನಗಂಗಪ್ಪ 3/16/1959 6/29/1991 7/22/1992 ಲ 

141 ಎ.ಜಿ. ಭಟ್ಟ 4/28/1957 6/29/1991 7/22/1992 ಗ 

142 ಎಂ. ಪ್ರಭಾವತಿ 3/22/1956 7/1/1991 7/22/1992 

143 ಕೆ.ಎಚ್‌. ನರಸಿಂಹಮೂರ್ತಿ 4/23/1956 8/1/1991 7/22/1992 | 

144 ಹೆಚ್‌. ಆನ್ನಪ್ಪ 6/25/1955 9/1/1991 7/22/1992 1 

145 ಹೆಚ್‌.ಎನ್‌. ರಾಮಕೃಷ್ಣ 6/10/1959 4/1/1992 7/22/1992 | 

146 ಎಸ್‌. ಓಂಕಾರ ಮೂರ್ತಿ 3/2/1954 5/28/1992 7/22/1992 

147 ಎನ್‌.ಎಚ್‌. ಸೂಳೆಭಾವಿ 7/1/1954 5/28/1992 7/22/1992 ಸ 

148 ಟಿ. ವೆಂಕಟೇಶ 2/1/1961 5/28/1992 7/22/1992 | 


































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೨೧ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಸದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. | ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ | ಅರ್ಹತಾ ಅರ್ಹತಾ | ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

149 ಎಂ.ಆರ್‌. ಹಿರೇಮಠ 7/24/1957 5/28/1992 7/22/1992 ಸ್ಯ 

150 ಸಿ.ಬಿ. ಕಲಕೋಟಿ 6/1/1941 7/13/1992 7/22/1992 | 

151 ಬಿ. ಭೀಮಪ್ಪ 5/7/1958 7/13/1992 7/22/1992 i 

152 ರವಿಕಿರಣ ಒಂಟಿ (ಎಸ್‌.ಸಿ) 5/8/1957 7/13/1992 7/22/1992 4 

153 ಜಿ. ತಿಪ್ಪೇಸ್ವಾಮಿ (ಎಸ್‌.ಸಿ) 5/5/1951 7/13/1992 7/22/1992 | 

154 ನಂಜುಂಡಯ್ಯ (ಎಸ್‌.ಸಿ.) 6/25/1955 7/13/1992 7/22/1992 ಫಿ 

155 ಎಸ್‌. ಶಿವರಾಜ (ಎಸ್‌.ಸಿ.) 5/25/1960 7/13/1992 7/22/1992 | 

156 ಜಿ.ಎಸ್‌. ನಾಯಕ 12/25/1952 7/13/1992 7/22/1992 | 

157 ಎಸ್‌. ಸುರೇಶ 12/5/1954 7/13/1992 7/22/1992 

158 ವಿ. ದೊಡ್ಡಪ್ಪ 12/1/1958 7/13/1992 7/22/1992 

159 ಕೆ. ನಾಗರಾಜು 6/3/1956 7/13/1992 7/22/1992 i 

160 ಬಿ. ರಾಮು (ಎಸ್‌.ಟಿ) 2/1/1959 7/13/1992 7/22/1992 

161 ಶಂಕರಪ್ಪ ಚಲುವ 6/8/1939 7/13/1992 7/22/1992 ಕ 

162 ಶೇಷರಾವ ಕುಲಕರ್ಣಿ 1/16/1939 7/13/1992 7/22/1992 | 

163 ಬಸವಂರಾವ ಕಲಬುರ್ಗಿ 2/3/1943 7/13/1992 7/22/1992 i 

164 ಸಿದ್ದರಾಮಪ್ಪ ಮಾಲಿಪಾಟೀಲ 6/13/1941 7/13/1992 7/22/1992 

165 ಬಿ.ಆರ್‌. ಬೋರೆಗೌಡ 10/5/1936 7/13/1992 7/22/1992 ಗ 

166 ಕೆ. ಹನುಮಂತರಾವ 6/10/1936 7/13/1992 7/22/1992 ಲ 

167 ಎ.ಬಿ. ಶಾಸ್ತ್ರಿ 8/4/1940 7/13/1992 7/22/1992 ಗೆ 

168 ಹನುಮಂತಯ್ಯ 7/19/1939 8/1/1992 7/22/1992 ಜೆ 

169 ನಾಗರಾಜಪ್ಪ ಹೊನ್ನಾಳಿ 10/13/1954 8/1/1992 7/22/1992 | 




























































































೨೫೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಸದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. | ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ 5 ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 
1 2 3 4 5 6 
ಎಫ್‌.ವಾಯ್‌. ಜಾಲಿಹಾಳ 

170 3/1/1946 8/1/1992 7/22/1992 ಗೆ 

171 ರಂಜಾನ ಅಲಿ 7/8/1941 8/1/1992 7/22/1992 | 

172 ಸಿ. ವೀರಭದ್ರಪ್ಪ 3/9/1938 8/1/1992 7/22/1992 ಸ 

173 ಗುರುಲಿಂಗಪ್ಪ 6/22/1941 8/1/1992 7/22/1992 

174 ಜೆ. ಬಸವರಾಜ 9/1/1940 8/1/1992 7/22/1992 ಗ 

175 ಎಂ. ಹಬೀಬುಲ್ಲಾ 6/1/1939 8/1/1992 7/22/1992 

176 ಎಂ. ಕೃಷ್ಣಮೂರ್ತಿ 7/1/1936 8/1/1992 7/22/1992 i 

177 ಕೆ. ನರಸಿಂಗರಾವ 6/14/1938 8/1/1992 7/22/1992 | 

178 ಟಿ. ಸುಬ್ಬಣ್ಣಾಚಾರ 7/1/1938 8/1/1992 7/22/1992 i 

179 ಶಿವದೇವ ಶಾಸ್ತ್ರಿ 4/26/1938 8/1/1992 7/22/1992 

180 ಸಿ. ಅಬ್ಬಾಸ ಅಲಿ 4/12/1941 8/1/1992 7/22/1992 ಗ 

181 ಕೆ.ಎಸ್‌. ಹಿರಣ್ಣಯ್ಯ 3/5/1935 8/1/1992 7/22/1992 

182 ಚ ದ 2/7/1935 8/1/1992 7/22/1992 

183 ಎನ್‌. ರಂಗಪ್ಪ 4/28/1938 8/1/1992 7/22/1992 i 

184 ಬಿ.ಎನ್‌. ನೂಲಿ 3/2/1939 8/1/1992 7/22/1992 | 

185 ಎಸ್‌.ಡಿ. ದೇಶಪಾಂಡೆ 3/2/1938 8/1/1992 7/22/1992 | 

186 ಬಿ.ಆರ್‌. ಗಿಡದಹುಬ್ಬಳ್ಳಿ 8/22/1938 8/1/1992 7/22/1992 

187 ಎಂ.ಜಿ. ನೇರ್ವೇಕರ 10/4/1935 8/1/1992 7/22/1992 | 

188 ಸಿ.ಎಸ್‌. ಪವಾರ 6/10/1939 8/1/1992 7/22/1992 


































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೨೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಸದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. | ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ | ಅರ್ಹತಾ ಅರ್ಹತಾ | ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 
1 2 3 4 5 6 
189 ಬಿ. ಬಸಪ್ಪ 11/1940 8/1/1992 7/22/1992 ಸ್ಯ 
190 ಬಿ.ಎಸ್‌. ಶೆಟ್ಟಿಗಾರ 81/1942 8/1/1992 7/22/1992 | 
191 ಹೆಚ್‌.ಎಂ. ಸೋಮಶೇಖರಯ್ಯ 4/28/1937 8/1/1992 7/22/1992 i 
192 ಎಸ್‌. ವರದರಾಜಯ್ಯ 8/6/1941 8/1/1992 7/22/1992 4 
193 ಕೆ. ದೊಡ್ಡಪ್ಪ 4/12/1938 8/1/1992 7/22/1992 | 
194 ಬಿ.ಕೆ. ಗುತ್ಯಪ್ಪ 7/5/1940 8/1/1992 7/22/1992 ಫಿ 
195 ಮಹಮ್ಮದ ಫಯಾಜ ಅಲಿ 6/7/1942 8//1992 7/22/1992 | 
196 ಎಂ.ಎ. ಸಲಾಂ ಮಹಾಗವಿ 8/9/1939 8/1/1992 7/22/1992 | 
197 ಬಸವರಾಜ ಬಸವಣ್ಣೆಪ್ಪ 12/16/1938 8//1992 7/22/1992 
198 ನೀಲಕಂಠಪ್ಪ 10/8/1937 8/1/1992 7/22/1992 
199 ರಾಘವೇಂದ್ರರಾವ 9/13/1935 8/1/1992 7/22/1992 i 
200 ಸೈಯದ ಅಬ್ದುಲ್‌ ಶುಕೂರು 2/26/1937 8/1/1992 7/22/1992 
201 ಕೆ.ಪಿ. ಗೌರಿ 3/13/1937 8/1/1992 7/22/1992 ಕ 
202 ಡಿ.ವಿ. ನರಸಿಂಹಯ್ಯ (ಎಸ್‌.ಸಿ) 10/12/1938 8/1/1992 7/22/1992 | 
203 ಕೆ. ಶಿವಲಿಂಗಯ್ಯ (ಎಸ್‌.ಸಿ) 6/10/1938 8/1/1992 7/22/1992 i 
204 ಬಿ.ಎಂ. ಮುನಿವೆಂಕಟಪ್ಪ 1/20/1936 8/1/1992 7/22/1992 
205 ಟಿ.ಎಸ್‌. ರೆಡ್ಡಿ 5/20/1939 8/1/1992 7/22/1992 ಗ 
206 ಸೈಯದ ಅಬುಲ್‌ ಗಫಾರ 2/2/1939 8/1/1992 7/22/1992 ಲ 
207 ಎ. ಅಬ್ದುಲ ಜಬ್ಬಾರ 7/9/1935 8/1/1992 7/22/1992 ಗೆ 
208 ಪಿ. ವೆಂಕಟರಾಮಯ್ಯ 4/26/1937 8/1/1992 7/22/1992 ಜೆ 
209 ಕೆ. ಸೊಣಪ 5/0/1936 8/1/1992 7/22/1992 | 











ಣಿ 


₹ 
















































































೨೫೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಸ ವೃಂದದಲ್ಲಿಯ ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ 5 ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

210 ಜೆ. ಸತ್ಯನಾರಾಯಣ 5/5/1938 8/1/1992 7/22/1992 " 
ಎಸ್‌.ಎಂ. ಗಂಗಾಧರಯ್ಯ 

211 3/8/1937 6/29/1991 7/22/1992 | 
(ಎಸ್‌.ಸಿ) 
ಆರ್‌.ಆರ್‌. ಮುರ್ಡೇಶರ 

212 ಈ 5/19/1935 4/20/1989 7/22/1992 ( 
(ಎಸ್‌.ಸಿ) 

213 ಕೆ.ಟಿ. ದೊಡ್ಡಯ್ಯ (ಎಸ್‌.ಸಿ.) 8/5/1935 5/1/1991 7/22/1992 

214 ಡಿ. ಜನಾರ್ಧನಯ್ಯ (ಎಸ್‌.ಸಿ) 7/1/1942 4/20/1989 7/22/1992 | 

215 ಸಿದ್ದಪ್ಪ (ಎಸ್‌.ಸಿ) 8/10/1943 4/20/1989 7/22/1992 " 
ಎಸ್‌. ಸೋಮಶೇಖರ್‌ 

216 4/27/1945 2/1/1990 7/22/1992 ! 
(ಎಸ್‌.ಸಿ.) 

217 ಬಿ.ಎಸ್‌. ನಿಂಗಣ್ಣವರ (ಎಸ್‌.ಸಿ) 2/15/1937 6/29/1991 7/22/1992 | 

218 ಎಂ.ಪಿ. ಕಲೈ ಸೆಲ್ವಂ (ಎಸ್‌.ಸಿ.) 7/5/1945 6/29/1991 7/22/1992 " 

219 ಆರ್‌. ರಾಮಯ್ಯ (ಎಸ್‌.ಸಿ) 8/8/1936 6/29/1991 7/22/1992 

220 ಚಲುವಯ್ಯ ಎಂ. (ಎಸ್‌.ಸಿ) 4/8/1936 8/17/1981 7/22/1992 " 

221 ಎಸ್‌.ಟಿ. ಲಕ್ಷ್ಮಯ್ಯ (ಎಸ್‌.ಸಿ.) 10/9/1943 8/1/1992 7/22/1992 ಬ 

222 ಪಿ.ಡಿ. ಬೋಯಿ 7/25/1935 8/1/1992 7/22/1992 

223 ಕೆ.ಬಿ. ವೀರಣ್ಣ 6/17/1939 8/1/1992 7/22/1992 | 

224 ಬಿ.ಡಿ. ತೆಲಸಂಗ 9/10/1935 8/1/1992 7/22/1992 " 

225 ಹನುಮಂತರಾವ್‌ 5/9/1939 8/1/1992 7/22/1992 | 

226 ಹೆಚ್‌.ಎಂ. ಓಂಕಾರಮೂರ್ತಿ 12/11/1936 8/1/1992 7/22/1992 " 

227 ಆರ್‌.ಬಿ. ಗೌಡ 7/1/1942 8/1/1992 7/22/1992 | 























































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೨೫ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಸದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. | ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ | ಅರ್ಹತಾ ಅರ್ಹತಾ | ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

228 ಎಂ. ಶಫಿ 8/5/1936 8/1/1992 7/22/1992 ಸ್ಯ 

229 ಬಿ.ಹೆಚ್‌. ಬೆನಕಪ್ಪ 1/3/1938 8/1/1992 7/22/1992 | 

230 ಎಸ್‌. ಸಿದ್ದಪ್ಪ (ಎಸ್‌.ಸಿ.) 5/8/1937 8/1/1992 7/22/1992 i 

231 ಕೆ.ಜಿ. ರಾಮನಾಥಶೆಟ 11/13/1934 8/1/1992 7/22/1992 4 

232 ಎ.ಪಿ. ಗೋವಿಂದಯ್ಯ 8/15/1937 11/18/1993 7/22/1992 | 

233 ಎಂ.ಸಿ. ಪೊನ್ನಪ್ಪ 3/5/1939 2/17/1994 7/22/1992 ಫಿ 

234 ಎ.ಎನ್‌. ವೆಂಕಟೇಶ್‌ 5/10/1939 2/17/1994 7/22/1992 i 

235 ಸಿ.ಹೆಚ್‌. ಕೋಚಣ್ಣ ರೈ 8/25/1935 2/17/1994 7/22/1992 | 

236 ಎನ್‌. ಚಿಕ್ಕಬೈರಪ್ಪ 9/25/1937 4/24/1995 7/22/1992 ಸ 

237 ಬಿ. ಅಲ್ಲಾಬಕ್ಷ 7/1/1940 4/24/1995 7/22/1992 
ಬಿ.ಬಿ. ಸಂಗಮೇಶ (ಎಸ್‌.ಸಿ.) 7/1/1939 8/1/1992 11/12/1992 11/12/1992 

ಸ (ಮ್ಯಾಗೇರಿ ಎಸ್‌.ವಾಯ್‌) 

239 ಹೆಚ್‌.ಎಲ್‌. ದಾಸರ (ಎಸ್‌.ಸಿ.) 5/7/1940 8//1992 11/12/1992 11/12/1992 

240 ವಿಠ್ಠಲರಾವ್‌ ಯಾಮೇಕರ್‌ 11/5/1939 4/24/1995 11/12/1992 11/12/1992 

241 ಎಸ್‌.ಬಿ. ಜಂಗೆ 1/16/1940 8/1/1992 11/12/1992 11/12/1992 

242 ಎಂ.ಜಿ. ಕುಂಬಾರಿ 1/4/1944 2/17/1994 11/12/1992 11/12/1992 

243 ಪಿ.ಎಚ್‌. ಕೃಷ್ಣಪ್ಪ (ಎಸ್‌.ಸಿ.) 4/15/1941 8/1/1992 5/24/1993 5/24/1993 

244 ಚಲುವಪ್ಪಾ ಹೆಚ್‌ (ಎಸ್‌.ಸಿ) 8/20/1934 8/1/1992 5/24/1993 5/24/1993 

245 i ॥ 6/20/1935 9/25/1992 5/24/6993 5/24/1993 
(ಎಸ್‌.ಸಿ.) 

246 ಎಲ್‌.ಎಸ್‌. ಬಸವೇಗೌಡ 3/2/1939 4/24/1995 5/24/1993 5/24/1993 

































































೨೫೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಡ್‌ ಷ್‌ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಸದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ 5 ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

247 ಸಿ. ಬಸವರಾಜಪ್ಪ 10/23/1940 4/24/1992 5/24/1993 5/24/1993 
ಕಿಶನ್‌ರಾವ್‌ ರಾಥೋಡ್‌ 

248 10/23/1940 8/1/1992 10/1/1994 ಕ 
(ಎಸ್‌.ಸಿ.) 
ಎಂ. ಚಿಕ್ಕನರಸಿಂಹಯ್ಯ 

249 4/8/1944 8/1/1992 10/1/1994 t 
(ಎಸ್‌.ಸಿ) 

250 ಕೆ.ಎ. ವೆಂಕಟೇಶುಡು (ಎಸ್‌.ಸಿ) 3/3/1943 9/25/1992 10/1/1994 ಕ 

251 ಎಸ್‌. ಪಾರ್ಥಸಾರಥಿ 5/4/1942 8/1/1992 10/1/1994 4 

252 ಎಂ.ಬಿ. ತುಂಗಳ 5/15/1938 8/1/1992 10/1/1994 | 

253 ಎಂ.ಎಸ್‌. ಸೋನಾರ 1/1/1942 8/1/1992 10/1/1994 | 

254 ಬಿ.ಸಿ. ಪದ್ಮನಾಭರಾಜು ಎಚಿಟಿ-37 8/1/1992 10/1/1994 u 
ಸೈಯದ ಅಬ್ದುಲಖಾದರ 

255 ದ 8/30/1941 11/18/1993 10/1/1994 i 
ಪೀರಾನ್‌ 

256 ಎಂ.ಸಿ. ಕಿನ್ನಾಳ 4/3/1943 2/17/1994 10/1/1994 | 

257 ಎಂ.ಟಿ. ಕಟ್ಟಿಮನಿ 7/12/1937 2/17/1994 10/1/1994 8 

258 ನಾಗರತ್ನಮ್ಮ (ಎಸ್‌.ಸಿ.) 3/2/1947 11/20/1995 10/1/1994 4 

259 ಬಿ. ಬಸವಯ್ಯ (ಎಸ್‌.ಸಿ) 4/9/1943 11/20/1995 10/1/1994 | 

260 ಜೆ. ಘಮ್ಮಯ್ಯ 11/5/1948 11/20/1995 10/1/1994 

261 ಕೆ. ನಾಗರಾಜ 6/6/1941 9/30/1995 10/1/1994 i 

262 ಎಂ.ಎನ್‌. ಶ್ರೀಕ೦ಠಸ್ವಾಮಿ 4/5/1937 11/20/1995 10/1/1994 | 

263 ಎ.ಬಿ. ಪ್ಯಾಟಿ 5/25/1940 8/1/1992 8/18/1995 8/18/1995 

264 ಕೆ. ಮಾಧವರಾವ್‌ 4/13/1936 8/1/1992 8/18/1995 ¥ 































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೨೭ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಸದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. | ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ | ಅರ್ಹತಾ ಅರ್ಹತಾ | ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

265 ಎಸ್‌.ಎಸ್‌. ಕೇಶವಮೂರ್ತಿ 7/25/1936 8/1/1992 8/18/1995 ಸ್ಯ 

266 ಸಾಹೇಬಗೌಡ 5/8/1942 8/1/1992 8/18/1995 | 

267 ಮಲ್ಲಿಕಾರ್ಜುನ ಶೀಲವಂತ 6/27/1938 8/1/1992 8/18/1995 8 

268 ಬಿ.ಎಂ. ಹಿರೇಗೌಡರ 5/5/1940 8/1/1992 8/18/1995 4 

269 ಪಿ. ಪರಮೇಶ್ವರಪ್ಪ 1/12/1942 8/1/1992 8/18/1995 1 

270 ಆನಂದರಾವ 8/10/1938 8/1/1992 8/18/1995 ಫಿ 

271 ಡಿ.ಆರ್‌. ಪೂಜಾರ 3/3/1939 8/1/1992 8/18/1995 | 

272 ಶಂಕರಪ್ಪ ಪಾಟೀಲ 12/26/1940 8/1/1992 8/18/1995 | 

273 ಬಸವಪ್ರಭು 7/7/1941 8/1/1992 8/18/1995 k 

274 ಬಿ.ಎಫ್‌. ತಳವಾರ್‌ (ಎಸ್‌.ಟಿ) 2/5/1948 9/25/1992 8/18/1995 ¥ 

275 ಜಿ. ರುದ್ರಗೌಡ 7/4/1942 4/24/1995 8/18/1995 ಗ 

276 ವಿ. ರಾಘವೇಂದ್ರರಾವ 6/12/1939 4/24/1995 8/18/1995 H 

277 ಕಿಶನರಾವ 9/5/1942 4/24/1995 8/8/1995 i 

278 ಪಿ. ಭೀಮಸೇನರಾವ್‌ 12/5/1943 4/24/1995 8/18/1995 | 

279 ಬಜಾನ ಜು ರೂಲ್ಸು 31/1942 11/20/1995 8/18/1995 ಕಃ 

(ಎಸ್‌.ಸಿ.) 

280 ಸಿ. ನಾಗಯ್ಯ (ಎಸ್‌.ಸಿ.) 5/10/1941 11/20/1995 8/18/1995 

281 ಕೆ.ಎಚ್‌. ಐತಾಳ 1/15/1941 4/24/1995 8/18/1995 (ಗ 

282 ಜಿ. ಲಕ್ಷ್ಮಣ ಅಯ್ಯಂಗಾರ 11/24/1945 4/24/1995 8/18/1995 l 

283 ವಿ.ಎಂ. ವಡವಿ 10/8/1938 4/24/1995 8/8/1995 ಸ 

284 ಭೀಮಸೇನ ವೈದ್ಯ 10/26/1939 4/24/1995 8/8/1995 | 


































































































೨೫೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಸದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. | ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ | ಅರ್ಹತಾ ಅರ್ಹತಾ | ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

285 ಡಿ. ರಾಮಚಂದ್ರ 1/8/1939 4/24/1995 8/18/1995 ಸ್ಯ 
286 ಬಿ. ಶ್ರೀಮತಿ 6/15/1939 4/24/1995 8/18/1995 | 
287 ಬಿ.ಎಚ್‌. ಭೂತಲ 3/1/1938 4/24/1995 8/18/1995 8 

288 ಎಸ್‌.ಬಿ. ಖುರ್ಸಾಪುರ 10/20/1937 4/24/1995 8/18/1995 4 

289 ಚಂದ್ರಯ್ಯಗೌಡ 8/7/1938 4/24/1995 8/18/1995 1 

290 ಕೆ. ತಿಪ್ಪೇಸ್ವಾಮಿ 10/8/1944 4/24/1995 8/18/1995 ಫಿ 

291 ಟಿ. ಮಹಾದೇವಪ್ಪ 9/2/1942 4/24/1995 8/8/1995 | 

292 ಹಯವನದರಾವ್‌ ಟಿ 2/15/1943 4/24/1995 8/18/1995 | 

293 ಪಿ. ಅಚ್ಚಣ್ಣ 2/3/1946 4/24/1995 8/18/1995 k 

294 ಹೆಚ್‌. ಶ್ರೀನಾಥ 11/18/1947 4/24/1995 8/18/1995 p 

295 ಕೆ. ರಾಮಚಂದ್ರರಾವ 11/1940 4/24/1995 8/18/1995 ಗ 

296 ಎಂ. ನಾಗನಗೌಡ 10/25/1942 4/24/1995 8/18/1995 ಗೆ 

297 ಬಿ.ಎಸ್‌. ವಠಾರ 9/20/1942 4/24/1995 8/18/1995 i 

298 ಟಿ.ಎಸ್‌. ಕೋಳಸೂರ 7/1/1944 4/24/1995 8/18/1995 | 

299 ಆರ್‌. ಕಾಂತೇಶ 4/6/1942 4/24/1995 8/18/1995 i 

300 ಕೆ. ರಘೋತ್ತಮರಾವ 4/1/1941 4/24/1995 8/8/1995 | 

301 ಬಿ.ಎಸ್‌. ಕಾಮಣ್ಣ 9/6/1944 4/24/1995 8/18/1995 ಗ 

302 ಬಿ. ದೇವಪುತ್ರ 11/24/1937 4/24/1995 8/18/1995 ಲ 

303 ಹನುಮಂತಪ್ಪ (ಎಸ್‌.ಸಿ) 6/30/1938 11/20/1995 8/18/1995 ಗೆ 

304 ಈರಯ್ಯ (ಎಸ್‌.ಸಿ) 8/7/1940 11/20/1995 8/8/1995 ಜೆ 

305 ಎನ್‌.ಡಿ. ರಾಠೋಡ (ಎಸ್‌.ಸಿ) 12/1/1949 11/20/1995 8/18/1995 | 























































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೨೯ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಸದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. | ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ | ಅರ್ಹತಾ ಅರ್ಹತಾ | ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

306 ಡಿ.ಕೆ. ಅಶ್ವಿನಿ ಕುಮಾರ್‌ (ಎಸ್‌.ಸಿ) | 8/20/1941 11/20/1995 8/18/1995 ಜೆ 
ಡಿ.ಎಂ. ಮಹದೇವಯ್ಯ 

307 ಎರ 5/24/6938 11/20/1995 8/18/1995 

308 ಎಂ. ತಿಮ್ಮಪ್ಪ (ಎಸ್‌.ಟಿ) 71/1954 11/20/1995 8/18/1995 8/8/1995 

309 ಕೆ.ಎಂ. ಅಬ್ದುಲ ಅಲಿ 4/5/1939 7/31/1995 8/18/1995 | 

310 ಆರ್‌.ಜಿ. ಕಮತಗಿ 8/2/1937 7/31/1995 8/18/1995 ಗ 

311 ಎಂ.ಎಸ್‌. ಖಡಬಡಿ 9/1/1938 7/31/1995 8/18/1995 ಸ 

312 ಎಸ್‌.ಸಿ. ನಾಗೇಕರ 14.12.41 7/31/1995 8/18/1995 i 

313 ಮಹಬೂಬ ಅಲಿಖಾನ 12.10.45 9/30/1995 8/18/1995 | 

314 ಎನ್‌.ಆರ್‌. ಪೀತಾಂಬರಯ್ಯ 10/29/1940 9/30/1995 8/18/1995 i 

315 ಕೆ. ಮಹಾಲಕ್ಷ್ಮೀ 12/8/1946 9/30/1995 8/18/1995 p 

316 ಸಿ.ಎಂ. ಶ್ರೀನಿವಾಸಗೌಡ 4/10/1941 11/20/1995 8/18/1995 ಜೆ 

317 ಎಸ್‌.ಎನ್‌. ರಾಮೇಗೌಡ 12/26/1942 11/20/1995 8/18/1995 ಕ 

318 ಆರ್‌. ಜಗನ್ನಾಥರಾವ 5/6/1946 11/20/1995 8/18/1995 8 

319 ಎಂ. ನಾರಾಯಣ ರೆಡ್ಡಿ 5/10/1940 11/20/1995 8/18/1995 4 

320 ಹೆಚ್‌.ಎನ್‌. ನಾಮಗಿರಿ 11/29/1941 11/20/1995 8/18/1995 i 

321 ಕೆ.ವಿ. ವೆಂಕಟೇಶಯ್ಯ 7/9/1947 11/20/1995 8/18/1995 l 

322 ಬಿ. ಲಿಂಗೇಗೌಡ 5/20/1944 11/20/1995 8/18/1995 i 

323 ಬಿ.ಜಿ. ರಾಮಚಂದ್ರ ರೆಡ್ಡಿ 6/17/1943 11/20/1995 8/18/1995 ಕ 

324 ಎಂ. ರಾಮಕೃಷ್ಣ 10/31/1942 11/20/1995 8/18/1995 8/8/1995 

325 ಎಸ್‌. ಸೀತಾರಾಮಯ್ಯ 7/20/1944 11/20/1995 8/18/1995 y 




































































೨೫೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಸದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ 1 ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 
1 2 3 4 5 6 
326 ಮಹ್ಮದ್‌ ಇಸಾಕ್‌ ಭಾಷಾ 12/3/1943 11/20/1995 8/18/1995 ಸ್ಯ 
327 ಜಿ.ಆರ್‌. ನಾಗೇಂದ್ರ 8/20/1943 11/20/1995 8/18/1995 | 
328 ಎಂ.ಎಸ್‌. ನರಸೀಂಹಮೂರ್ತಿ 8/5/1941 11/20/1995 8/18/1995 8 
329 ಮುಮ್ತಾಜ ಅಹಮದ್‌ 7/19/1945 11/20/1995 8/18/1995 4 
330 ಎನ್‌. ಅನಂತಮೂರ್ತಿ 11/11/1944 11/20/1995 8/18/1995 1 
331 ಜಿ.ಆರ್‌. ಈಶ್ವರನ್‌ 10/1/1939 11/20/1995 8/18/1995 ಸ್ವಯಂ ನಿವೃತ್ತಿ 
332 ವಿಕ್ರಮಾದಿತ್ಯ ಶರ್ಮಾ 10/3/1942 11/20/1995 8/18/1995 i 
333 ಸಿ. ತೀಪ್ಪೇಸ್ವಾಮಿ 3/7/1943 11/20/1995 8/18/1995 | ಕೆ.ಎ.ಟಿ ಅರ್ಜಿ ಸಂ: 4372- 74/94ರದಿ:30-11-94ರ ತೀರ್ಪಿನ ಪ್ರಕಾರ 
334 ಕೆ.ಜಿ. ಅಮೀನಗಡ (ಎಸ್‌.ಸಿ) 2/6/1953 11/20/1995 8/18/1995 ಸ 
335 ಜೋಗಯ್ಯ (ಎಸ್‌.ಸಿ) 5/4/1949 11/20/1995 8/18/1995 ¥ 
336 ಜಿ. ಮಲ್ಲಣ್ಣ (ಎಸ್‌.ಸಿ) 6/8/1938 11/20/1995 8/18/1995 ಗ 
ಡಿ.ಎಚ್‌. ಪಾಂಡುರಂಗನ್‌ 
337 AES 9/24/1950 11/20/1995 8/8/1995 
ಎಂ.ಆರ್‌. ನರಸೀಯಪ್ಪ 
338 MRE ಈ 10/14/1937 11/20/1995 8/18/1995 ಗ 
339 ಸಿ.ಎಸ್‌. ರಾಮಯ್ಯಂಗಾರ 11/2/1939 11/20/1995 8/18/1995 ಕ 
340 ಎನ್‌.ಟಿ. ನಾರಾಯಣ 9/1/1942 11/20/1995 8/18/1995 8/8/1995 
341 ಪಿ. ಗೋಕುಲ 15.11.38 11/20/1995 8/18/1995 i 
342 ಎನ್‌.ಎ. ಅಕ್ಕಮ್ಮ 1/4/1940 11/20/1995 8/18/1995 ಗ 
343 ಬಿ.ಎಸ್‌. ಶಂಬುಗೌಡ 12/5/1939 11/20/1995 8/18/1995 | 
344 ಕೇಶವ ಮೂರ್ತಿ 10.11.39 11/20/1995 8/8/1995 


































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೩೧ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಸದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. | ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ | ಅರ್ಹತಾ ಅರ್ಹತಾ | ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

345 ಆನಂದ ವಿ.ಜೆ. 13.4.38 11/20/1995 8/18/1995 ಸ್ಯ 

346 ಸದಾನಂದ ಹೆಗಡೆ 18.12.39 11/20/1995 8/18/1995 | 

347 ಕೆ. ಇತ್ತಪ್ಪಗೌಡ 10/9/1941 11/20/1995 8/18/1995 ಗ 

348 ವಿ.ಕೆ. ಶಂಕರ್‌ 8/27/1940 11/20/1995 8/18/1995 4 

349 ಪಿ. ನಾರಾಯಣ ಶೆಟ್ಟಿ 6/1/1943 11/20/1995 8/18/1995 1 

350 ಎ.ಎನ್‌. ಲಿಂಗರಾಜ್‌ಅರಸ್‌ 5/21/1938 11/20/1995 8/18/1995 ಫಿ 

351 ಎನ್‌.ಕೆ. ಜವರೇಗೌಡ 10/6/1938 11/20/1995 8/18/1995 | 

352 ಹನುಮಂತೇಗೌಡ 6/15/1939 11/20/1995 8/18/1995 | 

353 ಎಸ್‌.ಎಂ. ಹಿರೇಮಠ 10/1/1939 11/20/1995 8/18/1995 k 

354 ಎಸ್‌.ಸಿ. ಮಿಣಜಗಿ 5/3/1940 11/20/1995 8/18/1995 ¥ 

355 ಮಹಾಂತಪ್ಪ 7/7/1940 11/20/1995 8/18/1995 ಗ 

356 ಪಿ. ಸಾವಿತ್ರಿ 7/1/1940 11/20/1995 8/18/1995 8/8/1995 
357 ಸ್‌.ವಿ. ಗಣಾಚಾರಿ 1/2/1939 11/20/1995 8/18/1995 i 

358 ಪಿ.ಬಿ. ದೇವ 8/22/1937 11/20/1995 8/18/1995 | 

359 ಪಿ.ವಿ. ನಾಯಕ್‌ 5/7/1942 11/20/1995 8/18/1995 i 

360 ಎ.ಎ. ಅಗಡಿ 6/4/1940 11/20/1995 8/8/1995 | 

361 ಜಿ.ಎಸ್‌. ನಾಯಕ್‌ 6/5/1939 11/20/1995 8/18/1995 i 

362 ಆರ್‌.ಎಸ್‌. ಪಡುವಾಳಕರ 14.5.46 11/20/1995 8/18/1995 L 

363 ಎನ್‌.ಎಸ್‌. ದೇಸಾಯಿ 5/31/1941 11/20/1995 8/18/1995 i 

364 ಟಿ.ಎಸ್‌. ಕುಲಕರ್ಣಿ 6/1/1940 11/20/1995 8/18/1995 ಶ್ತ 

365 ಆರ್‌.ಎಸ್ರ್‌. ರೇವಯ್ಯನವರ 2/3/1944 11/20/1995 8/18/1995 ॥ 




























































































೨೫೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ನೊಂದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ er 
ಸಂ. ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ 5 ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 
1 2 3 4 5 6 7 
366 ಎನ್‌.ಎಮ್‌. ಶಿರಹಟ್ಟಿ 2/24/946 11/20/1995 8/18/1995 i 
367 ಜಿ.ಎಸ್‌. ಭಟ್ಟ 6/17/1945 11/20/1995 8/18/1995 ಕ 
368 ಎಂ.ಎಸ್‌. ಉಪಾದ್ಯ 12/12/1941 11/20/1995 8/18/1995 | 
369 ಆರ್‌.ಆರ್‌. ಭಾಗವತ 11/1/1945 11/20/1995 8/18/1995 ಗೆ 
370 ಆರ್‌.ಎಸ್‌. ಚಿಕ್ಕಮಠ 6/10/1941 11/20/1995 8/18/1995 ಕ 
371 ಎಲ್‌.ಆರ್‌. ಕೊಡಾಣಿ 3/26/1945 11/20/1995 8/18/1995 ಕ 
372 ಬಿ.ಜಿ. ಶಿಂಧೆ 7/6/1948 11/20/1995 8/18/1995 p 
373 ವ್ಹಿ.ಎಂ. ಅಗ್ನಿಹೋತ್ರಿ 6/13/1946 11/20/1995 8/18/1995 | 
374 ಆರ್‌.ಜಿ. ನಾಡಗೀರ 6/5/1952 11/20/1995 8/18/1995 i 
pe ei 2/1942 11/20/1995 8/18/1995 7 ಕೆ.ಎ.ಟಿ ಅರ್ಜಿ ಸಂ: 2419/2004, ದಿನಾ೦ಕ: 03-04-2009ರ 
ತೀರ್ಪಿನನ್ವಯ 
376 ಆರ್‌.ಎಸ್‌. ದೇಶಪಾಂಡೆ 8/4/1941 9/30/1995 9/30/1995 9/30/1995 
377 ಜೋಶಿ ವಿ.ಎಸ್‌. 5/4/1950 19/1993 11/22/1995 12/24/2007 ಘಾ ಸ 
ಛು 2009, ದಿನಾಂಕ: 08-04-2010 
378 ಬಿ.ಸಿ. ಪಾಟೀಲ್‌ 11/22/1995 11/22/1995 
379 ಜಿ.ಸಿ. ಚಿಲಕವಾಡ 10/6/1940 7/31/1995 11/25/1995 11/25/1995 
380 ಎಂ.ಕೆ. ವರಗಿರಿ 10/2/1945 7/31/1995 11/25/1995 p 
381 ಗುಂಡೇರಾವ 61/1940 7/31/1995 11/25/1995 | 
382 ಅಣ್ಣಾರಾವ ಪಾಟೀಲ 4/5/1939 7/31/1995 11/25/1995 p 
383 ಶೆಟ್ಟಿ ಶಿವಶೆಟ್ಟಿ 4/3/1944 7/31/1995 11/25/1995 ) 
384 ಎಸ್‌.ಎಂ. ಪಡಶೆಟ್ಟಿ 7/22/1942 7/31/1995 11/25/1995 ಕ 

























































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೩೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಡ್‌ ಷ್‌ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜ್‌ ವೃಂದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ ಪ 
ಸಂ. ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ 5 ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 
1 2 3 4 5 6 7 
385 ಆರ್‌.ವಿ. ಶೇಷಾದ್ರಿಶರ್ಮ 6/1/1944 7/31/1995 11/25/1995 | 
386 ಅಣವೀರಪ್ಪ ಮುಗಳಿ 10/10/1944 7/31/1995 11/25/1995 ಸ 
387 ಜಿ. ದಾಸಪ್ಪ (ಎಸ್‌.ಸಿ) 10/6/1948 11/20/1995 11/25/1995 
388 ಎಸ್‌. ರಂಗಪ್ಪ (ಎಸ್‌.ಸಿ) 2/4/1949 11/20/1995 11/25/1995 
389 ಹೆಚ್‌. ನಾಗಪ್ಪ (ಎಸ್‌.ಟಿ) 7//949 11/20/1995 1/5/1996 1/5/1996 
390 ಎಂ.ಕೆ. ಶ್ರೀರಂಗಯ್ಯ (ಎಸ್‌.ಸಿ) 6/1/960 9/14/1993 5/29/1996 5/29/1996 
391 ಎಸ್‌. ಪಾಲಯ್ಯ (ಎಸ್‌.ಟಿ) 7/1/1959 9/14/1993 5/29/1996 5/29/1996 
392 ನಾಗರಾಜ್‌ (ಎಸ್‌.ಟಿ) 4/6/1958 1/8/1994 5/29/1996 5/29/1996 
392(ಎ) ವೈ.ವಿ.ಕೃಷ್ಣ 
393 ದಾದಾರಾವ (ಎಸ್‌.ಟಿ) 8/19/1950 6/29/1991 1/4/2001 1/4/2001 
ಕೆ.ಎನ್‌. ರಾಮಾಂಜನಪ್ಪ 
394 ಜ್ಯ 9/13/1993 1/4/2001 ಸ ಪೂರ್ವಾನ್ನಯ ಬಡಿ ಸರ್ಕಾರದ ಆದೇಶ ಸಂ: 
(ಎಸ್‌.ಟಿ) ನೆ ಘೆ 
ಮೋಹನರಾಜ. ಎಸ್‌.ಟಿ. 
395 12/1/1952 9/13/1993 1/4/2001 4 
(ಎಸ್‌.ಟಿ) 
396 ಬಿ. ಶಿವಯ್ಯ (ಎಸ್‌.ಸಿ) 5/21/1960 4/24/1995 1/4/2001 " 
ಡಿ. ಉಪೇಂದ್ರ ನಾಯಕ 
397 ವ 12/26/1950 4/24/1995 1/4/2001 | 
(ಎಸ್‌.ಟಿ) 
398 ಜಿ.ಸಿ. ಮೃತ್ಯುಂಜಯಪ್ಪಾ 5/3/1944 4/24/1995 1/4/2001 ಹ 
399 ಆರ್‌.ಎಸ್‌. ತಳಂದಗೆ 2/8/1947 4/24/1995 1/4/2001 | 
400 ಬಿ.ಟಿ. ಗೋವಿಂದ ಮರಿಗೌಡ 7/22/1944 4/24/1995 1/4/2001 3 
401 ಟಿ.ಎಲ್‌. ಪ್ರಾಣೇಶಮೂರ್ತಿ 9/20/1946 7/31/1995 1/4/2001 


































































































೨೫೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಶಾದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ 5 ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

402 ಎ. ಸುಂದರಮೂಲ್ಯ 4/21/1944 11/20/1995 1/4/2001 ಕ 

403 ಎಂ. ಕೃಷ್ಣೋಜಿರಾವ 4/6/1944 11/20/1995 1/4/2001 | 

404 ಪಿ.ಆರ್‌. ಬಸವರಾಜ 4/12/1948 11/20/1995 1/4/2001 

405 ಬಿ.ಆರ್‌. ರಾಮಚಂದ್ರಪ್ಪ 3/17/1945 11/20/1995 1/4/2001 ಜೆ 

406 ಸೈಯದ್‌ ಅಲ್ತಾಫ್‌ ಅಹ್ಮದ್‌ 5/18/1949 11/20/1995 1/4/2001 1/4/2001 
407 ಸಿ.ಎಸ್‌. ರಂಗಸ್ವಾಮಿ 7/7/1948 11/20/1995 1/4/2001 1 

408 ಮೊಹ್ಮದ್‌ ಸಲೀಂ ಕೌಸರ್‌ 4/17/1950 11/20/1995 1/4/2001 ಕ 

409 ಬಿ.ಆರ್‌. ದಾಸಪ್ಪ 112/1946 11/20/1995 1/4/2001 1 

410 ಕೆ.ಎನ್‌. ನಾರಾಯಣಪ್ಪ 2/4/1946 11/20/1995 1/4/2001 | 

411 ಆರ್‌. ಅಲ್ಲಪ್ಪ (ಎಸ್‌.ಸಿ) 4/8/1954 11/20/1995 1/4/2001 

412 ಟಿ.ಎಸ್‌. ಸಿದ್ದಯ್ಯ (ಎಸ್‌.ಟಿ) 5/2/1951 11/20/1995 1/4/2001 ಗೆ 

413 ಬಿ.ಎಚ್‌. ಉಮಾ 2/20/1954 11/20/1995 1/4/2001 4 

414 ಬಿ.ಕೆ. ಸೀತಾರಾಮಶಾಸ್ತ್ರಿ 10/22/1948 11/20/1995 1/4/2001 | 

415 ಅಶೋಕ ವಿ. ಸುನ್ನಾಳ 6/8/1948 11/20/1995 1/4/2001 | 

416 ಎ.ಆರ್‌. ವಸುಧೇಂದಚಾರ 6//1950 11/20/1995 1/4/2001 ಸ 

417 ಎಂ. ಪುಷ್ಪರಾಜ 11/1/1950 11/20/1995 1/4/2001 1 

418 ಚಂದ್ರಶೇಖರ 71/1950 11/20/1995 1/4/2001 ಕ 

419 ದತ್ತುರಾವ್‌ 3/25/1947 11/20/1995 1/4/2001 ಕ 

420 ಎಲ್‌. ಸೇತುರಾಮರಾವ್‌ 71/950 11/20/1995 1/4/2001 ಕ 

421 ಎಸ್‌.ವಿ. ಬಂಡಿ 4/3/1944 2/9/1996 1/4/2001 ಜೆ 

422 ಎಸ್‌.ವ್ವಿ. ಚಿಂಚೂರ 2/4/1948 2/9/1996 1/4/2001 1/4/2001 


























































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೩೫ 

ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 

ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಸದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 

ಸಂ. | ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ 5 ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

423 ಕೆ. ಸುಧೀಂದ್ರ 12/17/1943 2/12/1996 1/4/2001 4 

424 ಷಹೀದಾ ಬೇಗಂ 2/10/1948 2/2/1996 1/4/2001 | 

425 ಸುರೇಶ ಜರ್ಲಿ 2/25/1952 2/12/1996 1/4/2001 

425(ಎ) ಎಂ.ಎಸ್‌.ಸುರೇಶ್‌ 1/4/2001 

426 ಎನ್‌. ಹನುಮಂತು 12/3/1946 2/2/1996 1/4/2001 « 

427 ವಿಜಯಲಕ್ಷ್ಮಮ್ಮ 3/8/1947 2/12/1996 1/4/2001 ky 

428 ಬದರಿನಾಥ 8/17/1946 2/2/1996 1/4/2001 ಈ 

429 ಜಿ.ಆರ್‌. ನಾಗರಾಜು (ಎಸ್‌.ಸಿ) 5/10/1945 2/2/1996 1/4/2001 ಸ್ತ 

430 ಕೆ. ಶ್ರೀನಿವಾಸ 9/10/1943 2/2/1996 1/4/2001 ಹ 

431 ಅಮಾನುಲ್ಲಾಖಾನ 3/28/1943 2/2/1996 1/4/2001 i 

432 ಎಸ್‌. ಶ್ರೀನಿವಾಸಮೂರ್ತಿ 4/28/1943 2/2/1996 1/4/2001 ಬ 

433 ಎಂ. ಈಶ್ವರಪ್ಪ (ಎಸ್‌.ಸಿ) 9/8/1951 2/12/1996 1/4/2001 ಬ 

434 ಪಿ.ಜಿ. ವೇಂಕಟೇಶ 2/23/1943 2/12/1996 1/4/2001 4 

435 ವಾಯ್‌.ಜಿ. ಖಾದರಬೇಗ 5/29/1943 2/12/1996 1/4/2001 hs 

436 ಎಚ್‌.ಎಂ. ನಾಗರಾಜು 7/7/1944 2/2/1996 1/4/2001 4 

437 ಎ. ರಾಜಗೋಪಾಲ 6/18/1947 2/12/1996 1/4/2001 ks 

438 ಪಿ.ಎಂ. ಮರುಳಸಿದ್ದಪ್ಪ 5/4/1946 1/31/1997 1/4/2001 4 

439 ಎಸ್‌. ಚಂದ್ರಶೇಖರ 9/4/1945 2/28/1997 1/4/2001 04.01.01 

440 ವಾಯ್‌. ಕಾಳಿರಾಜು (ಎಸ್‌.ಸಿ) 4/25/1949 3/31/1997 1/4/2001 4 

441 ಬಿ.ಎನ್‌. ರಾಮಚಂದ್ರಾವ್‌ 4/25/1943 4/30/1997 1/4/2001 ಳ್‌ 

442 ಎಜ್‌.ಎಸ್‌. ರಾಘವೇಂದ್ರ 10/25/1951 4/30/1997 1/4/2001 « 







































































೨೫೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ತ್ತ ವೃಂದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ ಈ ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

443 ಸಿ.ಜಿ. ಪಾಟೀಲ 6/10/1947 9/24/1997 1/4/2001 ಚ 

444 ಡಿ.ಪಿ. ಚವ್ಹಾಣ್‌ (ಎಸ್‌.ಸಿ) 6/12/1951 9/24/1997 1/4/2001 i 

445 ಅಪ್ಪರಾವ ಪಾಟೀಲ 2/12/1947 9/24/1997 1/4/2001 ಇ 

446 ಜಿ.ಕೆ. ನಾಗೇಂದ್ರಪ್ಪ (ಎಸ್‌.ಟಿ) 8/6/1952 8/13/1984 1/27/2001 1/27/2001 
447 ಹನಮಂತಪ್ಪ (ಎಸ್‌.ಟಿ) 4/14/1944 9/13/1993 1/27/2001 

448 ಎಲ್‌.ಜಿ. ರಂಗನಾಥರಾವ್‌ 4/1/1948 11/20/1995 1/27/2001 iy 

449 ಡಿ.ಕೆ. ಕುಲಕರ್ಣಿ 12/13/1947 12.02.96 1/27/2001 | 

450 ಟಿ.ಎಸ್‌. ಪಾರ್ಥಸಾರಥಿ 5/10/1942 12.02.96 1/27/2001 ks 

451 ಎಚ್‌.ಎಂ. ಶಿರೋಮಣಿ 7/1/1947 5/31/1997 1/27/2001 1/27/2001 
452 ಕೆ.ಎನ್‌. ರತ್ನಕುಮಾರಿ 2/23/1949 9/24/1997 1/27/2001 id 

453 ಇಸ) ಜಕ್ಕಪ್ಪ 8/9/1949 9/24/1997 1/27/2001 ಬ 

(ಎಸ್‌.ಸಿ) 

454 ಕೆ. ಕಲಾವತಿ 12/5/1947 9/24/1997 1/27/2001 1/27/2001 
455 ಕೆ.ಪಿ. ಸೋಮ ಸುಂದರಬಾಬು 4/1/1949 9/24/1997 1/27/2001 ನ 

456 ರೋಜಾಲಿನ್‌ ನಲಿನಿಕುಮಾರಿ 8/19/1949 1/31/1998 1/31/2001 1/31/2001 
457 ಜಿ.ಜೆ. ಮಿರಾಂಡಾ 3/24/1949 1/31/1998 1/31/2001 ಹ 

458 ಜಿ.ಎಂ. ಬಿಂದಲಿ 3/2/1949 1/31/1998 1/31/2001 ಈ 

459 ಎಂ.ಬಿ. ಜಾಡರ 4/2/1949 1/31/1998 1/31/2001 ks 

460 ಎ.ಎ. ಯಲ್ಲಾಪೂರ 5/24/1945 1/31/1998 1/31/2001 4 

461 ಆರ್‌.ಟಿ. ಕೃಷ್ಣಪ್ಪ 3/4/1947 1/31/1998 1/31/2001 ಈ 

462 ಹಯ ಜಂ ಬಜ 10/18/1947 1/31/1998 1/31/2001 ks 

(ಜೆ.ಆರ್‌) 




























































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೩೭ 

ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 

ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜ್‌ ವೃಂದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 

ಸಂ. ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ ಈ ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

463 ಸೈಯದಗೌಸ್‌ ಮೋಹಿಮುದ್ದೀನ 5/5/1946 1/31/1998 1/31/2001 

464 ಡಿ. ಪ್ರಾಣೇಶಕುಮಾರ 12/4/1950 1/31/1998 1/31/2001 ಜೆ 

465 ಡಿ.ಆರ್‌ ಹಾಸನ 10/12/1952 1/31/1998 1/31/2001 ಬ 

ವಸಂತಕುಮಾರ 
466 ಎಸ್‌. ಹನುಮಂತಪ್ಪ 12/3/1946 11/20/1995 3/1/2001 3/1/2001 
467 ಅಜಿತಬಾಬು ತಿಗಡೊಳ್ಳಿ 10/10/1947 9/24/1997 3/1/2001 ¥ 
ಎಚ್‌.ಸಿ. ವಿಜಯರಾಘವ 

468 ಆಚ್ಮಂಹರ 12/30/1949 9/24/1997 3//2001 ಷ್ಟ 

469 ಕೆ.ವಿ. ಜಗನ್ನಾಥರಾವ 12/15/1948 9/24/1997 3/1/2001 ಪ್ದ 

470 ಅಲ್ಲಾಬಕ್ಷ 5/6/1946 9/24/1997 3//2001 3//2001 

471 ಮೊಹ್ಮದ್‌ ಸಮೀಉಲ್ಲಾ 4/6/1947 9/24/1997 3//2001 ಜ್ರ 

472 ಎಂ. ಕೃಷ್ಣಪ್ಪ 4/10/1949 9/24/1997 3//2001 ಚ 

473 ನೂರ ಅಹ್ಮದ 2/10/1947 9/24/1997 3//2001 ಈ 

474 ಯಾದವ ಸಣ್ಣ ಹುಚ್ಚಪ್ಪ 12/25/1949 1/31/1998 3/1/2001 ks 

475 ವ್ವಿಎಂ. ನಾಮಕ 6/1/1949 1/31/1998 3/1/2001 | 

476 ಬಿ.ಎ. ಗೌರಾಜ 9/30/1948 1/31/1998 3/1/2001 id 

477 ಕೆ.ಬಿ. ಚಿಕ್ಕ ಬೆಟ್ಟಯ್ಯ 3/29/1952 1/25/1999 1/25/2002 1/25/2002 

478 ಕೆ.ಎನ್‌. ನಾರಾಯಣಪ್ಪ 10/5/1947 1/25/1999 1/25/2002 “ 

479 ಕೆ.ಆರ್‌. ಪದ್ಮಾವತಿ 1/8/1945 1/25/1999 1/25/2002 ಈ 

480 ಶಂಕರನಾರಾಯಣ ಹೆಬ್ಬರ 5/17/1949 1/25/1999 1/25/2002 | 

481 ಟಿ. ರಮೇಶ 12/2/1950 1/25/1999 1/25/2002 ಷ್ಣ 


































































































೨೫೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಸದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. | ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ | ಅರ್ಹತಾ ಅರ್ಹತಾ | ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

482 ಎಂ. ರಾಘವೇಂದರಾವ 4/21/1946 1/25/1999 1/25/2002 ಬ 

483 ವೆಂಕಟರಮಣ ಹೆಗಡೆ 5/4/1948 1/25/1999 1/25/2002 ಈ 

484 ಟಿ. ರೂಪಾ (ಎಸ್‌.ಸಿ) 2/10/1974 7/17/1999 7/17/2002 7/7/2002 
485 ವೆಂಕಟಾಚಲಪತಿ (ಎಸ್‌.ಸಿ) 4/24/1974 7/7/1999 7/7/2002 by 

486 ಕಾಂತರಾಜು.ಪಿ.ಎಸ್‌ (ಎಸ್‌.ಸಿ) 5/2/1972 7/7/1999 7/7/2002 7/7/2002 
487 ಕೆ.ಬಿ. ಹೈದಯರಾಜ (ಎಸ್‌.ಸಿ) 6/28/1949 7/7/1999 12/4/2003 12/4/2003 
488 ಎನ್‌. ಪುಟ್ಟಸ್ವಾಮಿ (ಎಸ್‌.ಸಿ) 10/5/1949 7/17/1999 12/4/2003 12/4/2003 
489 ಕೆ.ಆರ್‌. ಮಗಡಯ್ಯ (ಎಸ್‌.ಸಿ) 3/5/1950 7/7/1999 12/4/2003 ks 

490 ಮಾಣಿಕಪ್ಪ ಮಂಗಳಗಿ (ಎಸ್‌.ಸಿ) 11/22/1951 7/17/1999 12/4/2003 ಕ 

491 ಸಿ. ತಾಯಪ್ಪ (ಎಸ್‌.ಸಿ) 7/1/1949 7/17/1999 12/4/2003 ಈ 

492 ವರಖೇಡಿ ಎಂ.ಪಿ. 10/19/1951 1/27/2001 1/27/2004 12/24/2007 
493 ಪುಣೇದ ವ್ಹಿಕೆ. 5//950 1/27/2001 1/27/2004 12/24/2007 
494 ಕಲ್ಪನಾರಾವ ಎಂ. 3/12/1950 1/27/2001 1/27/2004 12/24/2007 
495 ಕೆ. ಸುರೇಶ 6/3/1950 1/27/2001 1/27/2004 12/24/2007 
496 ವಸುಧೀಶ ತಣ್ಣೀರುಭಾವಿ 10/9/1951 1/27/2001 1/27/2004 12/24/2007 
497 ಸುಂದರಭಟ್ಟ ಎಂ. 6/5/1952 1/27/2001 1/27/2004 12/24/2007 
498 ಸಿ. ಬಸವರಾಜ 5/22/1952 1/27/2001 1/27/2004 12/24/2007 
499 ಹರಿಣಿ ವನಜಕುಮಾರಿ 6/6/1951 1/27/2001 1/27/2004 12/24/2007 
500 ಮಂಜುಳಾ ಎಸ್‌. 6/13/1953 1/27/2001 1/27/2004 12/24/2007 
501 ಪಟಗುಂದಿ ಎ. ವಾಯ್‌ 5//950 1/27/2001 1/27/2004 12/24/2007 
502 ನಾಯಕ ಎಸ್‌.ಎಂ. 7/2/1950 1/27/2001 1/27/2004 12/24/2007 


























































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೩೯ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ನೊಂದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ 5 ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

503 ನೂರುದ್ದೀನ ಶರೀಫ 8/18/1954 1/27/2001 1/27/2004 12/24/2007 
504 ಸೂರ್ಯನಾರಾಯಣ ಎನ್‌. 2/1/1954 1/27/2001 1/27/2004 12/24/2007 
505 ಸತ್ಯನಾರಾಯಣ. ಬಿ.ಎನ್‌. 4/17/1953 1/27/2001 1/27/2004 12/24/2007 
506 ಯರಡಕೇರಿ ವ್ಹಿ.ಆರ್‌. 71/1950 1/27/2001 1/27/2004 12/24/2007 
507 ಮೃತ್ಯುಂಜಯ 4/8/1951 1/27/2001 1/27/2004 12/24/2007 
508 ರಾಮಯ್ಯ ಟಿ.ಪಿ. 5/12/1950 1/27/2001 1/27/2004 12/24/2007 
509 ಶಿವಪುತ್ರಪ್ಪ ಪಿ.ಎಸ್‌. 8/28/1950 1/27/2001 1/27/2004 12/24/2007 
510 ರೆಡ್ಡಿ ಆರ್‌.ಎಂ. 5/29/1950 1/27/2001 1/27/2004 12/24/2007 
511 ಜಗತಿ ಶಿವಕುಮಾರ 71/1950 1/27/2001 1/27/2004 12/24/2007 
512 ಎ. ಗೋವಿಂದಭಟ್ಟ 717/1950 1/27/2001 1/27/2004 12/24/2007 
513 ಚಿಪಕರ್‌.ಎ.ಪಿ. 8/8/1950 1/27/2001 1/27/2004 12/24/2007 
514 ಡಿ. ಷಣ್ಮುಖ (ಎಸ್‌.ಸಿ) 1/16/1973 7/1/2002 7/1/2005 12/24/2007 
515 ಶ್ರೀಧರ. ಸಿ.ಎನ್‌. (ಎಸ್‌.ಸಿ) 11/3/1974 7/15/2002 7/15/2005 12/24/2007 
516 ಲಕ್ಷ್ಮಮ್ಮ ಪಿ. (ಎಸ್‌.ಸಿ) 6/22/1974 7/12/2002 7/12/2005 12/24/2007 
517 ಸತೀಶ್‌ಕುಮಾರ್‌.ಎಂ. (ಎಸ್‌.ಸಿ) 2/2/1976 7/12/2002 7/12/2005 12/24/2007 
518 ಮಂಜುನಾಥ ಎ.ಎಲ್‌. (ಎಸ್‌.ಸಿ) | 4/22/1974 7/12/2002 7/12/2005 12/24/2007 
519 ಪಿ. ಅಚ್ಯುತ್‌ 5/1/1951 8/19/2002 8/19/2005 12/24/2007 
520 ರೊಜಿ ಎನ್‌.ಎಂ. 2/15/1950 8/19/2002 8/19/2005 12/24/2007 
521 ನಾಗರತ್ನ ಎಸ್‌.ಎನ್‌. 11/20/1951 8/19/2002 8/19/2005 12/24/2007 
522 ವಿಜಯಕುಮಾರ್‌ ಜಾಕೋಬ್‌ 10/2/1947 8/19/2002 8/19/2005 12/24/2007 
523 ನಾಗರಾಜ ಕೆ.ವ್ಹಿ. 10/7/1951 8/9/2002 8/19/2005 12/24/2007 


































































































೨೫೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಶಾದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ 5 ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 

ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

524 ಮೇರಿ ಮಥಾಯಿಸ್‌ 5/4/1952 8/19/2002 8/19/2005 12/24/2007 
525 ನಾಗಭೂಷಣ ಶಾಸ್ತ್ರಿ ಜೆ 1/4/1950 8/19/2002 8/19/2005 12/24/2007 
526 ಮುರಳೀಧರ ಕೆ. 7/25/1952 8/19/2002 8/19/2005 12/24/2007 
527 ಕಾವೇರಿಯಪ್ಪ ಕೆ.ಟಿ. 4/15/1952 8/19/2002 8/19/2005 12/24/2007 
528 ಮೊಹಮ್ಮದ್‌ ಸಾದಿಕ್‌ 4/18/1950 8/19/2002 8/19/2005 12/24/2007 
529 ಲಕ್ಷ್ಮೀನಾರಾಯಣಪ್ಪ 1/10/1950 8/19/2002 8/19/2005 12/24/2007 
530 ವಿಜಯಾ ಟಿ. 1/8/1952 8/19/2002 8/19/2005 12/24/2007 
531 ಗಾಯತ್ರಿ ಎಸ್‌.ಎನ್‌. 1/15/1950 8/19/2002 8/19/2005 12/24/2007 
532 ಪ್ರಸಾದ ಎ.ಎನ್‌. 12/24/1950 8/19/2002 8/19/2005 12/24/2007 
533 ವಿಜಯಲಕ್ಷ್ಮೀ ಪೋಳ (ಎಸ್‌.ಸಿ) | 4/5/1951 8/19/2002 8/19/2005 12/24/2007 
534 ಧಾಮಣ್ಣವರ ವ್ವಿಬಿ. (ಎಸ್‌.ಸಿ) 2/24/1952 8/19/2002 8/19/2005 12/24/2007 
535 ಕಿಶನರಾಠೋಡ (ಎಸ್‌.ಸಿ) 10/5/1950 8/19/2002 8/19/2005 12/24/2007 
536 ರಾಮಚಂದ ಕೆ.ಬಿ. 2/9/1950 8/19/2002 8/19/2005 12/24/2007 
537 ಪಾಟೀಲ ಎಸ್‌.ಕೆ. 3/6/1950 8/19/2002 8/19/2005 12/24/2007 
538 ಚನ್ನೇಗೌಡ ಎಸ್‌.ಬಿ. 12/10/1950 8/19/2002 8/19/2005 12/24/2007 
539 ಅಶೋಕ ಜಿ. ನಾಯಕ 9/30/1952 8/19/2002 8/19/2005 12/24/2007 
540 ಶಶಿಕಲಾ ವಿ. (ಎಸ್‌.ಸಿ) 4/10/1955 8/19/2002 8/19/2005 12/24/2007 
541 ಕೆ. ರಾಜಶೇಖರ್‌ 8/19/2002 8/19/2005 12/24/2007 
542 ಶ್ರೀರಾಮರೆಡ್ಡಿ ಎಂ. 5/20/1953 8/19/2002 8/19/2005 12/24/2007 
543 ವೆಂಕಟೇಶ ಡಿ.ಪಿ. (ಎಸ್‌.ಸಿ) 6/3/1952 12/31/2002 12/31/2005 12/24/2007 
544 ಕಾಡಯ್ಯ (ಎಸ್‌.ಸಿ) 12/22/1949 | 12/31/2002 12/31/2005 12/24/2007 
























































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೪೧ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಡ್‌ ಷ್‌ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಸ ವೃಂದದಲ್ಲಿಯ ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ 1 ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 
1 2 3 4 5 6 
545 ಮುನಿಸ್ವಾಮಿ (ಎಸ್‌.ಸಿ) 5/22/1952 12/31/2002 12/31/2005 12/24/2007 
546 ಮಾಳಿಗೆ ಶಂಕರ (ಎಸ್‌.ಸಿ) 6/10/1952 12/31/2002 12/31/2005 12/24/2007 
547 ಕೃಷ್ಣಮೂರ್ತಿ ಹೆಚ್‌.ಕೆ. (ಎಸ್‌.ಸಿ) 4/12/1955 12/31/2002 12/31/2005 12/24/2007 
ರಾಮಚಂದಯ್ಯ್ದ ಹೆಚ್‌.ಎನ್‌. 
548 ಡೆ 6/1/1952 12/31/2002 12/31/2005 12/24/2007 
(ಎಸ್‌.ಸಿ) 
549 ಬೋರಯ್ಯ ಬಿ (ಎಸ್‌.ಸಿ) 6/18/1952 12/31/2002 12/31/2005 12/24/2007 
550 ವೆಂಕಟೇಶ ಆರ್‌. (ಎಸ್‌.ಸಿ) 5/10/1954 12/31/2002 12/31/2005 12/24/2007 
551 ಬಿ. ಬಸವನಗೌಡರ (ಎಸ್‌.ಟಿ) 6/1/1952 12/31/2002 12/31/2005 12/24/2007 
552 ಕಾಶೀನಾಥ (ಎಸ್‌.ಸಿ) 12/1/1950 12/31/2002 12/31/2005 12/24/2007 
ಸಂಪಗಾಂವ ಎಸ್‌.ಎಸ್‌. 
553 6/1/1953 12/31/2002 12/31/2005 12/24/2007 
(ಎಸ್‌.ಸಿ) 
ಸಂಗಮೇಶ ಆರ್‌.ವಾಯ್‌. 
554 6/1/1950 12/31/2002 12/31/2005 12/24/2007 
(ಎಸ್‌.ಟಿ) 
555 ಮಳ್ಳಿಶರಣಬಸಪ್ಪ (ಎಸ್‌.ಸಿ) 12/4/1952 12/31/2002 12/31/2005 12/24/2007 
556 ನಂಜಯ್ಯ ಹೆಚ್‌ (ಎಸ್‌.ಸಿ) 7/10/1953 12/31/2002 12/31/2005 12/24/2007 
ಪೂರ್ವಾನ್ನಯ ಬಡಿ, ಸರ್ಕಾರದ ಅಧಿಸೂನೆ ಸಂ: ಆರ್‌ಡಿ 110 ಎಎಸ್‌ಡಿ 
557 ಹೆಚ್‌.ಪಿ. ನಾಗರಾಜ್‌ (ಎಸ್‌.ಟಿ) 8/4/1955 9/25/1992 9/25/1995 12/24/2007 ನ | 
2009, ದಿನಾಂಕ: 05-04-2010. 
ಪೂರ್ವಾನ್ನಯ ಬಡ್ಡಿ ಸರ್ಕಾರದ ಅಧಿಸೂನೆ ಸಂ: ಆರ್‌ಡಿ 289 ಎಎಸ್‌ಡಿ 
558 ಬಸವರಾಜು.ಜಿ.ಎನ್‌ (ಎಸ್‌.ಟಿ) 51/1957 9/25/1992 9/25/1995 12/24/2007 ಪ - 
2009, ದಿನಾಂಕ: 29-04-2010. 
ಸಂಖ್ಯೆ:ಕ೦ಇ:508:ಎಎಸ್‌ಡಿ:2010. ದಿ:31-01-2011 ಸರ್ಕಾರಿ ಆದೇಶದಲ್ಲಿ 
ಇವರಿಗೆ ಕರ್ನಾಟಕ ನಾಗರೀಕ ಸೇವಾ (ಆರ್‌ಪಿಪಿಪಿ) ನಿಯಮಾವಳಿಗಳು 
558(ಎ) ಭಾಗ್ಯವತಮ್ಮ(ಎಸ್‌. ಸಿ) 11/5/1952 9/24/1997 2/1/2008 


























1978ರ ನಿಯಮ 2(1ಎ) ಅನ್ವಯ ದಿ:01-02-2008 ರ ಜಾರಿಗೆ 
ಬರುವಂತೆ ಪೂರ್ವಾನ್ವಯವಾಗಿ ತಹಶೀಲ್ದಾರ್‌ ಗ್ರೇಡ್‌-1 ಹುದ್ದೆಗೆ 


ಪದೋನ್ನತಿ ನೀಡಿದೆ. 

































































೨೫೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ನಂದದಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ ಸ 
ಸಂ. ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ 1 ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 7 
ಸಂಖ್ಯೆ:ಕ೦ಇ:668:ಎಎಸ್‌ಡಿ:2010, ದಿ:29-06-2011 ಸರ್ಕಾರಿ ಆದೇಶದಲ್ಲಿ 

5 ವೈಖಿ. ಕೃಷ್ಣ(ಎಸ್‌.ಟ) ಇವರಿಗೆ ಕರ್ನಾಟಕ ನಾಗರೀಕ ಸೇವಾ (ಆರ್‌ಪಿಪಿಪಿ) ನಿಯಮಾವಳಿಗಳು 
1978ರ ನಿಯಮ 2(1ಎ) ಅನ್ವಯ ದಿ:24-05-1998 ರ ಜಾರಿಗೆ ಬರುವಂತೆ 
ಪೂರ್ವಾನ್ವಯವಾಗಿ ತಹಶೀಲ್ದಾರ್‌ ಗ್ರೇಡ್‌-1 ಹುದ್ದೆಗೆ ಪದೋನ್ನತಿ ನೀಡಿದೆ. 

560 11585 ಬಿ. ಉದಯಕುಮಾರ್‌ ಶೆಟ್ಟಿ 7/21/1968 4/15/2006 7/18/2011 7/18/2011 

561 | 1587 ಮಂಜುನಾಥ.ಪಿ.ಎಸ್‌. 8/5/1969 4/15/2006 1 7/8/2011 

562 11589 ವರಪ್ರಸಾದ್‌ ರೆಡ್ಡಿ ಬಿ.ಎನ್‌. 6/2/1974 4/15/2006 7/8/2011 

563 11590 ಸತೀಶ್‌ ಬಾಬು.ಹೆಚ್‌.ಎಸ್‌. 6/20/1972 4/15/2006 4 7/8/2011 

564 |1591 ಮಹೇಶ್‌ ಬಾಬು.ಎನ್‌ 7/22/1973 4/15/2006 ಸ 7/18/2011 

ಪ್ರವೀಣ್‌ ಪಿ..ಬಾಗೇವಾಡಿ 
565 [1592 4/21/1974 4/15/2006 8 7/18/2011 
(ಎಸ್‌. ಸಿ) 

566 | 1593 ಕಾತ್ಯಾಯಿಣಿದೇವಿ .ಎಸ್‌ 7/11/1969 4/15/2006 ಹ 7/8/2011 

567 (1594 ಮಹದೇವ್‌.ಎ.ಮುರಗಿ 7/20/1966 4/15/2006 ಈ 7/8/2011 

568 11595 ನಾಗಹನುಮಯ್ಯ ಜಿ.ಹೆಚ್‌. 3/0/1971 4/15/2006 ೆ 7/8/2011 

569 |1596 ದಾಸೇಗೌಡ.ಎಂ. 4/12/1968 4/15/2006 | 7/18/2011 

570 | 1597 ದೇವರಾಜ್‌.ಎ 51/1971 4/15/2006 ಟಿ 7/18/2011 

571 | 1598 ರವಿ ಎಂ.ತೀರ್ಲಾಪುರ 6/1/1971 4/15/2006 7/18/2011 

572 | 1599 ಮಂಜುನಾಥಸ್ವಾಮಿ.ಬಿ.ಎಸ್‌ 8/15/1973 4/15/2006 ಶ್ರ 7/8/2011 

573 11600 ಜವರೇಗೌಡ.ಟಿ 9/10/1966 4/15/2006 ಕೆ 7/8/2011 

574 |1601 ಶಶಿಧರ್‌ ಬಗಲಿ 5/7/1964 4/15/2006 ಕ 7/18/2011 

575 11602 ರೇಷ್ಮ ತಹ್ದಿನ್‌ 11/18/1973 4/15/2006 f 7/18/2011 

576 11603 ಇಸ್ಮೈಲ್‌ ಶಾಹಿಬ್‌ ಶಿರಹಟ್ಟಿ 4/1/1969 4/15/2006 1 7/18/2011 




























































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೪೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜ್‌ ವೃಂದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ 1 ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 
1 2 3 4 5 6 
577 11604 ಜಯಮಾದವ.ಪಿ 7/15/974 4/15/2006 7/8/2011 
578 |1605 ವಾಣಿ.ಬಿ 1/26/1975 4/15/2006 ೆ 7/8/2011 
579 |1606 ಖಾಜಿ ನಫೀಜ್‌ 12/13/1969 4/15/2006 ಗ 7/8/2011 
580 | 1608 ಕವಿತಾ ರಾಜರಾಮ್‌ 11/4/1974 4/15/2006 ಕ 7/18/2011 
581 | 1609 ಹರಿಶಿಲ್ಪ ಜಿ.ಆರ್‌ 8/15/1975 4/15/2006 ಗ 7/18/2011 
582 11610 ರಶ್ಮಿಜಿ 10/23/974 4/15/2006 ಗ 7/8/2011 
583 1611 ರೇಖಾ.ಟಿ 5/17/1972 4/15/2006 ಗ 7/8/2011 
584 | 1612 ಸುರೇಶ: ಹಹ ಕಲಂ; 6/10/1972 4/15/2006 8 7/8/2011 
(ಎಸ್‌. ಸಿ) 
ವೆಂಕಟೇಶ್‌ಮೂರ್ತಿ ವಿ. 
585  |163 7/23/1971 4/15/2006 ಕ 7/18/2011 
(ಎಸ್‌. ಸಿ) 
586 11614 ರಂಗನಾಥ್‌ 7/5/1970 4/15/2006 i 7/18/2011 
587 11615 ದಯಾನಂದ್‌ ಭಂಡಾರಿ 8/6/1970 4/15/2006 Uy 7/18/2011 
588 [1617 ರಾಜುಮೊಗವೀರ.ಕೆ 11/7/1965 4/15/2006 | 7/18/2011 
589 [1618 ಸುರೇಶ್‌ ಜಿ. (ಎಸ್‌. ಸಿ) 2/21/1966 4/15/2006 ಗ 7/8/2011 
590 11619 ನ 3/10/1975 4/15/2006 ಗ 7/18/2011 
(ಎಸ್‌. ಸಿ) 
591 | 1620 ಮಂಜುನಾಥ.ಜಿ.ಎನ್‌. 6/0/1966 4/15/2006 ಗ 7/8/2011 
592 | 1621 ನಾಗರಾಜ್‌.ಎಲ್‌.ಸಿ. (ಎಸ್‌.ಟಿ) 6/8/1966 4/15/2006 " 7/18/2011 
593 | 1622 ರೂಪಾ.ಬಿ.ಆರ್‌ 1/2/1976 4/15/2006 4 7/18/2011 
594 | 1623 ನರಸಿಂಹಪ್ಪ (ಎಸ್‌. ಸಿ) 4/25/1971 4/15/2006 ಗ 7/18/2011 
595 | 1625 ರೂಪಕಲಾ.ಟಿ.ಕೆ 2/9/1975 4/15/2006 ಗ 7/18/2011 




























































































೨೫೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಶಾದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ 1 ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 
1 2 3 4 5 6 
596 |1626 ರೂಪ.ಆರ್‌ 1/27/1974 4/15/2006 [ 7/8/2011 
597 11627 ಶಾರದ.ಸಿ.ಕೊಲ್ಫಾರ್‌ (ಎಸ್‌. ಸಿ) 8/20/1972 4/15/2006 4 7/18/2011 
598 | 1628 ರೇಣುಕಾಂಬ 4/4/1962 4/15/2006 | 7/8/2011 
599 |1629 ಶಾಂತಲ.ಕೆ.ಟಿ (ಎಸ್‌. ಸಿ) 113/1973 4/15/2006 1 7/8/2011 
600 | 1630 ಕವಿತಾ ರಾಣಿ.ಆರ್‌(ಎಸ್‌. ಸಿ) 1/31/1977 4/15/2006 8 7/8/2011 
ಕುಸುಮಾ 
601 |1633 ಸಸ 5/3/1976 4/15/2006 i 7/8/2011 
602 | 1634 ರಾಜೇಂದ್ರ ಪಸಾದ್‌.ಎಂ.ಎನ್‌ 5/21/1974 4/15/2006 7/8/2011 
603 11635 ರುದ್ರೇಶ.ಎಸ್‌.ಎನ್‌ 5/20/1973 4/15/2006 ಜೆ 7/8/2011 
604 | 1637 ಪ್ರಸನ್ನ.ವಿ 7/3/969 4/15/2006 | 7/8/2011 
605 |1638 ಅಮರೇಶ್‌.ಹೆಚ್‌ 5/22/1971 4/15/2006 ಗ 7/8/2011 
606 |1639 ಶಂಕರಪ್ಪ ವಣಿಕ್ಕಾಳ್‌ 7/7/1971 4/15/2006 ಗ 7/8/2011 
607 | 1640 ಪಾತರಾಜು.ವಿ. 6//974 4/15/2006 ಜೆ 7/8/2011 
608 |1641 ನಾಗೇಂದ್ರ ಎಫ್‌.ಹೊನ್ನಹಳ್ಳಿ 12/14/1975 4/15/2006 ` 7/8/2011 
609 | 1643 ಶರಣಬಸಪ್ಪ ಕೊಟ್ಟೆಪ್ಪಗೋಳ 5/25/1973 4/15/2006 1 7/8/2011 
610 | 1644 ೨ಘವೇಂದ್ರವಿ 3/22/973 4/15/2006 i 7/8/2011 
611 |1646 ಮಾರುತಿ.ಎಂ.ಪಿ 6/2/1976 4/15/2006 ಕ 7/8/2011 
612 |1647 ನಾಗರಾಜು.ಸಿ 4/14/1971 4/15/2006 ಗ 7/8/2011 
613 | 1648 ಶಂಕರಗೌಡ ಸೋಮನಾಳ್‌ 3/2/1978 4/15/2006 4 7/8/2011 
614 | 1649 ಎಲಿಶ ಆಂಡ್ರೋವ್ಸ್‌ 4/1/1977 4/15/2006 ಗ 7/8/2011 































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೪೫ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ನೊಂದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ 5 ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

615 | 1650 ಯೋಗೇಶ್ವರ.ಎಸ್‌. 6/18/1967 4/15/2006 ಗ 7/8/2011 
616 | 1651 ರಮೇಶ್‌ ದೇಸಾಯಿ 2/2/1973 4/15/2006 1 7/8/2011 
617 |1652 ಮಹೇಶ್‌ ಕರ್ಜಗಿ 6/23/975 4/15/2006 ಗ 7/8/2011 
618 | 1653 ಬಸವರಾಜ್‌ ಸೋಮಣ್ಣನವರ್‌ 5/30/1972 4/15/2006 ಸ 7/8/2011 
619 | 1654 ಮಂಜುನಾಥ.ಸಿ 2/22/973 4/15/2006 ಣೆ 7/8/2011 
620 | 1655 ಇಲಿಯಾಸ್‌ ಅಹ್ಮದ್‌ ಇಸ್ಮಾದಿ 7/22/970 4/15/2006 ಗ 7/8/2011 
621 |1656 ವೆಂಕಟೇಶಯ್ಯ 6/25/975 4/15/2006 ೫ 7/8/2011 
622 | 1657 ಶೀಲವಂತ್‌ ಶಿವಕುಮಾರ 8/24/1972 4/15/2006 1 7/8/2011 
623 |1658 ಶರಣಪ್ಪ ಬಿ 51/1973 4/15/2006 ( 7/8/2011 
624 | 1659 ಶಿವಸ್ಥಾಮಿ.ಬಿ. 10/2/1976 4/15/2006 4 7/8/2011 
625 |1660 ಪೂಜಾರ್‌ ವೀರಮಲ್ಲಪ್ಪ 7/12/1966 4/15/2006 i 7/8/2011 
626 |1661 ಸಿದ್ರಾಮಪ್ಪ ಬೀರಾದರ್‌ 7/5/972 4/15/2006 7/8/2011 
627 | 1662 ಶ್ವೇತ.ಜಿ.ಎನ್‌ 4/4/1968 4/15/2006 7/8/2011 
628 |1663 ನಾಗರಾಜು.ಜಿ.ವಿ 7/8/1965 4/15/2006 7/8/2011 
629 | 1666 ಶೈಲಜಾ.ವಿ.ಆರ್‌. 5/2/1978 4/15/2006 1 7/8/2011 
630 11667 ಶೋಭಾ.ಟಿ.ಆರ್‌. 3/27/1974 4/15/2006 ಹ 7/8/2011 
631 | 1668 ಕೃಷ್ಣಮೂರ್ತಿ.ಹೆಚ್‌.ಕೆ 7/3/1975 4/15/2006 ಡಿ 7/8/2011 
632 |1669 ಜ್ಞಾನೇಶ್‌.ಹೆಚ್‌ 3/30/1974 4/15/2006 4 7/18/2011 
633 [1670 ರೂಪಶ್ರೀ.ಎಸ್‌ 6/10/1974 4/15/2006 ಗ 7/8/2011 
634 |1672 ನಂಜುಂಡೇಗೌಡ 7/5/1975 4/15/2006 7/8/2011 






















































































೨೫೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಡ್‌ ಷ್‌ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಸ ವೃಂದದಲ್ಲಿಯ ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ 5 ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

635 |1674 ಮಂಜುನಾಥ.ಸಿ.ಎನ್‌ 9/12/1973 4/15/2006 ಇ 7/8/2011 

636 |1675 ಗೀತಾ ಕೌಲಗಿ 6/1/973 4/15/2006 7/8/2011 

637 | 1676 ಪ್ರಜ್ಞಾ ಅಮ್ಮೆಂಬಳ್‌ 6/18/1977 4/15/2006 7/8/2011 
ಭಜಂತ್ರಿ ಶಿವಪ್ಪ ಯಲ್ಲಪ್ಪ 

638 | 1678 | 4 8/1/1968 4/15/2006 8 7/8/2011 
(ಎಸ್‌. ಸಿ) 

639 11679 ಪೂರ್ಣಿಮಾ.ಪಿ.ವಿ 7/21/1977 4/15/2006 | 7/8/2011 

640 (|1680 ಭೀಮನಾಯಕ್‌ (ಎಸ್‌. ಸಿ) 7/15/1969 4/15/2006 | 7/8/2011 

641 1681 ತಿಪ್ಪೇಸ್ವಾಮಿ.ಎನ್‌ (ಎಸ್‌. ಸಿ) 6/8/1967 4/15/2006 ಈ 7/8/2011 

642 |1682 ಕೃಷ್ಣಮೂರ್ತಿ ಟಿ.ಎನ್‌. (ಎಸ್‌.ಟಿ) | 7/20/1970 4/15/2006 ಗ 7/8/2011 

643 |1686 ಶೈಲಜಾ ಪ್ರಿಯದರ್ಶಿನಿ.ಎ.ಎಂ 5/5/1973 4/15/2006 4 7/18/2011 
ಸೋಮಲಿಂಗ ಗೋಪಾಲ 

644 |1687 9/5/1968 4/15/2006 L 7/18/2011 
ಗೆಣ್ಣೂರ(ಎಸ್‌. ಸಿ) 
ಬಾಬು ಎಂ.ಎಸ್‌.ಎನ್‌. 

645 | 1688 7/5/1976 4/15/2006 | 7/8/2011 
(ಎಸ್‌. ಸಿ) 

646 |1689 ರವಿಕುಮಾರ್‌.ಎಂ 6/22/1965 4/15/2006 1 7/8/2011 

647 11690 ಮಂಗಳ.ಎಸ್‌.ಎ೦ (ಎಸ್‌. ಸಿ) 1/12/1973 4/15/2006 ಸ 7/8/2011 

648 | 1691 ರಾಜಶ್ರೀ ಜೈನಾಪುರ್‌(ಎಸ್‌. ಸಿ) 10/1/1976 4/15/2006 | 7/8/2011 

649 | 1693 ಲೋಕೇಶ್‌ ಪಿ.ಎನ್‌. (ಎಸ್‌.ಟಿ) 6/23/1976 4/15/2006 | 7/8/2011 

650 11695 ಆಶಾ.ಎಸ್‌. 2/24/1971 4/15/2006 1 7/8/2011 

651 1696 ಚಂದ್ರಮ್ಯವೈ.ಎನ್‌ 1/10/1965 4/15/2006 ಗ 7/8/2011 


























































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೪೭ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ನೊಂದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ 5 ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

652 |1697 ಸುಮಾ ಆರ್‌. (ಎಸ್‌. ಸಿ) 12/20/1969 4/15/2006 ಗ 7/8/2011 
653 11698 ಕೃಷ್ಣವೇಣಿ.ಬಿ.ವಿ 8/8/1965 4/15/2006 1 7/8/2011 
654 |1700 ಮಥಾಯಿ.ಕೆ 5/22/1960 4/15/2006 ಗ 7/8/2011 
655 |1701 ಯಶೋಧ.ಆರ್‌ 4/27/1967 4/15/2006 | 7/18/2011 
656 11702 ನಾಗರಾಜಶೆಟ್ಟಆರ್‌ 9/5/1955 4/15/2006 ಣೆ 7/8/2011 
657 |1703 ಪ್ರಮೀಳ ಎಂ.ಕೆ. 8/13/1971 4/15/2006 | 7/18/2011 
658 [1704 ಉಷಾರಾಣಿ ಎನ್‌.ಸಿ. 5/6/1970 4/15/2006 7/8/2011 
659 |1705 ಸರೋಜ.ಬಿ.ಬಿ 6/22/1968 4/15/2006 1 7/8/2011 
660 | 1707 ರೇಣುಕಾ ಪ್ರಸಾದ್‌.ಎ.ಸಿ 5/1/1961 4/15/2006 ( 7/8/2011 
661 | 1708 ನಾಗರಾಜ ವಿ. (ಎಸ್‌. ಸಿ) 6/1/1953 4/15/2006 ತ್ತ 7/8/2011 
662 11709 ತಬ್ಬಮ್‌ ಜಾಹೇರಾ 7/18/1975 4/15/2006 i 7/8/2011 
663 11710 ಅರುಣಪ್ರಭ.ಹೆಚ್‌.ಎಸ್‌. 4/24/1963 4/15/2006 f 7/8/2011 
664 (1711 ಮಲ್ಲಿಕಾರ್ಜುನ (ಎಸ್‌. ಸಿ) 3/0/1960 4/15/2006 7/8/2011 
665 |1720 ಸಿದ್ದಪ್ಪ ಹುಲ್ಲೋಳ್ಳಿ 6//1980 6/22/2006 | 7/8/2011 
666 | 1724 ನಟೇಶ್‌.ಡಿ.ಬಿ 7/21/1973 6/22/2006 4 7/18/2011 
667 11725 ಚಿದಾನಂದ.ಎನ್‌.ಎಸ್‌ 7/20/1974 6/22/2006 1 7/8/2011 
668 (1726 ಅಜೀಜ್‌ ದೇಸಾಯಿ 7/19/1979 6/22/2006 8 7/8/2011 
669 |1728 ನಾಗರಾಜ.ಹೆಚ್‌.ಎಲ್‌ 2/4/1975 6/22/2006 1 7/8/2011 
670 (11729 ಶಿವಾನಂದಮೂರ್ತಿ.ಬಿ.ಸಿ 7/20/1973 6/22/2006 ಗ 7/8/2011 
671 | 130 ರವೀಂದ್ರ ಕರಲಿಂಗಣ್ಣನವರ್‌ 3/4/1976 6/22/2006 ಸ 7/8/2011 
672 |1731 ಮಲ್ಲಿಕಾರ್ಜುನ.ಬಿ 9/10/1978 6/22/2006 7/8/2011 




































































೨೫೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜನ ದಿನಾಂಕ | ಸದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ 
ಸಂ. ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ 5 ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 
ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 

1 2 3 4 5 6 

673 |1734 ಮೇಘನಾ.ಆರ್‌ 11/3/1983 6/22/2006 | 7/18/2011 

674 |1735 ಚಂದ್ರಕೇಖರಯ್ಯ.ಹೆಚ್‌.ಜಿ 6/17/1976 6/22/2006 7/8/2011 

675 (11736 ಸವಿತಾ.ಎಂ.ಕೆ 3/15/1979 6/22/2006 K 7/18/2011 

676 | 1737 ರಾಜೇಶ್‌.ಎಂ.ಆರ್‌ 7/2/1970 6/22/2006 1 7/8/2011 

677 |138 ವಿಜಯಕುಮಾರ್‌.ಎ.ಬಿ 6/1/1977 6/22/2006 7/18/2011 

678 | 1739 ಸಜೀದ್‌ ಅಹಮದ್‌ ಮುಲ್ಲಾ 11/1/1973 6/22/2006 ಗ 7/18/2011 

679 |1740 ವೀಣಾ.ಬಿ.ಎನ್‌ 7/22/1976 6/22/2006 i 7/18/2011 

680 11741 ಜಯಶ್ರೀ ಶಿಂತ್ರಿ 12/24/1980 6/22/2006 | 7/18/2011 

681 11742 ಕುಮಾರಸ್ವಾಮಿ.ಬಿ.ಟಿ 6/5/1978 6/22/2006 | 7/8/2011 

682 | 1743 ಜಯ.ಹೆಚ್‌ 6/1/1977 6/22/2006 p 7/18/2011 

683 11744 ಔದ್ರಾಮ 6/15/1975 6/22/2006 1 7/8/2011 

684 (| 1745 ಸುಧಾ ಬಿ. 8/8/1979 6/22/2006 8 7/18/2011 
ಮಂಜುನಾಥ್‌ ಎಂ.ಎನ್‌. 

685 11746 8/13/1979 6/22/2006 ೫ 7/18/2011 
(ಎಸ್‌. ಸಿ) 

686 (1747 ರವಿಚಂದ್ರ ನಾಯಕ್‌ (ಎಸ್‌. ಸಿ) 7/17/1979 6/22/2006 | 7/18/2011 

687 |1748 ರಂಗಸ್ವಾಮಿ.ಆರ್‌ 7/21/971 6/22/2006 1 7/8/2011 

688 | 1749 ಅರುಳ್‌ ಕುಮಾರ್‌ (ಎಸ್‌. ಸಿ) 7/0/1979 6/22/2006 ್ನ 7/8/2011 
ವೆಂಕಟರಾಜು ಎನ್‌.ಸಿ. 

689 | 1760 6/1/1978 6/22/2006 0 7/8/2011 
(ಎಸ್‌. ಸಿ) 

690 |1751 ಶಿವೇಗೌಡ.ಹೆಚ್‌.ಎನ್‌. 2/15/1973 6/22/2006 ಗ 7/8/2011 

691 | 1753 ದಾಕ್ಷಾಯಣಿ.ಕೆ.(ಎಸ್‌. ಸಿ) 10/6/1976 6/22/2006 8 7/18/2011 













































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೪೯ 
ಹಿಂದಿನ ತ.ಗ್ರೇ-॥ ತ.ಗೇ-॥ ತ.ಗ್ರೇ-॥ 
4 

ಕ್ರ ಜೇಷ್ಟತಾ ಅಧಿಕಾರಿಗಳ ಹೆಸರು ಜ್‌ ವೃಂದದಲ್ಲಿಯ | ವೃಂದದಲ್ಲಿಯ ವೃಂದಕ್ಕೆ ಬಡ್ತಿ ಪ 
ಸಂ. ಪಟ್ಟಿಯ ಕ್ರಮ ಶ್ರೀ/ಶ್ರೀಮತಿ 1 ಅರ್ಹತಾ ಅರ್ಹತಾ ಮಾಡಲಾದ ವಾಸ್ತವಿಕ 

ಸಂಖ್ಯೆ ದಿನಾಂಕ ದಿನಾಂಕ ದಿನಾಂಕ 
1 2 3 4 5 6 7 
692 |1754 ಗೀತಾ.ಸಿ.ಡಿ (ಎಸ್‌. ಸಿ) 6/1/1979 6/22/2006 i 7/18/2011 
693 11755 ಗೀತಾ ಎನ್‌.ಆರ್‌.(ಎಸ್‌.ಟಿ) 7/1/1979 6/22/2006 l 7/18/2011 
694 11756 ಪ್ರಕಾಶ್‌.ಟಿ.ವಿ. 5/5/1964 6/22/2006 ಶ್ತ 7/8/2011 
695 | 4462 ರಂಗನಾಥಯ್ಯ ಕೆ. (ಎಸ್‌.ಟಿ) 10/31/1954 12/24/2007 7/8/2011 

ಎನ್‌. ಗೋಪಾಲಯ್ಯ 
ಪಿ.ಆರ್‌.780 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಸೇವೆಗಳು-3). 
ಆಯುಕ್ತರವರ ಕಛೇರಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು 


ಪ್ರಾಥಮಿಕ ಅಧಿಸೂಚನೆ 
ಸಂಖ್ಯೆ:ಬೆಂಅಪ್ರಾ/ವಿಭೂಸ್ಥಾಅ/ಎ5/ಪಿಆರ್‌/186/2010-11 ದಿನಾಂಕ: 05/05/2011 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಬನಶಂಕರಿ 6ನೇ ಹಂತದ ಬಡಾವಣೆಯ ಒಳಚರಂಡಿ ವ್ಯವಸ್ಥೆಗೆ ಕೊಳಚೆ ನೀರು ಸಂಗ್ರಹಣಾ ಬಾವಿಗಳು ಹಾಗೂ ಕೊಳಚೆ ನೀರುವ ಶುದ್ದೀಕರಣ ಘಟಕಗಳ ನಿರ್ಮಾಣಕ್ಕಾಗಿ ಕಾರ್ಯ 
ಯೋಜನೆಯನ್ನು ಸಿದ್ದಪಡಿಸಿರುತ್ತೆ. ಆದ್ದರಿಂದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ 1976 ರ ಸೆಕ್ಷನ್‌ 17 ರಡಿಯ ಕಲಂ (1) ಮತ್ತು (3) ರನ್ನು ಅನುಸರಿಸಿ ಬನಶಂಕರಿ 6ನೇ ಹಂತದ ಬಡಾವಣೆಯ ಒಳಚರಂಡಿ ವ್ಯವಸ್ಥೆಗೆ 
ಕೊಳಚೆ ನೀರು ಸಂಗ್ರಹಣಾ ಬಾವಿಗಳು ಹಾಗೂ ಕೊಳಚೆ ನೀರು ಶುದ್ದೀಕರಣ ಘಟಕಗಳ ನಿರ್ಮಾಣ ಸಲುವಾಗಿ ಲಗತ್ತು ಅನುಸೂಚಿಯಲ್ಲಿ ವಿವರಿಸಿರುವ ಜಮೀನುಗಳನ್ನು ಭೂಸ್ವಾಧೀನಪಡಿಸಿಕೊಳ್ಳುವ ಅಧಿಸೂಚನೆಯನ್ನು ಈ 


ಮೂಲಕ ಹೊರಡಿಸಲಾಗಿದೆ. 


ಟಿಪ್ಪಣಿ: (1) ಕಾರ್ಯಯೋಜನೆಗೆ ಸಂಬಂಧಪಟ್ಟ ಭೂಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿರುವ ಜಮೀನುಗಳ ವ್ಯಾಪಕ ನಕ್ಷೆ, ತ:ಖ್ತೆ ಮತ್ತು ಉದ್ದೇಶಿತ ಜಮೀನುಗಳ ಅಭಿವೃದ್ಧಿ ಶುಲ್ಕ ವಸೂಲಾತಿ ಪ್ರಸ್ತಾವನೆ ಇವುಗಳ ಮಾಹಿತಿಯನ್ನು 
ಪ್ರಾಧಿಕಾರದ ಆಯುಕ್ತರವರ ಕಛೇರಿಯಲ್ಲಿ ಕೆಲಸದ ದಿನಗಳ ಕಛೇರಿ ವೇಳೆಯಲ್ಲಿ ವೀಕ್ಷಣೆಗೆ ದೊರೆಯುತ್ತದೆ. 


(2) ಭೂಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿರುವ ಜಮೀನುಗಳ ಭೂಮಾಲೀಕರು ಮತ್ತು ಎಲ್ಲಾ ಹಿತಾಸಕ್ತಿಯುಳ್ಳ ವ್ಯಕ್ತಿಗಳು, ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ ಇವರ 
ಅನುಮತಿ ಇಲ್ಲದೆ ಸದರಿ ಜಮೀನುಗಳನ್ನು ಪರಭಾರೆ ಮಾಡುವ ಯಾವುದೇ ರೀತಿಯ ಕರಾರು, ಮಾರಾಟ, ಗೇಣಿ, ಆಧಾರ, ಕಾರ್ಯ ನಿಯೋಜನೆ, ಬದಲಾವಣೆ ಅಥವಾ ಇತರೆ ಹೊರಮಾರ್ಗ ಮತ್ತು ಅಭಿವೃದ್ಧಿ 
ಕೆಲಸಗಳನ್ನು ಮಾಡಬಾರದು. ಒಂದು ವೇಳೆ ಈ ರೀತಿ ಮಾಡಿದ್ದಲ್ಲಿ ಪ್ರಾಧಿಕಾರದ ಸಂಬಂಧಪಟ್ಟ ಭೂಪರಿಹಾರ ನಿಗದಿ ಮಾಡುವ ಅಧಿಕಾರಿಯಿಂದ ಪರಿಗಣಿಸಲು ಬರುವುದಿಲ್ಲ. ಸದರಿ ಭೂಸ್ವಾಧೀನ ಕಾರ್ಯನಿಮಿತ್ತ 
ಕಾರ್ಯನಿರ್ವಹಿಸಲು ನಿಯೋಜಿಸಲ್ಪಟ್ಟ ಸರ್ವೆಯರ್‌ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆಯನ್ನು ನೀಡಲಾಗಿದೆ. 


೨೫೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 





ಅನುಸೂಚಿ 
ಜಿಲ್ಲೆ: ಬೆ೦ಗಳೂರು, ತಾಲ್ಲೂಕು, ಬೆಂಗಳೂರು ದಕ್ಷಿಣ, ಹೋಬಳಿ: ಕೆಂಗೇರಿ ಗ್ರಾಮಗಳು: ಹೆಮ್ಮಿಗೆಪುರ 





ಕ್ರಮ ಖಾತೆದಾರರ ಹೆಸರು ಸರ್ವೆ ತರಹೆ ಒಟ್ಟು ವಿಸ್ತೀರ್ಣ ಬೇಕಾಗಿರುವ ವಿಸ್ತೀರ್ಣ ಕಂದಾಯ ಚಕ್ಕುಬಂದಿ 








ಸಂಖ್ಯೆ ನಂಬರು ಐನು ಖರಾಬು ಬಾಕಿ ಐನು ಖರಾಬು ಬಾಕಿ ರೂ.ಪೈ ಪೂರ್ವ ಶಿಮ ಉತ್ತರ ದಕಿಣ 


ಚ 
ಎ-ಗುಂಟೆ ಎ-ಗುಂ ಎ-ಗುಂ | ಎಇಗುಂಟೆ | ಎ-ಗುಂ ಎ-ಗುಂ ಸ.ನಂ ನಂ ಸ.ನಂ ಸ.ನಂ 


fa 


2೬ 





1 2 3 4 5 6 7 8 9 10 1] 12 13 14 15 





1 ಮುನಿಯಪ್ಪ, ಮುನಿಕಾಳಮ್ಮ 50/1 ಖುಷ್ಕಿ 0-10 ———— 0-10 0-10 ——— 0-10 1-40 50/2 ನಾಲ ನಾಲ ಸ.ನಂ 
ಗಂಗರುದ್ರಮ್ಮ ಗಾಳಮ್ಮ ಕೋಂ 49 
ಮುನಿಸಂಜೀವಪ್ಪ, ಗಾಳಪ್ಪ ಬಿನ್‌ 
ಚಿಕ್ಕಗಾಳಪ್ಪ, ಜಿ.ಮುನಿರತ್ನಯ್ಯ, 
ಅಮ್ಮಯ್ಯಮ್ಮ ಮುನಿರತ್ನಯ್ಯ ಬಿನ್‌ 
ಲೇಟ್‌ ಗೋವಿಂದಪ್ಪ, ಚಿಕ್ಕಗಾಳಪ್ಪ ಬಿನ್‌ 


ಲೇಟ್‌ ಗೋವಿಂದಪ, ವೆಂಕಟೇಶ್‌ ಬಿನ್‌ 


ಲೇಟ್‌ ಗೋವಿಂದಪ, ಹೊಂಬೇಗೌಡ 


ಬಿನ್‌ ಲೇಟ್‌ ಗೋವಿಂದಪ್ಪ 





2 ಜಿ.ಮುನಿರತ್ನಯ್ಯ ಬಿನ್‌ ಗೋವಿಂದಪ್ಪ 50/2 ಖುಷ್ಕೀ 0-21 ———— 0-21 0-21 ———— 0-21 1-87 51 ನಾಲ ಸ.ನಂ 96 50/2,4 





3 ಹೆಚ್‌.ಸಿ.ಶಿವರಾಜಪ್ಪ ಬಿನ್‌ ಲೇಟ್‌ 51 ಖುಷ್ಕಿ 10-32 2-08 8-24 3-27 0-18 3-09 5-42 ಉಳಿಕೆ 50/2, 57/22 52 
ಹೆಜ್‌.ಚಿಕ್ಕರುದ್ರಪ್ಪ, ಹೆಚ್‌.ಸಿ.ಶಿವಲಿಂಗಪ್ಪ 51ರ 96 
ಬಿನ್‌ ಲೇಟ್‌ ಹೆಚ್‌.ಚಿಕ್ಕರುದಪ್ಪ, ಜಮೀನು 
ಹೆಚ್‌.ಸಿ.ವೀರಚನ್ನಪ್ಪ ಬಿನ್‌ ಲೇಟ್‌ 

ಚಿಕ್ಕರುದ್ರಪ್ಪ, ಹೆಚ್‌.ಸಿ.ಬಸವರಾಜಪ್ಪ ಬಿನ್‌ 


ಲೇಟ್‌ ಹೆಚ್‌.ಚಿಕ್ಕರುದ್ರಪ್ಪ 





4 ಐ.ಎಲ್‌.ನಂತೆ ಖಾಯಂ 56/1 ಭಾಗಾಯ್ತು | 0-16 0-05 0-11 0-10 0-05 0-11 1-37 56/2 ನಾಲಾ 56/2 56/2 
















































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ೨೫೫೧ 
ಕ್ರಮ ಖಾತೆದಾರರ ಹೆಸರು ಸರ್ವೆ ತರಹೆ ಒಟ್ಟು ವಿಸ್ತೀರ್ಣ ಬೇಕಾಗಿರುವ ವಿಸ್ತೀರ್ಣ ಕಂದಾಯ ಚಕ್ಕುಬಂದಿ 
ಸಂಖ್ಯೆ ನಂಬರು ಐನು ಖರಾಬು ಬಾಕಿ ಐನು ಖರಾಬು ಬಾಕಿ ರೂ.ಪೈ | ಪೂರ್ವ ಪಶ್ಚಿಮ ಉತ್ತರ ಕ್ಷಿಣ 
ಎ-ಗುಂಟೆ ಎ-ಗುಂ ಎ-ಗುಂ | ಎ-ಗುಂಟೆ | ಎ-ಗುಂ ಎ-ಗುಂ ಸ.ನಂ ಸ.ನಂ ಸ.ನಂ ಸ.ನಂ 
1 2 3 4 5 6 7 8 9 10 1] 12 13 14 15 
5 ನಜೀರ್‌ ಉನ್ನೀಸಾ ಕೋಂ ಲೇಟ್‌ 56/2 ಭಾಗಾಯ್ತು 0-04 ———— 0-04 0-04 ———— 0-04 0-50 57/8, ನಾಲಾ 57/7 57/1 
ಅಬ್ದುಲ್‌ ಖಲೀಲ್‌ ಸಾಹೇಬ್‌ 57/, 
57/0 
6 ಮುನಿಪಾಪಣ್ಣ ಬಿನ್‌ ಲೇಟ್‌ ತಾಯಪ್ಪ, 57/ ಖುಷ್ಕಿ 5-16 0-08 5-08 0-18 ——— 0-18 5-66 57/2 57/1 57/, 57/8 | 57/21 
ನವಾಬ್‌ ಜಾನ್‌ ಬಿನ್‌ ಲೇಟ್‌ ಇಬ್ರಾಹಿ೦ 
ಸಾಹೇಬ್‌, ಅಲ್ಲಾವಲ್ಲಿ ಬಿನ್‌ ಲೇಟ್‌ 
ಇಬ್ರಾಹಿ೦ ಸಾಹೇಬ್‌, ಶೇಖ್‌ ಅಮೀರ್‌ 
ಬಿನ್‌ ಲೇಟ್‌ ಇಬ್ರಾಹಿಂ, ಸಾಹೇಬ್‌, 
ಫೀರ್‌ ಸಾಬ್‌ ಬಿನ್‌ ಲೇಟ್‌ ಇಬ್ರಾಹೀಂ 
ಸಾಹೇಬ್‌, ಕೆ.ಐ.ಎ.ಡಿ.ಬಿಗೆ ಭೂಸ್ವಾಧೀನ 
7 ರುದ್ರಪ್ಪ, ರುದ್ರಮುನಿಯಪ್ಪ ಬಿನ್‌ ಲೇ 57/8 ಖುಷ್ಕಿ 0-06 ———— 0-06 0-06 ———— 0-06 0-19 57/9, 56/2, 57/7 57/9 
ಬೈರಪ್ಪ 57/20 57/7 
8 ರುದ್ರಮುನಿಯಪ್ಪ ಬಿನ್‌ ಬೈರಪ್ಪ 57/9 ಖುಷ್ಕಿ 0-09 0-01 0-08 0-09 0-01 0-08 0-21 57/1 56/2 57/5, 57/10 
57/20 
9 ರುದ್ರಮುನಿಯಪ್ಪ ಬಿನ್‌ ಬೈರಪ್ಪ 57/10 ಖುಷ್ಕಿ 0-15 0-02 0-13 0-15 0-02 0-13 0-35 57/1 56/2 57/9 57/1 
10 ರುದ್ರಪ್ಪ, ರುದ್ರಮುನಿಯಪ್ಪ ಬಿನ್‌ ಲೇ 57/1 ಖುಷ್ಕಿ 1-05 0-08 0-37 1-05 0-08 0-37 0-98 57/, 56/2, 57/18 96 
ಬೈರಪ್ಪ 57/25, | 57/0, 
57/22 57/9, 
57/20 






































































































































೨೫೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೧, ೨೦೧೧ ಭಾಗ-೩ 
ಕ್ರಮ ಖಾತೆದಾರರ ಹೆಸರು ಸರ್ವೆ ತರಹೆ ಒಟ್ಟು ವಿಸ್ತೀರ್ಣ ಬೇಕಾಗಿರುವ ವಿಸ್ತೀರ್ಣ ಕಂದಾಯ ಚಕ್ಕುಬಂದಿ 
ಸಂಖ್ಯೆ ನಂಬರು ಐನು ಖರಾಬು ಬಾಕಿ ಐನು ಖರಾಬು ಬಾಕಿ ರೂ.ಪೈ ಪೂರ್ವ ಪಶ್ಚಿಮ ಉತ್ತರ ಕ್ಷಿಣ 
ಎ-ಗುಂಟೆ ಎ-ಗುಂ ಎ-ಗುಂ | ಎಇಗುಂಟೆ | ಎ-ಗುಂ ಎ-ಗುಂ ಸ.ನಂ ಸ.ನಂ ಸ.ನಂ ಸ.ನಂ 
1 2 3 4 5 6 7 8 9 10 1] 12 13 14 15 
11 ರುದ್ರಪ್ಪ, ರುದ್ರಮುನಿಯಪ್ಪ ಬಿನ್‌ ಬೈರಪ್ಪ 57/2 ಖುಷ್ಕಿ 0-25 0-03 0-22 0-25 0-03 0-22 0-58 57/23 57/ 57/3 57/21 
57/24 57/1 
12 ರುದ್ರಪ್ಪ, ರುದ್ರಮುನಿಯಪ್ಪ 57/20 ಖುಷ್ಕಿ 0-14 ——— 0-14 0-14 ——— 0-14 0-37 57/1 57/8, 57/18 57/9 
57/7 
13 ರುದ್ರಪ್ಪ ಬಿನ್‌ ಲೇ ಬೈರಪ್ಪ, 57/21 ಖುಷ್ಕಿ 0-17 0-06 0-1] 0-17 0-06 0-1 0-30 57/22 57/1 57/, 57/2 | 57/22 
ರುದ್ರಮುನಿಯಪ್ಪ ಬಿನ್‌ ಲೇ ಬೈರಪ್ಪ 
14 ರುದ್ರಪ್ಪ, ರುದ್ರಮುನಿಯಪ್ಪ 57/22 ಖುಷ್ಕಿ 0-27 0-03 0-24 0-27 0-03 0-24 0-63 55/8, 5/1 57/21 51 
55/10 
15 ರುದ್ರಮುನಿಯಪ್ಪ ಬಿನ್‌ ಬೈರಪ್ಪ 57/23 ಖುಷ್ಕಿ 0-07 ———— 0-07 0-07 ———— 0-07 0-19 55/10 57/2 57/24 57/22 
16 ರುದ್ರಪ್ಪ ಬಿನ್‌ ಬೈರಪ್ಪ, 57/24 ಖುಷ್ಕಿ 0-15 0-02 0-13 0-15 0-02 0-13 0-35 55/12, 57/12 55/14 57/23 
ರುದ್ರಮುನಿಯಪ್ಪ ಬಿನ್‌ ಬೈರಪ್ಪ 57/25 
17 ಫಡ 57/25 ಖುಷ್ಕಿ 0-04 0-02 0-02 0-04 0-02 0-02 0-06 55/12, 57/24 55/14 57/24 
13 
ಒಟ್ಟು 10-00 
ಆಯುಕ್ತರು, 
ಹಿಡಿ.110 


ಬೆ೦ಗಳೂರು ಅಭಿವೃದ್ದಿ ಪ್ರಾಧಿಕಾರ, ಬೆ೦ಗಳೂರು. 





